ಕಸಗಿ 


ವರ್ಷ ೫ 


ಡಿಸೆಂಬರ ೧೯೬೦ 


ಸಂಚಿಕೆ ೪ 


** 9 % Subaru 


ಪಾ ರಿ 


ಪ 


ಮನುಷ್ಯನಿಗೆ ಸರ್ವಕ್ಷೇತ್ರಗಳಲ್ಲಿಯ ಜನೋಪಕಾರಿಯಾಗಬೇಕೆಂಬ ಹಂಬಲ 
ಎಷ್ಟೇ ಇದ್ದರೂ ಒಬ್ಬ ವ್ಯಕ್ತಿ ಒಂದೇ ಕೆಲಸ ಮಾಡಬಲ್ಲ ಹೊರತು ಎಲ್ಲವನ್ನಲ್ಲ. ನೂರು 
ಹಲುಬಿದರೂ ಒಬ್ಬನೇ ಏಕಕಾಲದಲ್ಲಿ ಅ೦ಬಿಗನೂ ರಾಜನೂ ಕಾರ್ಮಿಕನೂ ಬಡಗಿಯ 
ಜನಸೇವಕನೂ ಆಗಲಾರ, ಕಲಾಕಾರನ ಪರಮ ಸಾರ್ಥಕ್ಯವೆಂದರೆ ಅವನನ್ನು ಪ್ರಕೃತಿ 
ಯಾವುದಕ್ಕಾಗಿ ರೂಪಿಸಿದೆಯೋ ಅದನ್ನೇ ಮಾಡುವುದು, 

ಇಂದು ಬೀಥೋವನ್ ಅಥವಾ ತಾನ್ ಸೇನ್ ಸಶರೀರನಾಗಿ ನನ್ನೆದುರು ಬಂದು 
ಮಾನವ ಜಾತಿಯ ವಿವಿಧ ಸಮಸ್ಯೆಗಳ ಬಗ್ಗೆ ಚಿಂತೆಯನ್ನು ವ್ಯಕ್ತಗೊಳಿಸಿದರೆ ನಾನವನಿಗೆ 
ಇಷ್ಟೇ ಹೇಳುವೆ: “ ಸ್ವಾಮಿ , ಭೂಮಿಯಲ್ಲಿ ನಾವು ಬಾಳುವುದು ಕೆಲವೇ ದಿನ, ಆದ್ದರಿಂದ 
ಜಗತ್ತಿಗೆ ಏನನ್ನು ನೀಡಲು ನಿಮಗೆ ವಿಶೇಷ ಸಾಮರ್ಥ್ಯವುಂಟೋ ಅದನ್ನು ಬೇಗನೆ 
ಕೊಟ್ಟು ಬಿಡಿ, ನೀವೆಲ್ಲಾದರೂ ಅಕಸ್ಮಾತಾಗಿ ಭೂಮಿಯಿಂದ ಕಣ್ಮರೆಯಾದರೆ ನೀವಲ್ಲದೆ 
ಅದಕ್ಕೆ ಮತ್ತಾರೂ ಕೊಡಲರಿಯದ ಒಂದು ಪದಾರದಿಂದ ವಂಚಿತವಾದೀತು. ಏಕೆಂದರೆ , 
ನೀವುಕೊಡಬಲ್ಲ ವರವನ್ನು ಕೊಡುವ ಯೋಗ್ಯತೆ ಮತ್ತಾರಿಗೂ ಇಲ್ಲ. 

- ದಿಲೀಪ ಕುಮಾರ ರಾಯ 
ಒಂದು ಚಿತ್ರವನ್ನು ಬರೆಯುವುದೋ ಒಂದು ಮೂರ್ತಿಯನ್ನು ಕಡೆಯುವುದೋ 
ದೊಡ್ಡ ಕಾರ್ಯವೇ , ಅದರಿಂದ ಕೆಲವೊಂದು ಪದಾರ್ಥಗಳು ಸುಂದರವಾಗುತ್ತವೆ. ಆದರೆ 
ನಾವು ಯಾವುದರ ಮೂಲಕ ಕಾಣುತ್ತೇವೆಯೋ ಆ ವಾತಾವರಣವನ್ನು , ಆ ಮಾಧ್ಯಮ 
ವನ್ನು ಕಡೆಯುವುದು , ಅದಕ್ಕೆ ಬಣ್ಣ ಕೊಡುವುದು ಮತ್ತೂ ಉದಾತ್ತ ಕಾರ್ಯ, ದಿನದ 
ಬಣ್ಣವನ್ನೇ ಬದಲು ಮಾಡುವುದು - ಅದು ಎಲ್ಲಕ್ಕೂ ಮಹಾ ಕಲೆ. - ಹೆನ್ರಿ ಫೋರೂ 

ಅನುಭವಶಾಲಿಗಳಿ೦ದ ಕೆಲಸ ಮಾಡಿಸಿಕೊಳ್ಳಲು ನನಗಿಷ್ಟವಿಲ್ಲ. ಅನುಭವಶಾಲಿ 
ಗಳು ಯಾವಾಗಲೂ ಯಾವುದೇ ಕೆಲಸವನ್ನು ಮಾಡಲು ಏಕೆ ಸಾಧ್ಯವಿಲ್ಲೆಂದು ನನಗೆ ತಿಳಿ 
ಹೇಳುತ್ತಾರೆ. ಅವರು ಬುದ್ದಿವಂತರು , ಅವರು ಜಾಣರು ; ಅವರಿಗೆ ಪ್ರತಿಯೊಂದು 
ಪ್ರಶ್ನೆಗೂ ಉತ್ತರ ಗೊತ್ತಿದೆ. ಆದರೆ ಅನುಭವವಿಲ್ಲದವನು ಎಷ್ಟು ಹೆಡ್ಡನಾಗಿರುತ್ತಾನೆಂದರೆ 
ಅವನಿಗೆ ಯಾವುದಾದರೊಂದು ಕೆಲಸ ಮಾಡಲು ಸಾಧ್ಯವಿಲ್ಲೆಂದು ಗೊತ್ತಿರುವುದಿಲ್ಲ - 
ಆದ್ದರಿಂದ ಆತ ಅದನ್ನು ಮಾಡಿಯೆಬಿಡುತ್ತಾನೆ. 

- ಚಾರ್ಲಸ್ ಕೆಟರಿಂಗ್ 


ಅವರ ಆಯ್ಕೆ ಅಮೇರಿಕದ ಇತಿಹಾಸದಲ್ಲಿ ಅಪೂರ್ವವಾದದ್ದು 


- ಅಮೇರಿಕದ ನೂತನ ಅಧ್ಯಕ್ಷ 

ಜಾನ್ ಕೆನೆಡಿ 


ಅಮೆರಿಕದ ಅಧ್ಯಕ್ಷನಾದವನು ಚುನಾಯಿತ ಭವಿ ಕೆ ಜೈನ ವಿಜಯವಾಗಿದೆ ; ಬಹುಕಾಲ 
ನಾದ ದಿನ ಮುಂಜಾವಿನಲ್ಲಿ ಜಗತ್ತಿನ ರಾಜಕಾರ ನಡೆದು ಬಂದ ಧಾರ್ಮಿಕ ಸಂಕುಚಿತ ದೃಷ್ಟಿಯ 
ಣದ ತುತ್ತ ತುದಿಯಲ್ಲಿ ವಿಜೇತೃವಾಗಿ ನಿಂತಿರು ವಿರುದ್ದ ವಿಶಾಲ ದೃಷ್ಟಿಯ ವಿಜಯವಾಗಿದೆ. 
ತ್ತಾನೆ. ಪ್ರಾರಂಭದ ಹತ್ತು ವಾರಗಳನ್ನು ಜನರ ಜಗತ್ತಿನ ರಾಜಕಾರಣದ ಪಟ್ಟು ಒಳಪಟ್ಟು ಗಳ 
ಹರ್ಷೋದ್ದಾರ ಜಯಜಯಕಾರಗಳ ನಡುವೆ ಅನುಭವವಿಲ್ಲದೆ ಕೇವಲ ದೊಡ್ಡ ವಿಚಾರಗಳು 
ನೋಡನೋಡುವಷ್ಟರಲ್ಲಿ ಕಳೆದು ಮುಂದೆ ಜಗ ಮಾತ್ರವುಳ್ಳ ತರುಣನೊಬ್ಬನ ಕೈಲಿ ಅಮೇರಿ 
ತಿನ ಬೃಹತ್ತ ಮ ಹೊಣೆಯೊಂದನ್ನು ಎದುರಿಸ ಕವು ಅಧಿಕಾರವನ್ನು ಹಾಕಿ ರಾಜಕೀಯ 
ಬೇಕಾಗುತ್ತದೆ ಆತ. 

ಭವಿಷ್ಯ ಹೇಳುವ ಪಂಡಿತರನ್ನೂ ಜೋತಿಷಿಗ 
ಈ ಸಲದ ಚುನಾವಣೆಯಲ್ಲಿ ಆ ಜಯಜಯ ಇನ್ನೂ ಸೇರಿಯೆ ಸುಳ್ಳುಗಳೆದಿದೆ. 
ಕಾರವೂ ಈ ಗುರುತರ ಹೊಣೆಯ ಹಸುಳೆ ಚುನಾವಣೆಗೆ ಕೆಲವೇ ದಿನಗಳಿರುವವರೆಗೂ 
ಮುಖದ ತರುಣನೊಬ್ಬನ ಮೇಲೆ ಬಿದ್ದಿದೆ. ಯಾರೂ ಕೆನ್ನೆ ಡಿ ಗೆಲ್ಲುವರೆಂದು ದೈನ್ಯದಿಂದ 
ಅಮೇರಿಕದ ೩೫ ನೇ ಅಧ್ಯಕ್ಷ ಜಾನ್ ( ಜಾಕಗಿ ಹೇಳುವ ಸ್ಥಿತಿಯಲ್ಲಿದ್ದಿಲ್ಲ. ಅದು ಸಕಾರಣವಾ 
ಎಂದೂ ಕರೆಯುತ್ತಾರೆ) ಎಫ್ . ಕೆನ್ನೆ ಡಿಯವರು ಗಿಯೂ ಇತ್ತು . ಅವರ ಎದುರಾಳಿಯಾದ ರಿಚಾ 
ಈ ವರೆಗಿನ ವಿಜಯಿ ಅಧ್ಯಕ್ಷ ಹುರಿಯಾಳುಗಳ ರ್ಡ್ ನಿಕ್ಷನರಲ್ಲಿ ಗೆಲ್ಲುವ ಕುದುರೆಯಲ್ಲಿರಬೇ 
ಲೆಲ್ಲ ಅತಿ ಚಿಕ್ಕವರು. ಅವರಿಗೆ ಇನ್ನೂ ೪೩ ಕಾದ ಗುಣಗಳೆಲ್ಲವೂ ಇದ್ದವು. ಅವರಲ್ಲಿ 
ವರ್ಷ . ಈ ಶತಮಾನದ ಆರಂಭದಲ್ಲಿ ಅಧ್ಯಕ್ಷ ಚಾರಿತ್ರ್ಯವಿತ್ತು , ಅನುಭವವಿತ್ತು , ಒರೆಗೆ ಹಚ್ಚಿದ 
ಪದಕ್ಕೆ ಬಂದ ಥಿಯೊಡೋರ್ ರೂಜವೆಲ್ವರು ಸಾಮರ್ಥ್ಯವಿತ್ತು . ಬಡ ಕಿರಾಣಿ ಅಂಗಡಿಯ 
ಇವರಿಗಿಂತ ತುಸು ಚಿಕ್ಕವರಿದ್ದುದು ನಿಜ. ಆದರೆ ವನ ಮಗನಾಗಿ ಹುಟ್ಟಿ, ಅನಂತ ಕಷ್ಟಗಳನ್ನೆದು 
ಅವರು ಅಧ್ಯಕ್ಷ ಪದಕ್ಕೆ ಆರಿಸಲ್ಪಟ್ಟವರಲ್ಲ . ರಿಸುತ್ತ ತಮ್ಮ ಬುದ್ಧಿ ಹಾಗೂ ಪ್ರಾಮಾಣಿಕ 
ಉಪಾಧ್ಯಕ್ಷರಾಗಿ ಚುನಾಯಿತರಾಗಿ ಅಧ್ಯಕ್ಷರ ನಿಷ್ಠೆ ಯ ಬಲದಿಂದ ಯಶಸ್ವಿಯಾಗಿ ರಾಜಕಾರಣ 
ಮರಣದಿಂದ ಶ್ವೇತಭವನಕ್ಕೆ ಉತ್ತರಾಧಿಕಾರ ಕ್ಕಿಳಿದ ಆರು ವರ್ಷಗಳಲ್ಲಿ ಉಪಾದಕ ಪಟ 2 
ಪಡದವರು, 

ರಿದವರು ಅವರು. ಸ್ವಪ್ರಯತ್ನದಿಂದ ವಿಘ್ನ ಗ 
ಇದೊಂದೇ ಕೆನ್ನೆ ಡಿಯವರ ಆಯ್ಕೆಯಲ್ಲಿನ ಳನ್ನು ಮೀರಿಮೇಲೇರಿ ಬಂದವರ ಮೇ 
ಆಶ್ರರವಲ್ಲ . ಅದು ಅನುಭವದ ವಿರುದ್ದ ಅನನು ರಿಕದ ಜನಕ್ಕೆ ಮಮತೆ ಹೆಚ್ಚು ಎಂದು 


೨ 


ಅಮೇರಿಕದ ನೂತನ ಅಧ್ಯಕ- ಜಾನ್ ಕೆನ್ನೆ ಡಿ 
ಯಿದೆ. ಉಪಾಧ್ಯಕ್ಷನಾಗಿ ಆರಿಸಿ ಬಂದ ಮೇಲೆ ಅದ ವಿಚಾರಗಳನ್ನು ವ್ಯಕ್ತ ಪಡಿಸಿ ಹೊಸ ಕಠಿ 
ಅಧ್ಯಕ್ಷ ಐಸೆನ್ ಹಾವರರ ಬಲಗೈಯಾಗಿ ಆಡಳಿತ ನತೆಗಳನ್ನು ಮೈ ಮೇಲೆ ಬರುವಂತೆ ಮಾಡಿ ಕೊಂ 
ದಲ್ಲಿ ಅನುಭವ ಪಡೆದವರು ಅವರು. ಅಧ್ಯಕ್ಷರು ಡರು. ಅವರು ಜಯಿಸಿದ್ದನ್ನು ನೋಡಿದರೆ ಗಟ್ಟಿ 
ವಿದೇಶ ಸಂಚಾರ ಕೈಕೊಂಡಾಗ ಅವರ ಕಾವ್ಯ ಗೊಂಡ ಅನುಭವಕ್ಕಿಂತ ಪ್ರಾಮಾಣಿಕವಾಗಿ 
ಗಳನ್ನು ತಾವೇ ನಿರ್ವಹಿಸುವಷ್ಟು ವಿಶ್ವಾಸ ಸ್ವತಂತ್ರ ವಿಚಾರ ಮಾಡಬಲ್ಲ ಸಾಧಕ ಬುದ್ದಿ 
ಶಕ್ತಿಗಳನ್ನು ದೊರಕಿಸಿಕೊಂಡವರು. ರಶಿಯದ ಯವನನ್ನು ಅಧಿಕಾರಕ್ಕೆ ಯುದ್ದ ಭಯದಿಂದ 
ಕ್ರುಶ್ವರೊಡನೆ ಪೆಟ್ಟಿಗೆ ಪೆಟ್ಟಾಗಿ ಪ್ರತಿವಾದಿ ತತ್ತರಿಸುವ ಜಗತ್ತಿನ ಭವಿಷ್ಯ ತಿಗಾಗಿ ಹೊಸ 
ಸಿದ ಅವರ “ ಕಿಚನ್ ಡಿಬೇಟ ” ಅವರನ್ನು ಪ್ರಯೋಗನಡೆಸುವ ಅವಕಾಶವೀಯಲು ಅಮೇ 
ಕಮ್ಯುನಿಸ್ಟ್ ವಿರೋಧಿಗಳ ಅಗ್ರಣಿಯೆಂದು ರಿಕದ ಜನತೆ ಧೈರ ಮಾಡಿದೆಯೆಂದು ಹೇಳ 
ತೋರಿಸಿತ್ತು . ಅವರನ್ನು ಅಮೇರಿಕದ ಜನ ಬೇಕಾಗುವುದು, 
ಐಸೆನ್ಹಾ ವರರಷ್ಟೆ ಚೆನ್ನಾಗಿ ಅರಿತಿತ್ತು . ಜಾನ್ ಕೆನ್ನೆಡಿ ೧೯೧೭ ರಲ್ಲಿ ಜೋ ಕೆನ್ನೆ ಡಿ 

ತದ್ವಿರುದ್ಧವಾಗಿ ಸಿನೆಟರ್‌ ಕೆನ್ನೆ ಡಿಯವರ ಯವರ ಒ೦ಭತ್ತು ಮಕ್ಕಳಲ್ಲಿ ಎರಡನೆಯವರಾಗಿ 
ಚರಿತ್ರೆಯಲ್ಲಿ ಬಡತನದಿಂದ ಮೇಲೇರಿ ಬಂದ ಹುಟ್ಟಿದ್ದರು. ಚೌಟಿ, ಹರವಾರ್ಡ್ ಹಾಗೂ 
ಪ್ರಭಾವಲಯವಿರಲಿಲ್ಲ. ಅವರಲ್ಲ, ಅವರ ತಂದೆ ಲಂಡನ್ ಗಳಲ್ಲಿ ಶಿಕ್ಷಣ ಹೊಂದಿದ ಅವರು 
ಸ್ವಪ್ರಯತ್ನದಿಂದ ನವಕೋಟಿನಾರಾಯಣರಾದ ಲಂಡನ್ ಸ್ಕೂಲ್ ಆಫ್ ಇಕಾನಮಿಕ್ಸ್ನಲ್ಲಿ 
ವರು, ಶ್ರೀಮಂತಿಕೆಯಲ್ಲದೆ ಅವರಿಗೆ ಇನ್ನೊಂದು ಸಮಾಜವಾದಿ ಪ್ರೊ ಹೆರಾಲ್ಡ್ ಲಾಸ್ಮಿಯವರ 
ಪ್ರಬಲ ತೊಡಕಿ ತ್ತು . ಅವರು ಕೆಥೋಲಿಕ್ ಶಿಷ್ಯನಾಗಿದ್ದಾಗಲೆ ಈಗ ಅವರು ವ್ಯಕ್ತಪಡಿಸುವ 
ಪಂಥಕ್ಕೆ ಸೇರಿದವರು. ಇಂದಿನ ವರೆಗೆ ಒಬ್ಬನೇ ಕೆಲ “ ಅಪರಿಪ ಕೈ ” ತೀವ್ರಗಾಮಿ ವಿಚಾರಗಳನ್ನು 
ಒಬ್ಬ ಪ್ರೊಟಿಸ್ಟಾಂಟೇತರನನ್ನು ಅಮೇರಿಕವು ಸೋ೦ಕಿಸಿಕೊಂಡಿರಬಹುದು. 
ಅಧ್ಯಕ್ಷನಾಗಿ ಆರಿಸಿರಲಿಲ್ಲ . ಕೆಥೋಲಿಕರನ್ನಾಗಿ ಕೋಟ್ಯಧೀಶರಾಗಿದ್ದ ಇವರ ತಂದೆ ( ಮತ್ತು 
ಸುವುದು ಅಮೆರಿಕದ ಪರಂಪರೆಗೆ ವಿರುದ್ಧ ವಾ ತಾಯಿ ) ರಾಜಕಾರಣವನ್ನು ಚರ್ಚಿಸುತ್ತಿದ್ದರೂ 
ಗಿದೆಯೆಂಬ ಭಾವನೆ ಇತ್ತು . ನಿಕ್ಷನ್ನರು ತಮ್ಮ ಅವರ ಲಕ್ಷ ಹಿರಿಯ ಮಗಜೋವನ್ನು ತರಬೇತು 
ಎದುರಾಳಿಯ ಈ ದೌರ್ಬಲ್ಯವನ್ನು ಮತದಾರರಿಗೆ ಮಾಡುವುದಿತ್ತು . ಆದರೆ ಆತ ಅ ಕಾಲದಲ್ಲಿ 
ಎತ್ತಿ ತೋರಿಸದೆ ಬಿಡಲಿಲ್ಲ. . 

ಮಡಿದುದರಿಂದ ಆ ಆಸೆ ಮಣ್ಣಾಯಿತು. 
ಕೆನ್ನೆಡಿಯವರು ತಮಗಿಂತ ನಾಲ್ಕು ವರ್ಷ ಜಾನ್ ಕೆನ್ನೆ ಡಿಯಾದರೂ ರಾಜಕಾರಣದಲ್ಲಿ 
ಹಿರಿಯರಾದ ನಿಕ್ಷನರೊಡನೆಯೆ ( ೧೯೪೬ ) ರಾಜ ಪ್ರವೇಶಿಸುವ ಹಂಬಲವಿಟ್ಟು ಕೊಂಡಿದ್ದಿಲ್ಲ. ೧೪ 
ಕೀಯ ರಂಗಕ್ಕೆ ಕಾಲಿಟ್ಟ ರೂ ಗಂಭೀರ ಪರಿ ನೇ ವಯಸ್ಸಿನಲ್ಲೇ ಆತ ತಪ್ಪದೇ “ ಯಾರ್ 
ಪಕ ವಿಚಾರಗಳಿಗಾಗಿ ನಿಕೃನ್ನರು ತಮ್ಮ ಪಕ್ಷ ಟೈಮ್ಸ್ ” ಪತ್ರಿಕೆಯನ್ನೊದುತ್ತಿದ್ದರೆಂದೂ 
ದಲ್ಲಿ ಹೆಸರು ಪಡೆಯುತ್ತಿದ್ದಾಗ ಇವರು ಶಾಲೆಯಲ್ಲಿ ಹೀಗೆ ಪತ್ರಿಕಾ ಪಾರಾಯಣ ಮಾಡು 
ತಮ್ಮ ವಿಚಾರಗಳ ಅಪರಿಪಕ್ವತೆಗಾಗಿ ವರಿಷ್ಠ ತಿದ್ದವರು ಅವರೊಬ್ಬರೇ ಎಂದೂ ಅವರ ಮಿತ್ರ 
ರಿಂದಲೂ ಸಹೋದ್ಯೋಗಿಗಳಿ೦ದಲೂ ತೆಗಳಿಸಿ ರೊಬ್ಬರು ಹೇಳುತ್ತಾರೆ. ಆದರೆ ಇದರಲ್ಲಿ 
ಕೊಳ್ಳುತ್ತ ಬಂದವರು. ಮೊನ್ನಿನ ಚುನಾ- ಅವರು ರಾಜಕಾರಣಕ್ಕಿಂತ ಸಾಹಿತ್ಯ ಪತ್ರಿಕೆ 
ವಣೆಯ ಕಾಲದಲ್ಲಿ ರಾಜಕಾರಣಿಗಳು ಬಾಯಿ ದ್ರೋಗಗಳ ಕಡೆ ಒಲೆದಿದ್ದರೆಂದು ತೋರುತ್ತದೆ. 
ಬಿಟ್ಟು ಹೇಳಲು ಹಿಂಜರಿಯುವ " ಜಾಣತನ ” ವಿ - ೧೯೩೯ ಕ್ಕೆ ಯುದ್ಧ ಪ್ರಾರಂಭವಾದಾಗ ಅವರ 


ಅಮೇರಿಕದ ನೂತನ ಅಧ್ಯಕ- ಜಾನ್ ಕೆನ್ನೆ ಡಿ 
ತಂದೆ ಇಂಗ್ಲೆಂಡಿನಲ್ಲಿ ರಾಯಭಾರಿಯಾಗಿದ್ದರು. ರಾಜಕಾರಣದಲ್ಲಿ ಧುಮುಕಿದರು. ಅದೇ ವರ್ಷ 
ತಂದೆಯೊಡನೆ ಯುರೋಪನ್ನು ಸಂಚರಿಸಿ ಬಂದು ಡೆಮಾಕ್ರಟಿಕ್ ಪಕ್ಷದ ಪ್ರಾಥಮಿಕ ಚುನಾವಣೆ 
ಜಾನ್ ಕೆನ್ನಡಿ ಬರೆದ “ ಇಂಗ್ಲ೦ಡು ಏಕೆ ಮಲ ಗಳಲ್ಲಿ ಒಂಭತ್ತು ಜನ ಎದುರಾಳಿಗಳನ್ನು 
ಗಿತ್ತು ? ” ಎಂಬ ಪುಸ್ತಕದ ೪೦, ೦೦೦ ಪ್ರತಿಗಳು ಸೋಲಿಸಿ ಆರಿಸಿ ಬಂದ ಅವರು ಅಮೆರಿಕನ್ 
ಅಮೇರಿಕದಲ್ಲಿ ಮಾರಿದವು. 

ಕಾಂಗ್ರೆಸ್ಸಿನ ಕೆಳಮನೆಯ ಸದಸ್ಯನಾಗಿ ಅದೇ 
ನೌಕಾಪಡೆಯಲ್ಲಿ ದುಡಿದ ಪ್ರಪ್ರಥಮ ಅಧ್ಯಕ್ಷ ವರ್ಷ ರಾಜಕಾರಣದಲ್ಲಿ ಪ್ರವೇಶಿಸಿದ್ದ ನಿಕ್ಸನ್ನ 
ಎಂದು ಕನ್ನಡಿಯವರನ್ನು ಕುರಿತು ಹೇಳಲಾ- ರನ್ನು ಪ್ರತಿನಿಧಿ ಸಭೆ ( ಕೆಳ ಮನೆ ) ಯಲ್ಲಿ 
ಗಿದೆ. ಎರಡನೇ ಮಹಾಯುದ್ಧ ಕಾಲದಲ್ಲಿ ಕಂಡದ್ದು . 
ನೌಕಾಪಡೆ ಸೇರಿ ಲೆಫ್ಟಿನಂಟ್ ಕಮಾಂಡರರಾ - ಬೇಗನೆ ಕೆನ್ನೆ ಡಿಯವರಿಗೆ “ ಮಿಶ್ರ ವಿಚಾರದ 
ಗಿದ್ದ ಕಾಲದ ಒಂದು ಘಟನೆ ಸ್ಮರಣೀಯ ಮೂಟಿ” ಎಂದು ಹೆಸರು ಬಿತ್ತು . ಅ - ಸ್ಥಾನಗ 
ವಾಗುಳಿದಿದೆ. ೧೯೪೩ ಅಗಸ್ಟ್‌ನ ಒಂದು ರಾತ್ರಿ ಇಲ್ಲಿ ಅ- ವಿಚಾರಗಳನ್ನು ಹೇಳುವ ಕೌಶಲ ಅವ 
ಜಪಾನೀ ಸುರಂಗಕ್ಕೆ ಈಡಾಗಿ ಅವರ ಹಡಗು ರಿಗೆ ಕರಗತವಾದಂತಿತ್ತು . ೧೯೫೪ ರಲ್ಲಿ ಅವರು 
ಒಡೆದು ಮುಳುಗಿದಾಗ ತರುಣ ಕೆನ್ನೆ ಡಿ ೧೫ ಸಿನೇಟಿನ ( ಮೇಲ್ಮನೆ) ಸದಸ್ಯರಾದ ಮೇಲೂ 
ತಾಸು ಸಮುದ್ರದಲ್ಲಿ ತೇಲುತ್ತ ಉಳಿದು ಒ೦ದು ಕೆನಡಾದಲ್ಲಿ ಪ್ರಾರಂಭವಾದ ಸೆಂಟ್ ಲಾರೆನ್ಸ್ 
ದ್ವೀಪಕ್ಕೆ ತಲುಪಿದರು. ಐದಾರು ದಿನ ಕಾಲ ಸಮುದ್ರ ಮಾರ್ಗಕ್ಕೆ ಬೆಂಬಲ ಕೊಟ್ಟು “ ಆತ್ಮ 
ಯಾವುದಾದರೂ ಸೈನಿಕ ಠಾಣೆಯೊಂದಿಗೆ ಹತ್ಯಾ ಸಿನೇಟರ್ " ಎಂದು ಪತ್ರಿಕೆಗಳಿಂದ 
ಸಂಬಂಧ ಬೆಳಸುವ ವಿಫಲ ಪ್ರಯತ್ನದ ನಂತರ ಕರೆಸಿಕೊಂಡರು . ( ಯೋಜನೆಯಿಂದ ಅವರ 
ಒಂದು ತೆಂಗಿನ ಕಾಯಿಯ ಮೇಲೆ ತಮ್ಮ ಪೂರ್ವಜರ ನಿವಾಸವಾದ ಬಾಸ್ಟನ್ ಬಂದರಕ್ಕೆ 
ವೃತ್ತಾಂತವನ್ನು ಗೀಚಿ ನೀರಲ್ಲಿ ತೇಲಿಬಿಟ್ಟರು ಹಾನಿಯಿದೆಯೆಂದು ಭಾವಿಸಲಾಗಿತ್ತು . ) . 
ಅದು ಸುದೈವದಿಂದ ನ್ಯೂಜಿಲಂಡಿನ ಸೈನಿಕರಿಗೆ ಇದೇ ಹೊತ್ತಿಗೆ ಅವರು "ಪ್ರೊಫಾಯಿಲ್ಸ್ 
ಸಿಕ್ಕಿ ಅವರು ಇವರನ್ನೂ ಇವರ ಸಂಗಡಿಗರನ್ನೂ ಇನ್ ಕರೇಜ್ ” ಎಂಬ ವೀರ ವೃತ್ತಾಂತಗಳನ್ನು 
ಪಾರು ಮಾಡಿದರು. ಈ ಸಾಹಸಕ್ಕಾಗಿ ಅವರಿಗೆ ಬರೆದುದು. ಈ ಸ್ಫೂರ್ತಿದಾಯಕ ಪುಸ್ತಕಕ್ಕೆ 
ಗೌರವಾರ್ಪಣೆಯೂ ದೊರೆಯಿತು. ಆದರೆ ಅಮೆರಿಕದಲ್ಲಿ ಲೇಖಕರು ಬಹುವಾಗಿ ಬಯ 
ಇದೂ ರಾಜಕಾರಣವಲ್ಲ ತಾನೆ. ಬದಲಿಗೆ ಸುದ್ದಿ ಸುವ ಪುಲಿತ್ಸರ್‌ ಬಹುಮಾನ ಸಿಕ್ಕಿದೆ. 
ಗಾರನೆಂದು ಹಲವು ಪತ್ರಿಕೆಗಳಲ್ಲಿ ಆಗಲೇ ಸ್ವತಂತ್ರ ವಿಚಾರದವರಾದ ಕೆನಡಿಯವರ 
ಅವರು ಮನ್ನಣೆ ಪಡೆದಿದ್ದರು. 

ಬುದ್ದಿ ಸೂಕ್ಷವೂ ಗುಪ್ತಗಾಮಿಯೂ ಆಗಿದ್ದು 
ಯುದ್ಧ ಕಾಲದಲ್ಲಿ ಅವರಿಗೆ ಬಂದ ಇನ್ನೊಂದು ದರಿಂದ ಅದು ಪರಿ ಪಕ್ಕಗೊಂಡು ಅಧ್ಯಕ್ಷಪದ 
ಬು ತಿಯೆಂದರೆ ಬೆನ್ನಲ್ಲಿ ಉಳಿದಿದ್ದ ಗಾಯ , ದತ್ತ ಧಾವಿಸುತ್ತಿರುವುದು ಯಾರಿಗೂ ಗಮ 
೧೯೫೪ ರಲ್ಲಿ ಅದನ್ನು ಶಸ್ತ್ರಕ್ರಿಯೆಯಿಂದ ಸರಿ ನಕ್ಕೆ ಬಂದಿರಲಿಲ್ಲ. ೧೯೫೬ ರಲ್ಲಿ ಡೆಮಾಕ್ರಟಿಕ್ 
ಮಾಡಿಕೊಂಡಿದ್ದರೂ ವಾರ್ಧಕ್ಯದಲ್ಲಿ ಅದು ಪಕ್ಷದಿಂದ ಉಪಾಧ್ಯಕ್ಷ ಪದಕ್ಕೆ ಹುರಿಯಾಳಾಗ 
ಮತ್ತೆ ತೊಂದರೆ ಕೊಡಬಹುದೆಂದು ತಜ್ಞರು ಬೇಕೆಂದು ಅವರು ಪ್ರಯತ್ನಿಸಿದಾಗ ಕೂಡ ಈ 
ಹೇಳುತ್ತಾರೆ. 

“ ಆತ್ಮಹತ್ಯಾ ಸಿನೇಟರ " ನಿಗೆ ಪಕ್ಷದ ಬೆಂಬಲ 
೧೯೪೬ ರಲ್ಲಿ, ತಮ್ಮ ೨೯ ನೇ ವಯಸ್ಸಿನಲ್ಲಿ ಸಿಗಲಿಲ್ಲ. ಆಗ ಅಧ್ಯಕ್ಷತೆಗೆ ಸ್ಪರ್ಧಿಸಿದ ಅಡ್ಡಾಯಿ 
ಪತ್ರಿಕೆಯಲ್ಲಿನ ತಮ್ಮ ಕೆಲಸ ತ್ಯಜಿಸಿ ಕೆನ್ನೆಡಿ ಸ್ಟೀವನ್ಸನ್ನರ ಪರವಾಗಿ ತಾನು ಪ್ರಥಮತಃ 


0 


ಕಸ್ತೂರಿ, ಡಿಸೆಂಬರ್ ೧೯೬೦ 


ಪ್ರಚಾರ ಸಂಚಾರ ಕೈ ಕೊಂಡದ್ದು ನಾಲೈ ರಿಕದ ಪ್ರತಿಷ್ಠೆ ಜಗತ್ತಿನಲ್ಲಿ ಕುಗ್ಗಿದೆ, ಜಗತ್ತಿನ 
ವರ್ಷದ ನಂತರ ಸ್ವಂತದ ಅಧ್ಯಕ್ಷ ಪದ ರಾಜಕೀಯ ಹೊಲಸಾಗಿದೆ ಎಂದರು. 
ಕ್ಕಾಗಿ ಕೈ ಕೊಳ್ಳಲಿರುವ ಪ್ರಚಾರ ಸಂಚಾರಕ್ಕೆ ಕನ್ನಡಿ ಅನೇಕರಿಗೆ ಅನೇಕ ಆಶ್ವಾಸನವಿತ್ತಿ 
ನಾಂದಿಯಾದೀತೆಂದು ಅವರಿಗೇ ಊಹಿಸಲೆಡೆ ದ್ದಾರೆ. ಸ್ವತಃ ಅಮೆರಿಕದಲ್ಲಿ ಇನ್ನೂ ಇರುವ 
ಯಿದಿಲ್ಲ. ಈ ವರ್ಷ ಅವರು ತಮ್ಮ ಹುರಿಯಾ- ಬಡತನ ನಿರುದ್ಯೋಗ ನಿಜವಾಗಿ ಇರಬೇಕಿಲ್ಲ. 
ಳತನಕ್ಕೆ ಯತ್ನಿ ಸಲಿದ್ದಾರೆಂಬ ಸಂಗತಿ ತನಗೂ ಎಂದೂ ರಾಷ್ಟ್ರದಲ್ಲಿ ಪ್ರತಿಯೊಬ್ಬನ ಜೀವನಮಟ್ಟ 
ಗೊತ್ತಿಲ್ಲವೆಂದು ಅವರ ಹೆಂಡತಿ ಜಕೆ ಲೈನ್ ವನ್ನು ಎತ್ತರಿಸುವೆನೆಂದೂ ಅವರು ಹೇಳಿದ್ದಾರೆ. 
ಹೇಳುತ್ತಾಳೆ. ಈ ಸಲ ಸ್ಟೀವನ್ಸನ್ನರೇ ತಮ್ಮ ವೃದ್ದರಿಗೆ ಹೆಚ್ಚಿನ ಔಷಧೋಪಚಾರಗಳ 
ಹುರಿಯಾಳುತನವನ್ನು ಹಿಂತೆಗೆದುಕೊಂಡು ಆಶ್ವಾಸನವಿತ್ತಿದ್ದಾರೆ. ವಿದೇಶ ನೀತಿಯಲ್ಲಿ 
ತಮ್ಮೆಲ್ಲ ಬೆಂಬಲವನ್ನು ಕೊಟ್ಟುಬಿಟ್ಟಿದ್ದರಿಂದ ಅಮೇರಿಕದ ಸ್ಥಾನವನ್ನು ಬಲಪಡಿಸಿ ರಶಿಯದ 
ಕೆನ್ನಡಿಯವರಿಗೆ ಡೆಮಾಕ್ರಟಿಕ್ ಪಕ್ಷದ ನಾಮ ಬಗೆಗಿರುವ ಭೀತಿ, ತಿಕ್ಕಾಟಗಳ ವೇಗವನ್ನು 
ಕರಣ ಲಭ್ಯವಾಯಿತು. 

ಕಡಿಮೆ ಮಾಡುವುದಾಗಿ ಅವರು ಮಾತುಕೊಟ್ಟಿ 
ಎದುರಾಳಿ ನಿಕ್ಸನ್ನರ ಪರವಾಗಿ ಅವರ ದ್ದಾರೆ. ಆಫ್ರಿಕದ ಹಾಗು ಏಶಿಯದ ಹಿಂದುಳಿದ 
ಹೆಂಡತಿ ಪ್ರಚಾರಕ್ಕೆ ನಿಂತಿದ್ದರು. ಆದರೆ ದೇಶಗಳಿಗೆ ಧಾರಾಳ ಸಹಾಯ ಮಾಡುವುದಾಗಿ 
ಕೆನ್ನೆ ಡಿಯವರಿಗೆ ಆ ಅನುಕೂಲವಿರಲಿಲ್ಲ . ಭರವಸೆಯಿತ್ತಿದ್ದಾರೆ. 
೧೯೫೩ ರಲ್ಲಿ ಅವರನ್ನು ಮದುವೆಯಾದ ಫ್ಯಾಶನ್ ಅವರ ವಿದೇಶ ನೀತಿಯ ಸಲಹೆಗಾರರಾದ 
ಜಗತ್ತಿನ ಊರ್ವಸಿಯೆನಿಸಿದ ಪರಮ ಸುಂದರಿ ಮತ್ತು ವಿದೇಶ ಮಂತ್ರಿಯಾಗಬಹುದಾದ 
ಜಕೆಲೈನ್ ಆಗ ಗರ್ಭಿಣಿ. 

ಚೆಸ್ಟರ್ ಬೌಲ್ಯರು ಭಾರತದ ಮಿತ್ರರು, ಇಲ್ಲಿ 
ಕೆನ್ನೆಡಿ ಏಕೆ ಗೆದ್ದರು ? ಇಪ್ಪತ್ತರ ತಾರು ರಾಯಭಾರಿಯಾಗಿದ್ದವರು, ಕೆನ್ನೆ ಡಿಯವರ ಆಡ 
ಇದ ಅವರ ಮುಖ ಆ ಕೆಲಸ ಮಾಡಿತೆಂದು ಇತದಲ್ಲಿ ಭಾರತದ ಪ್ರಗತಿಗೆ ಹೆಚ್ಚಿನ ಸಹಾಯ 
ಹೇಳುವವರಿದ್ದಾರೆ. ಟಿಲಿವಿಜನ್‌ನಲ್ಲಿ ಅವರು ಸಿಗುವ ಆಸೆಯಿದೆ. 
ನಿಕನ್ನರೊಡನೆ ಪ್ರತ್ಯಕ್ಷರಾಗಿ, ಆ ಪಳಗಿದ ಕನ್ನಡಿಯವರ ಆಡಳಿತವನ್ನು ನೋಡಲು 
ಸಿಪಾಯಿಯೊಡನೆ ರಾಜಕೀಯ ವಿಚಾರಗಳ ಇಡೀ ಜಗತ್ತೇ ಕಾದಿದೆ. ಅವರ ಆಡಳಿತದಲ್ಲಿ 
ಕುಸ್ತಿಯಲ್ಲಿ ತಮ್ಮ ಬುದ್ಧಿಯ ಹರಿತವನ್ನೂ ಸಲಹೆಗಾರರು ತುಂಬ ಜನರು ಇರಬಹುದಾದರೂ 
ವಿಷಯಗಳ ಪ್ರಜ್ಞೆಯನ್ನೂ ಪ್ರದರ್ಶಿಸಿದ್ದು ಕೊನೆಯ ನಿರ್ಣಯ ಕೆನ್ನೆ ಡಿಯೆ ಕೊಡಬಹು 
ಜನರಿಗೆ ಹಿಡಿಸಿತೆಂದೂ ಹೇಳುತ್ತಾರೆ. ನಿಗೊ ದೆಂದೂ , ಕನ್ನಡಿಯವರ ನಿರ್ಣಯ ಹೀಗೇ ಇರ 
ಗಳ ಪರಿಸಿ ತಿ ಸುಧಾರಿಸುವ ಅವರ ಭರವಸೆ ಬಹುದೆಂದು ಯಾರೂ ತರ್ಕಿಸಲು ಸಾದ, ಮಾರ 
ಕರಿಯರ ಮತಗಳನ್ನು ದೊರಕಿಸಿತೆನ್ನು ವುದೂ ದೆಂದೂ ಹಾಗೂ ಕನ್ನೆಡಿಯವರ ಆಡಳಿತ 
ಉಂಟು, ನಿಕನ್ನರು ತಮ್ಮ ಅನುಭವದ ಪಲ್ಲವಿ ' ಏಕಾಧಿಪತ್ಯ ' ವಾಗಿ ಸಾಗಬಹುದೆಂದೂ ನಿರೀಕ್ಷೆ 
ಯನ್ನು ಹಾಡಿದಾಗ ಕೆನ್ನೆ ಡಿ ಈ ಅನುಭವ ಇದೆ ಎಂದೂ ರಾಜಕೀಯ ಪಂಡಿತರು 
ದಿ೦ದಲೇ , ಈ ವಿದೇಶನೀತಿಯಿಂದಲೇ ಅವೇ ಊಹಿಸುತ್ತಾರೆ. 


! ! 


| 


| 


| 


| 


| 


\\ 


| 


11) 


| 


* ಜಗತ್ತಿನ 
ಅತಿ ಜನಪ್ರಿಯ 
ಪುಸ್ತಕ 


ಕೈಸ್ತರಿಗೆಲ್ಲ ಪೂಜ್ಯವಾದ, ಕೈಸ್ತರಲ್ಲದ ಅನೇ 
ಕರಿಂದಲೂ ಗೌರವಿಸಲ್ಪಡುವ ಈ ಗ್ರಂಥದಲ್ಲಿ 
ಎರಡು ಭಾಗಗಳುಂಟು. ಮೊದಲನೆಯದು 
“ ಹಳೇ ಒಡಂಬಡಿಕೆ . ” ಅದರಲ್ಲಿ ಪ್ರಪಂಚದ 
ಸೃಷ್ಟಿ , ಆದಿ ಮಾನವನ ಉದಯ , ಮಾನವ 
ಕುಲದ ಬೆಳವಣಿಗೆ, ರಾಜರ ಮತ್ತು ಪ್ರವಾದಿ 
ಗಳ ಚರಿತ್ರೆ , ನೀತಿಬೋಧೆ ಇತ್ಯಾದಿಗಳು ಇವೆ. 
ಅದರಲ್ಲಿ ಯಹೂದ್ಯ ಜನರ ಚರಿತ್ರೆ ತುಂಬಿದ್ದು 
ಆ ಚರಿತ್ರೆ ಕ್ರಿಸ್ತ ದೇವನ ಉದಯದ ವರೆಗೂ 

ಬಂದಿದೆ. ಇಷ್ಟೇ ಅಲ್ಲ, ದೇವರ ಆಜ್ಞೆಯನ್ನು 
೧೨೦೦ ಭಾಷೆಗಳಲ್ಲಿ ಮೀರಿದ್ದ ಕಾಗಿ ಆದಿ ಮಾನವ ಅದಾಮನಿಗೆ 

ಬಂದ ಶಾಪದಿಂದ ಮೃತ್ಯು ಮತ್ತು ದುಃಖಕ್ಕಿ 
ಇದನ್ನೂದಬಹುದು 

ಡಾದ ಮಾನವ ಕುಲವನ್ನು ಉದ್ಧರಿಸುವುದ 
ಕ್ಕಾಗಿ ದೇವ ಪುತ್ರನಾದ ಕ್ರಿಸ್ತ ಹುಟ್ಟಲಿದ್ದಾ 
ನೆಂದೂ ಅದು ಭವಿಷ್ಯ ಹೇಳುತ್ತದೆ. 

ಎರಡನೇ ಭಾಗದಲ್ಲಿ ಆ ಉದ್ದಾರಕರ್ತನಾದ 
ಯೇಸು ಕ್ರಿಸ್ತನ ಚರಿತ್ರೆ ಮತ್ತು ಉಪದೇಶಗಳೇ 
ಮುಖ್ಯ ವಸ್ತುವಾಗಿವೆ . “ ಹೊಸಒಡಂಬಡಿಕೆ ” 
ಯೆಂದು ಅದು ಹೆಸರಾಗಿದೆ. ಇದರಲ್ಲಿರುವ 
ಕ್ರಿಸ್ತನ ಚರಿತ್ರೆ ಅವನ ನಾಲ್ಕು ಜನ ಸಾಕ್ಷಾತ್ 
ಶಿಷ್ಯರಿಂದ ಪ್ರಾಮುಖ್ಯವಾಗಿ ಸಂಗ್ರಹಿಸಲ್ಪ 
ಟ್ಟದ್ದು . ಇದಲ್ಲದೆ ಪಾಲ್ ಮೊದಲಾದ ಆದ್ಯ 
ಕೈಸ್ತ ಸಂತರ ಬರವಣಿಗೆಗಳೂ ಅದರಲ್ಲಿವೆ. 
* ಬೈಬಲ್‌ನ ಎರಡೂ ಭಾಗಗಳು ಸೇರಿ ಪತಿತ 
ಪಾಪಿಷ್ಠ ಮಾನವ ಕುಲಕ್ಕೆ ಏಕೈಕ ನಿರೀಕ್ಷಣೆ 

ಮತ್ತು ಪರಮಾತ್ಮನ ಏಕೈಕ ಪುತ್ರನಾದ ಕ್ರಿಸ್ತನ 
ಟಿ . ಎಸ್ . ಸಾವನಗೌಡರು ಮನಸ್ಸು ಮತ್ತು ಉದ್ದೇಶವನ್ನು ಪ್ರಕಟಿಸುತ್ತವೆ. 

ಅದು ಮನಷ್ಯನ ಆಧ್ಯಾತ್ಮಿಕರೋಗಗಳಿಗೆ ನಿವಾ 
ಜಗತ್ತಿನ ಅತಿ ಜನಪ್ರಿಯ ಪುಸ್ತಕವೆಂದರೆ ರಣೋಪಾಯವನ್ನು ಬೋಧಿಸಿ ಅವನಿಗೆ ಅವನ 
ಬೈಬಲ್ - ಅಥವಾ ಕನ್ನಡದಲ್ಲಿ “ ಸತ್ಯವೇದ'. ನಿಜಸ್ವರೂಪವನ್ನೂ ಪಾಪದಿಂದ ಬಿಡುಗಡೆ 
ಯಾವ ಧಾರ್ಮಿಕ ಅಥವಾ ಲೌಕಿಕ ಪುಸ್ತಕವೂ ಹೊಂದುವ ಉಪಾಯಗಳನ್ನೂ ತಿಳಿಸುತ್ತದೆ. 
ಅದರಷ್ಟು ಭಾಷೆಗಳಿಗೆ ಅನುವಾದ ಹೊಂದಿಲ್ಲ , “ ಜಗತ್ತು ಮಾನವನನ್ನು ಬಾಹ್ಯ ಕೃತಿಗಳಿಂದ 
ಅಷ್ಟು ಪ್ರತಿ ಮಾರಿಲ್ಲ, ಜಗತ್ತಿನ ಅಷ್ಟು ಮನೆ ನಿರ್ಣಯಿಸುತ್ತದೆ ; ಬೈಬಲ್‌ ಅವನ ಅಂತ 
ಗಳಲ್ಲಿ ಇಲ್ಲ, ಅಷ್ಟು ಜನರಿಂದ ನಿತ್ಯ ಓದಲ್ಪಡು- ರಂಗದ ಸ್ಥಿತಿಯನ್ನು ತೆರೆದುತೋರಿಸುತ್ತದೆ.” 

೬೬ ಪುಸ್ತಕ, ೧, ೧೮೯ ಅಧ್ಯಾಯ , ೩೧, ೧೭೩ 


ವುದಿಲ್ಲ . 


ಕಸ್ತೂರಿ, ಡಿಸೆಂಬರ್‌ ೧೯೬೦ 
ವಚನ ೭೭೩೬೯೨ ಶಬ್ದ ಮತ್ತು ೩೫೬೬ , ೪೮೦ ಪವಿತ್ರ ಗ್ರಂಥವನ್ನು ಇಂಗ್ಲೀಷಿಗೆ ಅನುವಾದಿಸಿ 
ಅಕ್ಷರಗಳಿಂದ ಕೂಡಿದ ಈ ಗ್ರಂಥ ಲಕ್ಷಾಂತರ ಅದನ್ನು ಹಗುರಾಗಿ' ಮಾಡುವುದು ದ್ರೋಹ 
ಜನರಿಗೆ ಸ್ಫೂರ್ತಿಯನ್ನಿತ್ತಿದೆ. ಈ ಸ್ಫೂರ್ತಿಯ ವೆಂದು ಅವರಿಗನಿಸಿತು . 
ಶಕ್ತಿಗೆ ಬೈಬಲ್ಲಿನ ವ್ಯಾಪ್ತಿಯ ವಿಸ್ತಾರಕ್ಕಿಂತ ಟೆಂಡಲ್ ಇದಕ್ಕೆ ಬಗ್ಗದೆ ಜರ್ಮನಿಗೆ 
ದೊಡ್ಡ ನಿದರ್ಶನ ಬೇರೆ ಬೇಡ, ಕೈಸ್ತ ಧಮ್ಮದ ಹೋಗಿ ಅದನ್ನ ನುವಾದಿಸಿ ಹೊಸ ಒಡಂಬಡಿಕೆ 
ಆದಿ ಕಾಲದಲ್ಲಿ ಚಕ್ರವರ್ತಿಗಳು ಬೈಬಲ್ಲಿನ ಅನು ಯನ್ನು ಅಲ್ಲಿ ೧೫೨೬ ರಲ್ಲಿ ಮುದ್ರಿಸಿ ಪ್ರತಿಗಳನ್ನು 
ಯಾಯಿಗಳನ್ನು ಹಿಂಸಿಸಿ ಕೊ೦ದರು, ಸರಕಾರ ಇಂಗ್ಲೆಂಡಿಗೆ ಪೀಪಾಯಿಗಳಲ್ಲೇ ಹಿಟ್ಟಿನ ಚೀಲ 
ಗಳು ಅದನ್ನು ಓದಬಾರದೆಂದು ವಿಧಿಸಿದವು, ಗಳಲ್ಲೂ ಅರಿವೆ ಗಂಟುಗಳಲ್ಲೂ ಗುಪ್ತವಾಗಿ 
ಮತಭ್ರಾಂತರು ಅದನ್ನು ಸಾರ್ವಜನಿಕ ಸ್ಥಳ ಸಾಗಿಸತೊಡಗಿದನು. ಬಂದರದ ಅಧಿಕಾರಿ 
ಗಳಲ್ಲಿ ಸುಟ್ಟರು ; ಅನಂತರ ಇಂಗರ್‌ಸೋಲ್, ಗಳು ಅವುಗಳನ್ನು ಹುಡುಕಿ ತೆಗೆದು ಸುಟ್ಟರೂ 
ವಾಲ್ವೇರ್,ಹೂಮ್‌ರಂಥ ವಾಗ್ನಿಗಳು ಅದನ್ನು ಅನೇಕ ಪ್ರತಿಗಳು ಜನರ ಕೈಸೇರದಿರಲಿಲ್ಲ . 
ಖಂಡಿಸಿದರು. ಅದನ್ನೆಲ್ಲ ದಕ್ಕಿಸಿಕೊಂಡು ಅದರ ಎರಡನೇ ಆವೃತ್ತಿಯೂ ಹೊರಬಂತು . 
ಬೈಬಲ್ ತನ್ನ ವ್ಯಾಪ್ತಿಯನ್ನು ಹೆಚ್ಚಿಸಿಕೊಂಡಿದೆ. ಕೊನೆಗೆ ಜರ್ಮನಿಯಲ್ಲಿ ಟೆಂಡಲ್ಲನನ್ನು ಅವನ 
ವರ್ಷ ವರ್ಷ ಅದನ್ನೊ ದುವವರು ಹೆಚ್ಚಾಗು ವೈರಿಗಳು ಬಂಧಿಸಿ ೧೫೩೬ ಅಕ್ಟೋಬರ ೬ರಂದು 
ತಿದ್ದಾರೆ, ಪ್ರತಿ ವರ್ಷ ಅದರ ಲಕ್ಷ ಲಕ್ಷ ಪ್ರತಿ ಜೀವಂತ ಸುಟ್ಟ ರು . ಮೂರುವರ್ಷಗಳ ನಂತರ 
ಗಳು ಮುದ್ರಿತವಾಗಿ ಹಂಚಲ್ಪಡುತ್ತಿವೆ. ಆಫ್ರಿ ೮ನೇ ಹೆನ್ರಿ ಎಲ್ಲ ದೇವಾಲಯಗಳಲ್ಲಿ ಇಂಗ್ಲೀಷ್ 
ಕದ ಗೊಂಡಾರಣ್ಯದಲ್ಲಿ ಹೇಗೋ ಹಾಗೆ ಮುಂಬ ಬೈಬಲನ್ನು ಇಡಲು ಆಜ್ಞಾಪಿಸಿದನು. 
ಯಿಯಂಥ ಮಹಾ ಶಹರಿನಲ್ಲಿ ಅದನ್ನೊದಲಾಗು ಇಂದಿನ ಅಗಾಧ ಬೈಬಲ್ ಪ್ರಸಾರಕ್ಕೆ 
ತಿದೆ. 

ಕಾರಣಳಾದವಳು ಮಾತ್ರ ವೇಲ್ಸಿನ ಮೇರಿ 
ಇಂದು ಸಾವಿರಕ್ಕಿಂತ ಹೆಚ್ಚು ಭಾಷೆಗಳಲ್ಲಿ ಜೋನ್ಸ್ ಎಂಬ ಬಡ ಹುಡುಗಿ, ೧೭೫ ವರ್ಷಗಳ 
ಪ್ರಚುರವಾಗಿರುವ ಬೈಬಲ್ಲನ್ನು ಪ್ರಥಮತಃ ಹಿಂದೆ ಹುಟ್ಟಿದ ಅವಳಿಗೆ ಏಳೆಂಟು ವರ್ಷದವಳಿ 
ಇಂಗ್ಲಿಷಿಗೆ ಅನುವಾದಿಸಿದವನು ಮರಣ ದಂಡ ದ್ದಾಗ ಬೈಬಲ್ ಕೊಳ್ಳಬೇಕೆಂಬ ದೈವೀ ಹಂಬ 
ನೆಗೆ ಗುರಿಯಾಗಬೇಕಾಯಿತು, ಮೂಲಬೈಬಲ್ ಲವುಂಟಾಯಿತು. ಬೈಬಲ್ಲುಗಳ ಪ್ರತಿಗಳು ತುಟ್ಟಿ 
ಹಿ ಮತ್ತು ಗ್ರೀಕ್ ಭಾಷೆಗಳಲ್ಲಿದೆ. ಅನಂ ಮತ್ತು ವಿರಳವಾಗಿದ್ದು ಗ್ರಾಮದ ದೇವಾಲಯ 
ತರ ಕೆಲ ವಿದ್ವಾಂಸರು ಅದನ್ನು ಲ್ಯಾಟಿನ್ ದಲ್ಲಿ ಒಂದು ಪ್ರತಿಯನ್ನು ಕಬ್ಬಿಣದ ಸರಪಳಿ 
ಭಾಷೆಗೆ ಭಾಷಾಂತರಿಸಿದರು. ಲ್ಯಾಟಿನ್ ಪವಿತ್ರ ಯಿಂದ ಭದ್ರವಾಗಿ ಬಿಗಿದಿಡುತ್ತಿದ್ದ ಆ ಕಾಲ 
ಭಾಷೆಯೆಂದೆಣಿಸಲ್ಪಟ್ಟಿತ್ತು . ಆದರೆ ಅದು ಜನ ದಲ್ಲಿ ವೆಲ್ಫ್ ಭಾಷೆಯ ಬೈಬಲ್ಲಿನ ಒಂದು ಪ್ರತಿಗೆ 
ರಿಗೂ ಅನೇಕ ಧರ್ಮಗುರುಗಳಿಗೂ ಕೂಡ ಒಂದು ಪೌಂಡು ಬೆಲೆ ಇತ್ತು . ಎಂಟು ವರ್ಷ 
ತಿಳಿಯುತ್ತಿರಲಿಲ್ಲ. ಸಪ್ತ ಭಾಷಾ ವಿಶಾರದನಾದ ಕಾಲ ದುಡಿದು ಅಷ್ಟು ಹಣ ಉಳಿಸಿ ಆ ಹುಡುಗಿ 
ವಿಲಿಯಂ ಟೆಂಡಲ್ ಎಂಬ ಇಂಗ್ಲೀಷ್ ಮನುಷ್ಯ ೧೬ ನೇ ವಯಸ್ಸಿನಲ್ಲಿ ೨೫ ಮೈಲು ದೂರದ 
ಬೈಬಲನ್ನು ಇಂಗ್ಲಿಷಿಗೆ ಅನುವಾದಿಸಿ ಎಲ್ಲರಿಗೂ ಪಟ್ಟಣಕ್ಕೆ ಕಾಲ್ನಡಿಗೆಯಿಂದ ನಡೆದುಕೊಂಡು 
ತಿಳಿಯುವಂತೆ ಮಾಡಬೇಕೆಂದು ಸಂಕಲ್ಪಿಸಿದನು. ಹೋಗಿಕೇಳಿದಾಗ ಅಂಗಡಿಯವ ಎಲ್ಲ ಪ, 3 
ಆದರೆ ಪೋಪರೂ ಇಂಗ್ಲೆಂಡಿನ ೮ನೇ ಹನಿಯೂ ಗಳೂ ಮುಗಿದು ಹೋದವು ಎಂದ, ಹುಡುಗಿ 
ಅದನ್ನು ಪ್ರತಿಬಂಧಿಸಿದರು. ಬೈಬಲ್ಲಿನಂಥ ಅಳತೊಡಗಿದಳು. 


ಜಗತ್ತಿನ ಅತಿ ಜನಪ್ರಿಯ ಪುಸ್ತಕ 
ಅವಳ ಭಕ್ತಿ ವಿಶ್ವಾಸವನ್ನು ಕಂಡು ಕರಗಿದವ ಗಾಂಧೀಜಿ ಒಬ್ಬ ಬೈಬಲ್ ಪ್ರಸಾರಕನನ್ನು 
ನಾಗಿ ಹತ್ತಿರದಲ್ಲೆ ಇದ್ದ ಒಬ್ಬ ಪಾದ್ರಿ ತನ್ನ ಜನರಕ್ರೋಧದಿಂದ ಪಾರು ಮಾಡಿದ್ದರಂತೆ, 
ಸ್ವಂತ ಬೈಬಲನ್ನು ಅವಳಿಗೆ ಕೊಟ್ಟುಬಿಟ್ಟನು. ೧೮೦೪ ರಲ್ಲಿಯೆ ಭಾರತದಲ್ಲಿ ಬೈಬಲ್ 
ಈ ಪಾದ್ರಿಯ ಪ್ರಯತ್ನದಿಂದಲೇ ಬಡವರಿಗೆ ಸೊಸೈಟಿಯ ಕಾರ ಪ್ರಾರಂಭವಾಯಿತು. ಭಾರ 
ಬೈಬಲ್ಲುಗಳನ್ನು ಅಗ್ಗವಾಗಿ ಒದಗಿಸುವ ಧೈಯ ತದ ಪ್ರಥಮ ವಾಕ್ ಸೊಸೈಟಿಯು ಬಳ್ಳಾರಿ 
ದಿಂದ ೧೮೦೪ ರಲ್ಲಿ ಬ್ರಿಟಿಶ್‌ ಮತ್ತು ಫಾರೆನ್ ಯಲ್ಲಿ ೧೮೧೭ ರಲ್ಲಿ ರೆವರೆಂಡ್ ಜಾನ್ಹ್ಯಾ೦ಡ್ಡರ 
( ವಿದೇಶಿ) ಬೈಬಲ್ ಸಂಘ ತಲೆಯೆತ್ತಿತು. ವರಿಂದ ಸ್ಥಾಪಿಸಲ್ಪಟ್ಟಿತ್ತು. ಅನಂತರ ದೇಶದ 
ಇಂದು ಈ ಸಂಘದ ೪೭ ರಾಷ್ಟ್ರೀಯ ಶಾಖೆ ವಿವಿಧ ಭಾಗಗಳಲ್ಲಿ ಬೈಬಲ್ ಸೊಸೈಟಿಯ 
ಗಳು ವಿವಿಧ ದೇಶಗಳಲ್ಲಿ ಹಬ್ಬಿವೆ. ಅವು ಜಗ ಶಾಖೆಗಳು ಹಬ್ಬಿದವು. . 
ತಿನ ಹೆಚ್ಚು ಕಡಿಮೆ ಎಲ್ಲ ದೇಶಗಳಲ್ಲಿ ವಿವಿಧ ಇಂದು ೧,೨೦೦ ಭಾಷೆಗಳಲ್ಲಿ ಬೈಬಲ್ಲಿನ ಅನು 
ಭಾಷೆಗಳಲ್ಲಿ ಪ್ರತಿ ವರ್ಷ ಸುಮಾರು ಎರಡೂ ವಾದವಾಗಿದೆ. ಆಫ್ರಿಕದಲ್ಲಿ ೪೦೦ ಭಾಷೆಗಳಲ್ಲಿ 
ವರೆ ಕೋಟಿ ಬೈಬಲ್ ( ಪೂರ್ಣ), ಒಡಂ ಬೈಬಲ್ ಸಿಗುತ್ತದೆ. ಈ ೧,೨೦೦ ರಲ್ಲಿ ಅರ್ಧ 
ಬಡಿಕೆಗಳು ಮತ್ತು ಬೈಬಲ್ ಅಂಶಗಳನ್ನೊಳ ಕ್ಕಿಂತ ಹೆಚ್ಚು ಭಾಷೆಗಳಲ್ಲಿ ಬೈಬಲ್ ಅನುವಾ 
ಗೊಂಡ ಪುಸ್ತಕಗಳನ್ನು ಹಂಚುತ್ತಿವೆ. ದವೇ ಪ್ರಪ್ರಥಮ ಲಿಖಿತ ಗ್ರಂಥವಾಗಿದೆ. 
- ಬೈಬಲ್ ಸೊಸೈಟಿ ಲಾಭಕ್ಕಾಗಿ ಕೆಲಸ ಉದಾಹರಣೆಗೆ, ದಕ್ಷಿಣ ಕನ್ನಡದಲ್ಲಿ ಬಹು 
ಮಾಡುವುದಿಲ್ಲ. ಎಷ್ಟೋ ವೇಳೆ ಉತ್ಪಾದನೆಯ ಜನರ ಭಾಷೆಯಾದ ತುಳುವಿನಲ್ಲಿ ಬೈಬಲ್ 
ವೆಚ್ಚಕ್ಕಿಂತ ಕಡಿಮೆ ಬೆಲೆಗೆ ಬೈಬಲ್‌ಗಳನ್ನು ಅನುವಾದವಾಗಿ ಮುದ್ರಿತವಾಗಿದೆ. ಬಹುಶಃ 
ಮಾರಲಾಗುತ್ತದೆ. ಕನ್ನಡ ಬೈಬಲ್ಲಿನ ಬೆಲೆಗೆ ಅದರಲ್ಲಿ ಆ ವರೆಗೂ ಲಿಖಿತ ಸಾಹಿತ್ಯ ಇದ್ದೆ 
ಈಗ ರೂ . ೫ , ಅದರ ಉತ್ಪಾದನ ವೆಚ್ಚ ಅದ ಇಲ್ಲಿ ಹೀಗೆ ಬೈಬಲ್ಲ ಮಾತಿನಲ್ಲಷ್ಟೇ ಇದ್ದ 
ಕ್ಕಿಂತ ಎಷ್ಟೋ ಹೆಚ್ಚು ಇದೆ. ಕೆಲ ವೇಳೆ ಭಾಷೆಗೆ ಶಾಶ್ವತವಾದ ಮುದ್ರಿತ ಸ್ವರೂಪ 
ಉಚಿತವಾಗಿಯೆ ಕೊಡಲಾಗುತ್ತದೆ. ಇದಕ್ಕೆ ಕೊಡಲಿ ಕೂ ಸಹಾಯ ಮಾಡಿದೆ. 
ಆ ಈ ಧರ್ಮದವರೆಂಬ ಪರಿಭೇದವಿಲ್ಲ. ಒಂದು ಬೈಬಲ್ ಭಾಷಾಂತರ ಮಾಡಿದವರ ಅನೇಕ 
ಪತ್ರ ಬರೆದು ಹಾಕಿದರೆ ಒಂದು ವಾಕ್ಯ ವೃತ್ತಾಂತಗಳು ರೋಮಾಂಚಕವಾಗಿವೆ. ವಿದೇ 
( ಬೈಬಲ್ಲಿನ ಅಂಶ ) ಕಳಿಸುವುದೂ ಉಂಟು. ಶಗಳಿಗೆ ಬಂದು ಅಲ್ಲಿಯ - ಭಾಷೆ ಕಲಿತು 
ಇದರಲ್ಲಿ ಬರುವ ನಷ್ಟವನ್ನು ವಿವಿಧ ದೇವಾಲಯ ಅದರಲ್ಲಿ ಗಹನಾರ್ಥವುಳ್ಳ ಬೈಬಲ್ಲಿನ ಅನುವಾದ 
ಮತ್ತು ವ್ಯಕ್ತಿಗಳ ಕಾಣಿಕೆಯಿಂದ ತುಂಬಿಕೊಳ್ಳ ಮಾಡಿದವರಿಗೆ ಅಪಾರ ಭಕ್ತಿಯೇ ಊರುಗೋ 
ಲಾಗುತ್ತಿದೆ. 

ಲಾಗಿರಬೇಕಲ್ಲವೆ ? ಟಿಬೇಟಿನ ಬೈಬಲ್ಲಿನ ಅನು 
ಕ್ರಿಸ್ತನ ಸಂದೇಶವನ್ನು ಮಾನವ ಕುಲಕ್ಕೆ ವಾದ ಮತ್ತು ಮುದ್ರಣಕ್ಕೆ , ೯೨ ವರ್ಷ ಕಾಲದ 
ಹಂಚುವ ಹಂಬಲವುಳ್ಳ ಮಿಶನರಿಗಳೂ ಸ್ವಯಂ ಅನೇಕ ಜನರ ಶ್ರಮ ಅವಶ್ಯವಾಯಿತು. ಬೈಬ 
ಸೇವಕರೂ ಭಾರಿ ವಿಪತ್ತುಗಳನ್ನೆದುರಿಸಿ ಗಿರಿ - ಲ್ಲಿನ ಚೀನಿ ಅನುವಾದ ಮಾಡಿದ ಸಾಮ್ಯುವೆಲ್ 
ಗಹ್ವರ ಕಾನನಗಳಲ್ಲಿ ಬೈಬಲನ್ನು ಒಯ್ದು ಐಜಾಕ್ ಎಂಬ ರಶಿಯನ್ನನು ಪಾರ್ಶ್ವವಾತ 
ಹಂಚುತ್ತಾರೆ. ಅನಾಗರಿಕರೂ ವಿಧರ್ಮಿಯ ದಿಂದ ಬೆರಳುಗಳು ಸುಕ್ಕುಗಟ್ಟಿದರೂ ತನ್ನ 
ಧರ್ಮಾ೦ಧರೂ ಅವರನ್ನು ಹೊಡೆದುದುಂಟು, ಕಾರವನ್ನು ಮಾಡಿ ಪೂರೈಸಿದನು . 
ಕೊಲ್ಲಲೆಳಿಸಿದ್ದುಂಟು. ಭಾರತದಲ್ಲಿ ಒಮ್ಮೆ ಭಾರತದಲ್ಲಿ ಪ್ರಥಮತಃ ಬೈಬಲ್ ಭಾಷಾಂ 
D 5 - 2 


ಕಸ್ತೂರಿ, ಡಿಸೆಂಬರ್‌ ೧೯೬೦ 


ತರವಾದುದು ಜರ್ಮನ್ ಮಿಶನರಿ ಝಗನ್ ಲಾದ ಗುಡ್ಡ ಗಾಡಿನ ಅಲಿಖಿತ ಭಾಷೆಗಳಾಗಿ 
ಬಾಲ್‌ನಿಂದ, ತಮಿಳಿನಲ್ಲಿ ೧೭೦೯ ರಲ್ಲಿ, ಮರಾಠಿ ದ್ದವು. ಸಂಸ್ಕೃತದಲ್ಲಿಯೂ ಆತನೇ ಬೈಬಲ್ 
ಯಲ್ಲಿ ೧೮೧೯ ರಲ್ಲಿ ಬೈಬಲ್ ಸಿದ್ಧವಾಯಿತು. ಅನುವಾದಿಸಿದ್ದಾನೆ. 
ಕನ್ನಡದಲ್ಲಿ ಪ್ರಥಮ ಅನುವಾದ ಮಾಡಿದವರು ಯಾವ ಭಾಷೆಯಲ್ಲಾದರೂ ಬೈಬಲ್‌ ಪ್ರಸಾರ 
ಬಂಗಾಲದ ಶೀರಾಂಪುರದಲ್ಲಿದ್ದ ಮಿಶನರಿಗಳ ಅಪ್ರತಿಮವಾಗಿರುತ್ತದೆ. ೧೮೯೪ ರೊಳಗೇ 
ಲೊಬ್ಬರೂ ಬಳ್ಳಾರಿಯಲ್ಲಿ ಟ್ರಾಕ್ಟ್ ಸೊಸೈಟಿ ಕನ್ನಡವೊಂದರಲ್ಲಿ ೪, ೩೯ ,೦೦೦ ಪ್ರತಿ ಬೈಬಲ್ 
ಸ್ಥಾಪಿಸಿದವರೂ ಆದ ಜಾನ್ ಹ್ಯಾಂಡ್ಸ್ . ಇದು ಮತ್ತು ಅದರ ಭಾಗಗಳು ಪ್ರಸಾರದಲ್ಲಿದ್ದವು. 
೧೮೦೯ ರಲ್ಲಿ . ಆದರೆ ಅದು ಹೊಸ ಒಡಂಬಡಿಕೆ ೧೯೫೮- ೫೯ ರಲ್ಲಿ ಕನ್ನಡದಲ್ಲಿ ೧೦ ,೦೦೭ ಬೈ 
ಮಾತ್ರ . ಅದರ ಪೂರ್ತಿ ಅನುವಾದವಾಗಿ ಪ್ರಕಟ ಬಲ್ ಮತ್ತು ಅದರ ಬಿಡಿ ಭಾಗಗಳ ಹಂಚಿಕೆ 
ವಾಗಲು ೧೮೩೧ ರ ವರೆಗೆ ಕಾಯಬೇಕಾಯಿತು. ಯಾಯಿತು. ೧೯೫೯ ರಲ್ಲಿ ಲಂಡನ್ನಿನಲ್ಲಿ ಮುದ್ರಿಸಿ 
ಅಷ್ಟರಲ್ಲಿ ಎಲ್ಲ ಪ್ರಮುಖ ಭಾರತೀಯ ಭಾಷೆ ಪ್ರಸಾರ ಪಡಿಸಿದ ಬೈಬಲ್ ಮತ್ತು ಅಂಶಗಳ 
ಗಳಲ್ಲಿ ಬೈಬಲ್ ಅಣಿಯಾಗಿತ್ತು . 

ಸಂಖ್ಯೆ ಮುವತ್ತೊ೦ದೂ ವರೆ ಲಕ್ಷಕ್ಕೆ ಸಮೀಪ 
ಭಾರತದಲ್ಲಿ ಬೈಬಲ್ ಅನುವಾದದ ಅತ್ಯ , ವಾಗಿತ್ತು . ಕುರುಡರು ಕೂಡ ಬೈಬಲ್ಲಿನ 
ದ್ಭುತ ಸಾಧನೆ ವಿಲಿಯಂ ಕೇರಿಯದು. ಶ್ರೀರಾಂ ಸಂದೇಶಕ್ಕೆ ರವಾಗಬೇಕಿಲ್ಲ . ಕಳೆದ ಆರು ವರ್ಷ 
ಪುರದ ಮಿಶನರಿ ಪಂಗಡದಲ್ಲಿದ್ದ ಆತ ಮಿತ್ರರ ಗಳಲ್ಲಿ ಅವರಿಗಾಗಿ ಬ್ರೇಲ್ ಲಿಪಿಯಲ್ಲಿ ಪ್ರಕಟ 
ಸಹಾಯದಿಂದ ಬೈಬಲ್ ಅಥವಾ ಅದರ ಅಂಶ ವಾದ ಬೈಬಲ್‌ಗಳ ಸಂಖ್ಯೆ ೧೩ , ೪೬೫ ಇದೆ. ೧೫ 
ಗಳನ್ನು ೩೯ ಭಾಷೆಗಳಲ್ಲಿ ಭಾಷಾಂತರಿಸಿದ್ದ . ಶಿಲಿಂಗ್ ಬೆಲೆ ಬಾಳುವ ಈ ಪ್ರತಿಗಳನ್ನು ಕೇವಲ 
ಇವುಗಳಲ್ಲಿ ಕೆಲವು ಗೊಂಡಿ, ಸಂತಾಲಿ ಮೊದ ೫ ಶಿಲಿಂಗುಗಳಿಗೆ ಒದಗಿಸಲಾಗುತ್ತದೆ. * 


' ಮಿತವ್ಯಯ 
ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತರೆನಿಸಿಕೊಳ್ಳುವವರಲ್ಲಿ ಹೈದರಾಬಾದಿನ ನಿಜಾ 
ಮನೂ ಒಬ್ಬ , ಆತನಲ್ಲಿ ಅಪಾರ ಸಂಪತ್ತಿದ್ದರೂ ಆತ ಜಿಪುಣಾಗ್ರೇಸರನಿದ್ದನೆಂದರೆ 
ವಿಸ್ಮಯವಲ್ಲವೇ ? 

ಹಿಂದುಸ್ಥಾನವನ್ನು ಬ್ರಿಟಿಷರು ಆಳುತ್ತಿದ್ದ ಕಾಲಕ್ಕೆ , ಒಮ್ಮೆ ಹಿಂದುಸ್ಥಾನದ 
ಪ್ಲಾಯಿಸ್ರಾಯ್ ಲಾಗ್ಸ್ ವೆಲಿಂಗ್ಟನ್ ಯಾವುದೋ ಕಾರಣದಿಂದ ಹೈದರಾಬಾದಿಗೆ 
ಹೋಗಿದ್ದ . ಆತನ ಸ್ವಾಗತಕ್ಕಾಗಿ ನಿಜಾಮ ಸ್ಟೇಷನ್ನಿಗೆಹೋಗಿದ್ದ . ನಿಜಾಮನ 
ಕೈಯಲ್ಲಿ ಯಾವಾಗಲೂ ಒಂದು ಬೆತ್ತ ನಿರುತ್ತಿತ್ತು . ಅದು ಆ ಕಾಲಕ್ಕೆ ಬಹಳ 
ಜೀರ್ಣಗೊಂಡಿದ್ದು , ನಿಜಾಮನಿಗೆಶೋಭಿಸುತ್ತಿರಲಿಲ್ಲ . ಅದನ್ನು ಕಂಡ ಸ್ಥಾಯಿಸ್ 
ರಾಯ ಹೇಳಿದ : “ ಇನ್ನು ಆ ಬೆತ್ತವನ್ನು ಬಿಟ್ಟು ಬಿಡಿ ನೋಡೋಣ, ೨ . 

ಆಗ ನಿಜಾನು ನಗುತ್ತ ಹೇಳಿದ : “ ಇನ್ನೊಮ್ಮೆ ನೀವು ಬರುವಾಗೆ ಇದು 
ಈ ಸ್ಥಿತಿಯಲ್ಲಿಯೇ ಕಾಣಲು ಸಿಗುವುದಿಲ್ಲ. ಇದಕ್ಕೆ ಬೇಗನೆ ಸ್ವೀಲಿನ ಪತ್ರಿಯನು. 
ಜೋಡಿಸುವೆ. ” 

- ರಾಮದಾಸ 


S 


/ 


1: :: :: 


Kho 


ಸಂಗೀತ ಅವರ ಜೀವನದ ಜೀವವಾಗಿದೆ 


ಶ್ರೀ ಭೀಮಸೇನ ಜೋಶಿ 


ಸಾನೆ೦ 


ಭಮಸೇನ ಜೋಶಿಯವರಿಗೆ ಈಗಿನ್ನೂ ರಲ್ಲಿ ಇಂದು ಭೀಮಸೇನ ಜೋಶಿಯವರು ಅತಿ 
ಮೂವತ್ತೆ೦ಟು. ಇಷ್ಟು ತಾರುಣ್ಯದಲ್ಲೇ ಅವರು ಪ್ರಮುಖರಾಗಿದ್ದಾರೆ. 
ಅಖಿಲ ಭಾರತೀಯ ಕೀರ್ತಿಯ ಗಾಯ ಕರೆನಿಸಿ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು, ಪುಣೆಯಲ್ಲಿ 
ದ್ದಾರೆ. ಅಷ್ಟೇಕೆ, ಹಿಂದುಸ್ತಾನಿ ಸಂಗೀತ ಪದ್ದ ನೆಲಸಿ , ಸಂಗೀತದ ವಿಶ್ವಭಾಷೆಯಿಂದ ವ್ಯವಹರಿ 
ತಿಯಲ್ಲಿ ಅಪ್ರತಿಮ ಜನಪ್ರಿಯತೆಯನ್ನು ಪಡೆದ ಸುವ ಭೀಮಸೇನಜೋಶಿಯವರು ಸಂಗೀತಸವ 
ದಿವಂಗತ ಸಂಗೀತರತ್ನ ಅಬ್ದುಲ್ ಕರೀಮ ಸಾಚಿಗಳು, ಅವರ ಕಚೇರಿಗಳು ದಿಲ್ಲಿ, ಮುಂಬೈ , 
ಖಾನರ ' ಕಿರಾಣಾ' ಸಂಪ್ರದಾಯದ ಗಾಯ ಕ ಕಲಕತ್ತೆಗಳಂಥ ಸಂಗೀತ ದಿಗ್ಗಜಗಳ ವಿಹಾರ 


ಕಸ್ತೂರಿ, ಡಿಸೆಂಬರ್ ೧೯೬೦ 


ಭೂಮಿಯಲ್ಲಿ ನಡೆಯುತ್ತವೆ ; ಅವರು ಹಾಡಿದ ವನ್ನು ಬಾಳಿದ್ದಾರೆ. 
ಬೇಂದ್ರೆಯವರ ಗೀತಗಳೂ ಪುರಂದರದಾಸರ ಶ್ರೀ ಭೀಮಸೇನಾಚಾರ ಜೋಶಿಯವರು 
ಪದಗಳೂ ಧ್ವನಿಮುದ್ರಿಕೆಗಳಾಗಿ ಜನಪ್ರಿಯತೆ ೧೯೨೨ ರಲ್ಲಿ ಧಾರವಾಡ ಜಿಲ್ಲೆಯ ರೋಣದಲ್ಲಿ 
ಯನ್ನೂ ಗಳಿಸಿವೆ ; ಆರು ಮರಾಠಿ , ಹಿಂದೀ ಹುಟ್ಟಿದರು. ನಿಷ್ಠಾವಂತ ವೈದಿಕ ಮನೆತನ 
ಚಲಚ್ಚಿತ್ರಗಳಲ್ಲಿ ಅವರ ಹಿನ್ನೆಲೆಯ ಸಂಗೀತ ಅವರದಾದರೂ ರಸಜ್ಞತೆಗೆ ಕೊರತೆ ಇರಲಿಲ್ಲ. 
ಲಲಿತ ಗಾನ ಪ್ರೇಮಿಗಳನ್ನೂ ತಲೆದೂಗಿಸಿದೆ. ಅವರ ತಂದೆ ಗುರುರಾಜ ಜೋಶಿಯವರು ಎಂ . 
ಕರ್ನಾಟಕ ಮಹಾರಾಷ್ಟ್ರಗಳೆರಡೂ ಇಂದು ಅವ ಎ ., ಬಿ. ಟಿ. ಆಗಿ ಗದಗ ಹೈ ಸ್ಕೂಲಿನಲ್ಲಿ ( ಈಗ 
ರನ್ನು ತಮ್ಮವನೆಂದು ನ್ಯಾಯವಾಗಿಯೇ - ಶಿರಹಟ್ಟಿಯಲ್ಲಿ ಮುಖ್ಯೋಪಾಧ್ಯಾಯರಾಗಿ 
ಹೇಳಿಕೊಳ್ಳುತ್ತವೆ. 

ದ್ದರೂ ತುಂಬಾ ಆಸ್ತಿ ಕರು; ಲೇಖಕರೂ ಹೌದು. 
ಭೀಮಸೇನಜೋಶಿಯವರು ಹಾಡುವುದನ್ನು ಚಿಕ್ಕಪ್ಪ ಗೋವಿಂದಾಚಾರ ಜೋಶಿಯವರು 
ಕೇಳಿದ ತಜ್ಞರು ಬಹಳ ವರ್ಷಗಳ ಹಿಂದೆಯೇ ಈಗ ಕರಾ ಟಕದ ಉಚ್ಚ ವರದ ಪುಸ್ತಕ ಮಾಲೆ 
ಅವರ ಉಜ್ವಲ ಭವಿಷ್ಯತ್ತನ್ನು ಮುನ್ನುಡಿದಿ ಯಾದ “ ಮನೋಹರ ಗ್ರಂಥ ಮಾಲೆ " ಯ 
ದ್ದಾರೆ. ಹದಿನಾಲ್ಕು ವರ್ಷಗಳ ಹಿಂದೆ,-ಜೋಶಿ ಸಂಪಾದಕ - ಪ್ರಕಾಶಕರು ಮತ್ತು ಸ್ವಯಂ 
ಯವರು ೨೪ ವರ್ಷದ ' ತಲೆ ಮಾಸು ಆರದ ಕಾದಂಬರಿ - ಸಣ್ಣ ಕತೆ - ನಾಟಕಗಳನ್ನು 
ಹುಡುಗ ' ನಾಗಿದ್ದಾಗ ಔಂಧಿನಲ್ಲಿ ಸ್ವಾಮಿ ಬರೆದವರು, 
ಮಹಾರಾಜರ ಪುಣ್ಯ ತಿಥಿ ಸಮಾರಂಭದಲ್ಲಿ ಅವರ ಜೋಶಿ ಮನೆತನದ ಎಲ್ಲರಲ್ಲೂ ಕಾಣ 
ಗಾಯನ ಕೇಳಿ ಸಂಗೀತ ಕಲೆಯಲ್ಲಿ ಭೀಷಾ ಬರುವ ಒಂದು ಸಾಮಾನ್ಯ ಗುಣ, ಅದು ಧರ್ಮ 
ಚಾರ ' ಎನಿಸಿದ ಅನಂತ ಮನೋಹರ ಜೋಶಿ ದಲ್ಲೆ ಇರಲಿ ಸಾಹಿತ್ಯದಲ್ಲೇ ಇರಲಿ, ಭಾವನಾ 
ಯವರು , “ ಇಂದಿನ ಪೀಳಿಗೆಯಲ್ಲಿ ತುಂಬ ಆಶಾ ಮಯತ್ವ . ಭೀಮಸೇನಜೋಶಿಯವರ ಸಂಗೀತ 
ದಾಯಕವಾದ ಭವಿಷ್ಯವುಳ್ಳ ಸಂಗೀತ ಸಾಧಕ ದಲ್ಲಿಯೂ ನಾವು ಆ ಭಾವತನ್ಮಯತೆಯನ್ನು 
ನೆಂದರೆ ಭೀಮಸೇನಜೋಶಿಒಬ್ಬನೇ ” ಎಂದು ಕಾಣುವುದು ಈ ಕುಲಬಿರುದಿ ' ನಿಂದಿರಬಹುದು. 
ಉದಾರ ತೆಗೆದಿದ್ದರು. ಅದು ಕೂಡ ಹೊಸ ಆದರೆ ಅವರ ಸಂಗೀತಾಭಿರುಚಿ, ಕಂಠಸಂಪತ್ತು 
ಭವಿಷ್ಯ ವಾಗಿರಲಿಲ್ಲ . ಅದಕ್ಕೂ ೧೨ ವರ್ಷ ಅವರ ಅಜ್ಜ ಭೀಮಸೇನಾಚಾರರಿ೦ದ ಇಳಿದು 
ಪೂರ್ವದಲ್ಲಿ ಮಹಾ ಸಂಗೀತಗಾರ ಪಂಚಾಕ್ಷರ ಬಂದಂತೆ ಕಾಣುತ್ತದೆ. ಅವರು ತಮ್ಮ ಮಧುರ 
ಗವಾಯಿಗಳು, ಭೀಮಸೇನರಿಗೆ ಪ್ರಥಮತಃ ಪಾಠ ಕಂಠದಿಂದ ಭಾಗವತ ಪುರಾಣ ಹೇಳುತ್ತ 
ಹೇಳಿದ ಚೆನ್ನಪ್ಪ ಅಗಸರಿಗೆ, “ ಇವನಿಗೆ ಪಾಠ ತಂಬೂರಿಯ ಶ್ರುತಿಗೆ ಗೋಪೀಗೀತ ಭ್ರಮರ 
ಹೇಳುವ ಯೋಗ್ಯತೆ ನಿನ್ನ ದಲ್ಲ ” ಎಂದಿದ್ದರಂತೆ. ಗೀತ ಮೊದಲಾದವುಗಳನ್ನು ಹಾಡತೊಡಗಿದರೆ 

ಆದರೆ ಈಗ ಮರಾಠಿಗರು ಕರೆಯುವ ಹಾಗೆ ಜನ ಮೈ ಮರೆತು ಕೇಳುತ್ತಿತ್ತಂತೆ. ಅವರ 
ಪಂಡಿತ ಭೀಮಸೇನಜೋಶಿಯವರ ಈ ಸಂಗೀತ ಹಳೆಯ ತಂಬೂರಿಯನ್ನು ಹದಿನೈದು ವರ್ಷಗಳ 
ಸಿದಿ ಯ ಹಿಂದಿರುವ ಅಸಾಧಾರಣ ಸಾಧನೆ - ನಂತರ ಮೊಮ್ಮಗ ಭೀಮಸೇನ ಎತ್ತಿ ಧೂಳು 
ಸಾಹಸಗಳನ್ನು ಅರಿತವರು ಕಡಿಮೆ ಸಂಗೀತದ ಜಾಡಿಸಿ ಮಿಡಿಯತೊಡಗಿದ್ದು ತಂದೆ ಗುರುರಾಜ 
ಬೆನ್ನು ಹತ್ತಿ ಅವರು ಬೈಬಲ್ಲಿನ ' ಪಾಡಿಗಲ್ ಜೋಶಿಯವರಿಗೆ ಒಂದು ದೈವೀ ಸಂಕೇತವಾಗಿ 
ಸನ್ ,' ಮಹಾಭಾರತದ ಏಕಲವ್ಯ , ಉಪನಿಷ- ಕಾಣಿಸುತ್ತದೆ 
ತಿನ ಆರುಣಿ ಇವರೆಲ್ಲರ ಪು೦ಜಿ ಭೂತಜೀವನ ಭೀಮಸೇನಜೋಶಿಯವರ ಸಂಗೀತ ಪ್ರೀತಿ 


ಶ್ರೀ ಭೀಮಸೇನ ಜೋಶಿ 


೧೩ 


ತೀರ ಎಳವೆಯಲ್ಲಿ ವ್ಯಕ್ತಪಟ್ಟಿತು ಮತ್ತು ಅದು ಅದು ಅವರನ್ನು ವಿಚಿತ್ರ ಸಾಹಸಗಳಿಗೆ ಪ್ರಚೋ 
ಹೆತ್ತವರಿಗೊಂದು ನಿತ್ಯ ಚಿ೦ತೆಯ ಮೂಲವೂ ದಿಸುತ್ತಿತ್ತು . ಯಾವುದಾದರೂ ಕ್ಷುಲ್ಲಕ ಸಂಗತಿ 
ಆಯಿತು. ಬಾಗಲಕೋಟೆಯಲ್ಲಿ ಅವರ ಮನೆ ಗಾಗಿ ಮನೆಯಲ್ಲಿ ಜಗಳ ಮಾಡಿ ಊರು ಬಿಟ್ಟು 
ಯಿಂದ ಸ್ವಲ್ಪ ದೂರದಲ್ಲಿದ್ದ ಮಸೀದೆಯಲ್ಲಿ ಓಡಿಹೋಗುವ ಹೊಸ ಚಾಳಿಯೊಂದು ತಂದೆ 
ರಾತ್ರಿ ನಮಾಜಿನ ತಾರಧ್ವನಿಯನ್ನು ಕೇಳಿ ತಾಯಿಗಳ ಚಿಂತೆಯನ್ನು ಹೆಚ್ಚಿಸುತ್ತಿತ್ತು . 
ಹೇಳದೆ ಕೇಳದೆ ಅತ್ತ ಹೋಗಿಪ್ರಾರ್ಥನೆಯಲ್ಲಿ ಅಜ್ಞಾತದ ಭಯ ಎಲ್ಲ ಮಕ್ಕಳನ್ನ ತಂದೆ 
ಬಾಗಿದವರ ಸಂಗಡ ತಾವೂ ಬಗ್ಗಿ ಬಿಡುತ್ತಿದ್ದ ತಾಯಿಗಳ ನೆರಳಿನಲ್ಲಿ ಚಲಿಸಲು ಪ್ರಚೋದಿ 
ರಂತೆ, ವಾದ್ಯದೊಡನೆ ಯಾವ ಮೆರವಣಿಗೆ ಸುವ ಶಕ್ತಿ . ಆದರೆ ಈ ಹುಡುಗನಿಗೆ ಅಂಥ 
ಹೊರಟಿದ್ದರೂ ಮೂರು ನಾಲ್ಕು ವರ್ಷದ ಈ ಭಯದ ಗುರುತೇ ಇದ್ದಂತಿಲ್ಲ. ಹನ್ನೊ೦ದು 
ಮಗು ಅದರ ಬೆಂಬತ್ತಿ ಹೋಗಿ ಮೆರವಣಿಗೆ ವರ್ಷ ದವನಾಗಿದ್ದಾಗ ತಂದೆ ಊರಲ್ಲಿಲ್ಲ. 
ಬೀಡುಬಿಟ್ಟಲ್ಲಿ ತಾನೂ ಕುಳಿತು ಅಲ್ಲೇ ನಿದ್ದೆ ದಾಗ ಆತ ಓಡಿಹೋಗಿರೈಲಿನಲ್ಲಿ ಹಾಡು 
ಹೋಗಿಬಿಡುತ್ತಿತ್ತು . ಕಾಣೆಯಾದ ಮಗನನ್ನು ಹೇಳುತ್ತ ಹಣಗಳಿಸಿ ಮುಂಬಯಿ ವರೆಗೆ ಹೋಗಿ 
ಹುಡುಕುತ್ತ ರಾತ್ರಿಯನ್ನು ಹಗಲು ಮಾಡುವ ಅಲ್ಲಿ ಮುಂಗಾಣದೆ ಎಷ್ಟೋ ದಿನದ ಮೇಲೆ 
ಪ್ರಸಂಗ ಹೆತ್ತವರಿಗೆ ಬರುತ್ತಿತ್ತು . ಒಮ್ಮೆ ಹೀಗೆ ಹಾಗೆಯೆ ತಿರುಗಿ ಬಂದ, ಮತ್ತೆ ಮೂರು ವರ್ಷ 
ಪೋಲೀಸ್ ಸ್ಟೇಶನ್ನಿಗೆ ತರಲ್ಪಟ್ಟ ಮಗನನ್ನು ಗಳಲ್ಲಿ ತಾಯಿಯೊಂದಿಗೆ ಜಗಳಾಡಿ ನಾಪತ್ತೆ 
ಮನೆಗೆ ಹೊತ್ತು ತಂದು ತಂದೆ ಜೋಶಿಯವರು ಯಾದ ಭೀಮಸೇನ ಮರಳಿದ್ದು ಹದಿನೈದು 
ಅವನ ಅಂಗಿಯ ಮೇಲೆ ತಮ್ಮ ಮನೆಯ ವಿಳಾಸ ತಿಂಗಳ ನಂತರವೇ . 
ವನ್ನು ಬರೆದುಬಿಡಬೇಕೆಂದು ಕೂಡ ನಿರ್ಧರಿಸಿ " ಬೇಚೈನಿ' ಯ ನಿಮಿತ್ತ ಜಗಳವಾದರೂ 
ದರು ! 

ಮೂಲಕಾರಣ ಸಂಗೀತ ಕಲಿಯುವ ಆತುರವೇ 
ಗದಗಿನಲ್ಲಿ ಶಾಲೆಗೆ ಹೋಗತೊಡಗಿದಮೇಲೆ ಆಗಿರುತ್ತಿತ್ತು . ಸಿನೆಮಾದಲ್ಲಿ ಪಹಾಡಿ ಸನ್ಮಾಲ 
ಶಾಲೆಗಿಂತ ಗ್ರಾಮಾಫೋನ್ ಅಂಗಡಿ ಅವರ ನನ್ನು ನೋಡಿದ್ದ ಭೀಮಸೇನ ಕಲಕತ್ತೆಗೆ 
ಪ್ರೀತಿಯ ಆಶ್ರಯಸ್ಥಾನವಾಯಿತು. ಹುಡುಗನ ಹೋಗಿ ಅಲ್ಲಿ ತನ್ನ ಅಭಿಲಾಷೆಯನ್ನು ಹೇಳಿ 
ಆಸಕ್ತಿ ನೋಡಿ, ಅವನ ಮಧುರ ಸ್ವರವನ್ನು ಕೊಂಡಿದ್ದ . ಚಕಿತನಾದ ಸಂನ್ಯಾಲ ಅವನನ್ನು 
ಕೇಳಿ ಅಂಗಡಿಯವರೂ ಅವನಿಗಾಗಿ ಗಾನ ಶಾಸ್ತ್ರೀಯ ಸಂಗೀತ ಅಭ್ಯಸಿಸಲು ಯೋಗ್ಯ 
ದೋಸೆಗಳನ್ನು ತಿರುಗಿಸುತ್ತಿದ್ದರು ; ಅವನು ಸ್ನಾನವೆಂದು ಜಾಲಂಧರಕ್ಕೆ ಹೋಗಲು 
ಹಾಡನ್ನು ಇದ್ದಕ್ಕಿದ್ದಂತೆ ಒಪ್ಪಿಸುವುದನ್ನು ಹೇಳಿದ್ದ , ಉಪವಾಸ ವನವಾಸಗಳನ್ನನುಭವಿಸಿ 
ಮೆಚ್ಚಿ ತಿಂಡಿ ಕೊಡುತ್ತಿದ್ದರು, ಮಗನ ತಡೆಯ ಜಾಲಂಧರವನ್ನು ತಲುಪಿ ಅಲ್ಲಿ ಅಭ್ಯಾಸ 
ಲಾರದ ಹಾಡಿನ ಹುಚ್ಚನ್ನು ಗಮನಿಸಿ ತಂದೆ ಪ್ರಾರಂಭ ಮಾಡಿದ್ದ . ಆದರೆ ಹದಿನೈದು 
ಒಂದು ಹಾರೊನಿಯಂ ಕೊ೦ಡು ಅದೇ ತಿಂಗಳು ಅಲ್ಲಿದ್ರೂ ವಿದ್ಯೆಯಲ್ಲಿ ಪ್ರಗತಿ ಕಾಣದ್ದ 
ಊರಿನ ಒಬ್ಬ ಸಂಗೀತ ಶಿಕ್ಷಕನನ್ನು ಗೊತ್ತು ರಿಂದ, ಅದೂ ತಂದೆಯ ಒತ್ತಾಯ ಮತ್ತು ಆಶಾ 
ಮಾಡಿ ಪಾಠ ಹೇಳಿಸಬೇಕಾಯಿತು. 

ಸನ ದೊರೆತ ಮೇಲೆ, ಮನೆಗೆ ಮರಳಿದಾಗಲೆ 
ಅನೇಕ ಕಲಾವಿದರ ಹಾಗೆ ಭೀಮಸೇನ ತಾಯಿತಂದೆಗಳು ಕಣ್ಣಿರೋ ರಸಿಕೊಂಡಿದ್ದು. 
ಜೋಶಿಯವರ ಹೃದಯದಲ್ಲಿ ಏನೋ ಒಂದು ಆಮೇಲೊಂದು ದಿನ ಕಿರಾಣಾ ಸಂಪ್ರ 
ಅನಿರ್ವಚನೀಯ ಅಶಾಂತಿಯ ಶಿಖೆ ಇತ್ತು . ದಾಯದ ಅತಿ ಪ್ರಮುಖ ಪ್ರತಿಪಾದಕರಾದ 


೧೪ 

ಕಸ್ತೂರಿ, ಡಿಸೆಂಬರ್ ೧೯೬೦ 
ಸವಾಯಿ ಗಂಧರ್ವರ ಸಂಗೀತವನ್ನು ಭೀಮ ಇಲ್ಲಿ, ನಡುವೆ ಒಮ್ಮೆ ಆಗ್ರಹಗೊಂಡು ಅವರು 
ಸೇನರು ಗದಗಿನ ಒಂದು ನಾಟ್ಯಗೃಹದಲ್ಲಿ ಕೇಳಿ ಶಿಷ್ಯನನ್ನು ಮನೆಬಿಟ್ಟು ಹೊರಡಿಸಿಬಿಟ್ಟಿದ್ದರು. 
ದರು. “ ಕೇಳಿದವನೇ ನಾನು ಅವರನ್ನು ನನ್ನ ಈ ನಾಲೈದು ವರ್ಷಗಳಲ್ಲಿ ಅವರು ಶಿಷ್ಯನಿಗೆ 
ಗುರುವಾಗಿ ಮನಸಾ ವರಿಸಿದೆ ” ಎನ್ನುತ್ತಾರೆ ಕಲಿಸಿದ್ದು ಒಟ್ಟು ಐದು ರಾಗಗಳನ್ನು ಮಾತ್ರ 
ಜೋಶಿಯವರು. ಬಹುಕಾಲ ಇದು ಏಕಲವ್ಯ ಪೂರಿಯಾ, ತೋಡಿ, ಮುಲ್ತಾನಿ ಮಿಯಾ 
ದ್ರೋಣಾಚಾರರನ್ನು ಗುರುವಾಗಿ ಅಂಗೀ ಕರಿ ಮಲ್ಲಾರ ಮತ್ತು ಭೈರವಿ , ಐದು ವರ್ಷಗಳಲ್ಲಿ 
ಸಿದ ಹಾಗೆಯೇ ಇತ್ತು . ಆಗಿನ ಸಂಗೀತ ಪ್ರಪಂಚ ಐದು ರಾಗ ಮಾತ್ರ ! ಆದರೆ ಅದೇ ಇಂದು ತನ್ನ 
ದಲ್ಲಿ ಪ್ರಥಮ ವರ್ಗದವರೆಂದು ಹೆಸರಾಗಿದ್ದ ಮುಖ್ಯ ಬಂಡವಾಳ ಎನ್ನುತ್ತಾರೆಜೋಶಿಯವರು. 
ಖಾನ್ ಅಬ್ದುಲ್ ಕರಿ ಮ ಖಾನರ ಸಾಕ್ಷಾತ್ ಕೊನೆಗೆ ಸವಾಯಿ ಗಂಧರ್ವರ ಷಷ್ಟಬಿ ಯ 
ಶಿಷ್ಯರಾಗಿದ್ದ , ರಾಮಭಾವು ಗಣೇಶ ಕುಂದ ನಂತರ ಭೀಮಸೇನರು “ ಗಂಡಾ” ಸಮಾರಂಭ 
ಗೋಳಕರರು ( ಸವಾಯಿ ಗಂಧರ್ವ ) ಸುಲಭ ವೊಂದನ್ನೇರ್ಪಡಿಸಿ ಗುರುವಿನಿಂದ ಪೂರ್ಣಾನು 
ಗುರುಗಳಾಗಿರಲಿಲ್ಲ. ಅವರು ಹಣಕ್ಕಾಗಿಯಾ- ಗ್ರಹವನ್ನು ಸಂಪಾದಿಸಿದರು. 
ಗಲಿ ದಾಕ್ಷಿಣ್ಯ ಕ್ಕಾಗಿಯಾಗಲಿ ಹುರುಳಿಲ್ಲದ ಶಿಷ್ಯ ಕಿರಾಣಾ ಶೈಲಿಯನ್ನು ಖಾನ್ ಸಾಹೇಬರಿ 
ರಿಗೆ ಪಾಠಹೇಳುವವರಾಗಿರಲಿಲ್ಲ . ತಾವೂ ಹತ್ತು ಗಿ೦ತ ಸವಾಯಿ ಗಂಧರ್ವರು ಒಂದು ಹೆಜ್ಜೆ 
ವರ್ಷ ನಿರಂತರ ಗುರುಸೇವೆ ಮಾಡಿ ಸಿದ್ದಿಯನ್ನು ಮುಂದೊತ್ತಿದ್ದರೆ ಭೀಮಸೇನ ಜೋಶಿಯವರು 
ಸಂಪಾದಿಸಿದ ಅವರು, ಗುರುರಾಜಾಚಾರೈರು ಇನ್ನು ಒಂದು ಹೆಜ್ಜೆ ಮುಂದೆ ನಡೆಸಿದ್ದಾರೆ. 
ಪರಿಪರಿಯಾಗಿ ಹೇಳಿಕೊಂಡ ನಂತರ ಭೀಮ ಖಾನ್‌ಸಾಹೇಬರಷ್ಟು ರಾಮಭಾವು ಅವರಿಗೆ 
ಸೇನರನ್ನು ಶಿಷ್ಯರಾಗಿ ಸ್ವೀಕರಿಸಲೊಪ್ಪಿದರು. ಕಂಠ ಸಂಪತ್ತಿರಲಿಲ್ಲ. ಅದನ್ನು ತುಂಬಿ 
ಕುಂದಗೋಳದಲ್ಲಿ ಇದು ಗುರುಸೇವೆ ಮಾಡಿ ಕೊಳ್ಳಲು ಆ ಸೀಮಾಪುರುಷ ದಿನಕ್ಕೆ ೧೬ - ೧೮ 
ಅಭ್ಯಾಸ ಪ್ರಾರಂಭವಾಯಿತು. 

ತಾಸು ಸಾಧನೆ ನಡೆಸಿ ಕಿರಾಣಾ ಶೈಲಿಯಲ್ಲಿ 
ಯೋಗ್ಯ ಗುರುವಿಗೆ ಯೋಗ್ಯ ಶಿಷ್ಯ ದೊರೆ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಿ 
ತಂತಾಯಿತು. ಆ ಪರಿಯ ಗುರುಸೇವೆಯ ಕಥೆಗ ಕೊಂಡರು. ಭೀಮಸೇನರ ಶಾರೀರ ಸಹಜ 
ಳನ್ನು ನಾವು ಪುರಾಣಗಳಲ್ಲಿ ಮಾತ್ರ ಕೇಳು ಮಧುರ . ಅದಕ್ಕೆ ಕಠೋರ ಸಾಧನೆಯಿಂದ 
ತೇವೆ, ಗಂಧವನ್ನು ತೇಯೇ ಪರಿಮಳ ಹೊರ ಅವರೊ೦ದು ಓಜಸ್ಸನ್ನೂ ವೃತತ್ವವನ್ನೂ 
ಡಿಸಬೇಕು. ಸವಾಯಿ ಗಂಧರ್ವರು ಶಿಷ್ಯನಿಂದ ಮಾ ದ ಕ ತ ಯ ನ್ನೂ ತಂದುಕೊಂಡಿದ್ದಾರೆ. 
ಎತ್ತಲಾರದ ಕೊಡದಿಂದ ನೀರು ಹರಿಸುವುದೇ ಅವರ ವಿಲಂಬಿತ ಗಾನದಲ್ಲಿ ಸವಾಯಿ ಗಂಧರ್ವ 
ಮೊದಲಾದ ಕ್ರೂರವೆಂದು ಈಗಿನ ಸುಲಭ ರನ್ನೂ ಮೀರಿಸಿ ಲಯಪೂರ್ಣತೆ ಕಾಣಿಸುತ್ತ 
ವಿದ್ಯೆಯ ಕಾಲದಲ್ಲಿ ಹೇಳಬಹುದಾದ ಕೆಲಸ ದೆಂದು ಬಲ್ಲವರ ಅಭಿಪ್ರಾಯ. ಮೂರೋ 
ಗಳನ್ನು ಮಾಡಿಸಿಕೊಳ್ಳುತ್ತಿದ್ದರು. ಆದರೆ ಶಿಷ್ಠ ನಾಲ್ಕೂ ಸ್ವರಗಳ ಮಿತಿಯೊಳಗೆ ನವನವೀನ 
ಸರ್ವ೦ಸಹನಾಗಿ ಅದನ್ನೆಲ್ಲ ಪೂರೈಸಿದ. ಕೆಲ ವಾದ ಸಂಯೋಜನೆಗಳಿಂದ ಶೋತೃಗಳ 
ವೇಳೆ ಜ್ವರವಿದ್ದರೂ ಸೇವೆ ತಪ್ಪುತ್ತಿರಲಿಲ್ಲ. ಮೇಲೆ ಅಗಾಧ ಪರಿಣಾಮ ಮಾಡುವ ವೈಶಿಷ್ಟ 

ಜೋಶಿಯವರು ರಾಮಭಾವು ಕುಂದಗೋಳ ಕಿರಾಣಾ ಶೈಲಿಯದು. “ಜೋಶಿಯವರು ಹೀಗೆ 
ಕರರಲ್ಲಿ ಅಭ್ಯಾಸ ಮಾಡಿದ್ದು ಒಟ್ಟು ಐದು ತಂಬೂರಿಯ ಶ್ರುತಿಗೆ ಆಲಾಪಿಸುತ್ತಿರುವಾಗ 
ವರ್ಷಕ್ಕಿಂತ ಹೆಚ್ಚಿಲ್ಲ. ಅದೂ ಎರಡು ಕಂತುಗ ನಾದಬ್ರಹ್ಮದ ಅಲೌಕಿಕ ವಾತಾವರಣವುಂಟಾ 


ಶ್ರೀ ಭೀಮಸೇನ ಜೋಶಿ 


ನಿಗುವುದು ಕಷ್ಟ . 


ಗುತ್ತದೆಂದುಒಬ್ಬ ಮರಾಠಿ ಸಂಗೀತ ವಿಮಶ್ರಕ ನಂತರ ಮೋಟಾರು ಪ್ರಯಾಣ ವೆಂದರೆ ಹೆದರಿಕೆ 
ಹೇಳಿ, ದ್ರುತಗತಿಯಲ್ಲಿ ಅವರ ಹಾಗೆ ತಾನ ಯಾಗುವುದಿಲ್ಲವೆ ? ಎಂದು ಕೇಳಿದರು . ಆಗ 
ಹಾಕುವ ಗಾಯಕನನ್ನು ತಾನಿನ್ನೂ ಕಂಡಿಲ್ಲ . ಜೋಶಿಯವರು ಹೇಳಿದ್ದು : “ ನನಗೆ ಯಾವುದರ 
ಎನ್ನುತ್ತಾನೆ. 

ಹೆದರಿಕೆಯೂ ಆಗುವುದಿಲ್ಲ. ಚಿಕ್ಕಂದಿನಿಂದಲೂ 
ನವೀನವಾದುದನ್ನು , ಗ್ರಾಹ್ಯವಾದುದನ್ನು ಭಯವೆಂಬುದನ್ನು ನಾನು ಅರಿತವನಲ್ಲ.” 
ಎಲ್ಲೆಡೆಯಿಂದಲೂ ಸ್ವೀಕರಿಸಿ ಅರಗಿಸಿಕೊಂಡು ಈ ಧೈರ ಜೋಶಿಯವರಿಗೆ ತಾರುಣ್ಯದಲ್ಲೆ 
ತಮ್ಮ ಶೈಲಿಯ ಅಭಿನಾ೦ಶವಾಗಿ ಮಾಡಿ ಕೀರ್ತಿಯನ್ನು ತಂದುಕೊಟ್ಟ ಒ೦ದು ಅ೦ಶ . 
ಕೊಳ್ಳುವ ಸವಾಯಿ ಗಂಧರ್ವರ ವಿಶಾಲ ಗುರುಗಳಿಂದ ತಿರಸ್ಕೃತರಾಗಿ ನವೆಯುತ್ತಿದ್ದ 
ಮತಿತ್ವವನ್ನು ಅನುಸರಿಸಿ ಜೋಶಿಯವರು ಕಾಲದಲ್ಲಿಯೂ ಅದೇ ಅವರ ಬೆಂಬಲಕ್ಕೆ 
ಕರ್ನಾಟಕ ಸಂಗೀತದಿಂದಲೂ ಕೆಲವು ಸಂಗತಿ ನಿಂತದ್ದು . ಆ ಸಮಯದಲ್ಲಿ ಅವರು ಕನ್ನಡ 
ಗಳನ್ನು ಸ್ವೀಕರಿಸಲು ಹಿಂಜರಿದಿಲ್ಲ. ಠುಮರಿ, ನಾಡಿನ ಹಳ್ಳಿ ಹಳ್ಳಿ ಪಟ್ಟಣ ಪಟ್ಟಣದಲ್ಲಿ 
ಭಜನ ಮೊದಲಾದ ಲಲಿತ ಗಾಯನದಲ್ಲಿ ಭಾವ ಹಾಡಿ ರಸಿಕರನ್ನು ಮೆಚ್ಚಿಸಿದರು . ಮಂಗಳೂರು 
ಪೂರ್ಣವಾದ ಪ್ರಸಾದ ಗುಣವನ್ನು ಅವರು ಅಭಿ ಇಡೀ ಒಂದು ತಿಂಗಳ ಕಾಲ ಅವರನ್ನು ನಿಲ್ಲಿಸಿ 
ವ್ಯಕ್ತಗೊಳಿಸುತ್ತಾರೆ. “ ಹರಿಭಜನೆ ಮಾಡೋ ಕೊಂಡಿತು . ಪರಿಣಾಮವಾಗಿ ಇಂದಿನ ಯಾವ 
ನಿರಂತರ ' ಎಂಬ ಅವರ ಹಾಡು ಕೇಳಿ ಭಾವ ಗಾಯಕನೂ ಅವರಂತೆ ನಾಡಿನ ಮೂಲೆಮೂಲೆ 
ವಶರಾಗದವರು ಸಿಗುವುದು ಕಷ್ಟ . ಯಲ್ಲಿ ಪ್ರಸಿದ್ದಿ ಪಡೆದಿಲ್ಲ. ಇಂಥ ಧೈಯ್ಯದ 

ಭೀಮಸೇನರ ಕಚೇರಿ ಕೇಳುವುದೇ ಒಂದು ಅಭಾವದಿಂದಲೇ ಅನೇಕ ಗುಣಸಂಪನ್ನರು 
ಅನುಭವ. ಅದರಲ್ಲೂ ಮಧ್ಯಾಂತರದ ನಂತರ ಹಿಂದೆ ಬಿದ್ದಿದ್ದಾರೆ. 
ಅವರ ಸಾಮರ್ಥ್ಯ ಪೂರ್ತಿ ರೂಪದಲ್ಲಿ ಪ್ರಕಟಕ್ಕೆ ಜೋಶಿಯವರ ಧೈರ ಯಶಸ್ಸನ್ನು ಸಂಪಾದಿ 
ಬರುತ್ತದೆ ಅನೇಕ ಸಂಗೀತಗಾರರು ಭಾಗ ಸುವುದರಲ್ಲಿ ಹೇಗೋ ಹಾಗೆಸೋಲೊಪ್ಪುವುದ 
ವಹಿಸಿದ ಕಚೇರಿಗಳಲ್ಲಂತೂ ಭೀಮಸೇನರು ರಲ್ಲೂ ಹಿಂಜರಿಯದ್ದು . ನಾಲೈದು ವರ್ಷಗಳ 
ಅಪ್ರತಿಮ ಯೋಗ್ಯತೆಯನ್ನು ಪ್ರದರ್ಶಿಸುತ್ತಾ ಹಿ೦ದೆ ಜಳಗಾಂವದಲ್ಲಿ ಅವರ ಕಚೇರಿ ಏರ್ಪ 
ರೆಂದು ಶ್ರೀ ಮಾರುಲಕರರು ಬರೆಯುತ್ತಾರೆ. ಟಾಗ ಅವರಿಗೇಕೊ ಹಾಡಹಾಡುತ್ತ ಕಂಠ 
ಅವರ ಒಂದು ಮಹಾ ಗುಣ ನಿರ್ಭಯತೆ ಮತ್ತು ಕೆಟ್ಟು ಹೋಯಿತು. “ ಇವೊತ್ತು ನನಗೆ ಸರಿಯಾಗಿ 
ಸ್ಪರ್ಧೆ, ಹಲವು ಗಾಯಕರು ಹಾಡುವಲ್ಲಿ ಹಾಡಲಾಗಲಿಲ್ಲ ದಯವಿಟ್ಟು ನನಗೆ ಈ ಸಲ 
ಅವರು ತಮ್ಮ ಗುಣಗಳಿಂದ ತಮಗಿಂತ ಶ್ರೇಷ್ಠ ಹಣ ಕೊಡಬೇಡಿ, ಒ೦ದು ವಾರ ಬಿಟ್ಟು ಬಂದು 
ವಿದ್ವಾಂಸರ ಹಾಡುಗಾರಿಕೆಯನ್ನೂ ಬಲು ಮತ್ತೆ ಹಾಡಿ ಹಣ ತೆಗೆದುಕೊಳು ತೆ ನೆ ” 
ಮಂಕಾಗಿ ಕಾಣುವಷ್ಟು ಜಾಜ್ವಲ್ಯಮಾನವಾಗಿ ಎಂದು ಅವರು ಹೇಳಿಬಿಟ್ಟರು. ಇದರಲ್ಲಿ 
ಹಾಡುತ್ತಾರೆ, 

ಪ್ರಾಮಾಣಿಕತೆ ಎಷ್ಟೋ ಅಷ್ಟೇ ನಿರ್ಭಯ 
೧೯೫೭ ರಲ್ಲಿ ಅವರು ಮೈಸೂರಿನಿಂದ ಪುಣೆಗೆ ತೆಯೂ ಇಲ್ಲವೆ? 
ಮರಳುತ್ತಿರುವಾಗ ಅಪಘಾತವಾಗಿ ಘಟ್ಟದ ಕಲಾವಿದನನ್ನು ತನ್ನ ಧೈಯದಲ್ಲಿ ಮುಂ 
ದಾರಿಯಲ್ಲಿ ಅವರ ಮೋಟಾರು ೩೦ ಅಡಿ ಕೆಳ ದೊತ್ತಲು ನಾರಿಯ ಸೂರ್ತಿಯೊ೦ದು ಸಾಮಾ 
ಗುರುಳಿ ಅವರಿಗೆ ಗಂಭೀರ ಗಾಯಗಳಾದವು. ನೈವಾಗಿ ಅಗತ್ಯವಿದೆ , ಭೀಮಸೇನಜೋಶಿಯವ 
ಅನಂತರ ಅವರ ಮಿತ್ರರು ಈ ಅಪಘಾತದ ರಿಗೆ ಅದನ್ನು ಅವರ ಒಲಿದು ಬಂದ ಮಡದಿ 


೧೬ 

ಕಸ್ತೂರಿ, ಡಿಸೆಂಬರ್ ೧೯೬೦ 
ಯಾದ ವತ್ಸಲಾಬಾಯಿ ಒದಗಿಸುತ್ತಿದ್ದಾರೆ. ದರೂ ಜೋಶಿಯವರ ಹೃದಯ ಕನ್ನಡವೇ . 
ವತ್ಸಲಾಬಾಯಿ ಸ್ವತಃ ಅಭಿನಯ ಕುಶಲೆಯೂ ಕರ್ನಾಟಕವು ಮಹಾರಾಷ್ಟ್ರಕ್ಕೆ ನೀಡಿದ ಮೂರು 
ಕಲಾಮರ್ಮಜ್ಞೆಯು ಹೌದು. 

ಸಂಗೀತ ರತ್ನಗಳಲ್ಲಿ ಇವರೊಬ್ಬರು ಎ೦ದು 
ಅನುಕರಣೆಯು ಸಾಮಾನ್ಯರಿಂದ ಪ್ರತಿಭಾ ಮಹಾರಾಷ್ಟ್ರೀಯ ರೂ ಹೇಳುತ್ತಾರೆ ( ಉಳಿದಿ 
ವಂತರಿಗೆ ದೊರೆಯುವ ಉಡುಗರೆಯೆಂದು ಬೃರು ಶ್ರೀ ಮಲ್ಲಿಕಾರ್ಜುನ ಮನ್ಸೂರ್‌ ಮತ್ತು 
ಹೇಳುತ್ತಾರೆ. ಭೀಮಸೇನ ಜೋಶಿಯವರ ಶ್ರೀ ಕುಮಾರ ಗಂಧರ್ವ ) ಆದರೆ ಇದು ಅನಿಚಾ 
ಸಂಗೀತ ಧಾಟಿಯನ್ನು ಇಂದಿನ ತರುಣ ಪೀಳಿ ದಾನ, ಕನ್ನಡಿಗರು ಕಲೆಯನ್ನು ಗೌರವಿಸುವುದ 
ಗೆಯ ಗಾಯಕರು ಅನುಕರಿಸುವುದು ಹೆಚ್ಚಾಗಿ ರಲ್ಲಿ ಹಿಂದಿರುವುದರಿ೦ದೊದಗಿದ ಹಾನಿ ಎಂಬು 
ಕಾಣಿಸತೊಡಗಿದೆ. ಮಹಾರಾಷ್ಟ್ರದಲ್ಲಿ ನೆಲಸಿ ದನ್ನು ನಾವು ನೆನೆದುಕೊಳ್ಳಬೇಕು. 


* 


* 


ಹಿತೋಕ್ತಿಗಳು | 

ಬೆಂಜಮಿನ್ ಫಾ೦ ಕ್ಕೆ ಲಿನ್ನರ ಹೇಳಿಕೆಗಳಿ೦ದ 
* ನನ್ನ ಕೊಳಕನ್ನು ತೋರಿಸುವ ಮುನ್ನ ನಿನ್ನ ಬೆರಳುಗಳನ್ನು ತೊಳೆದುಕೊ . 
* ಮದುವೆಯ ಮುನ್ನ ನಿನ್ನ ಕಣ್ಣುಗಳನ್ನು ಪೂರ್ತಿ ತೆಗೆದಿರು ; ಮತ್ತು 

ಮದುವೆಯ ನಂತರ ಅರ್ಧ ಮುಚ್ಚಿರು, 
* ನಿನ್ನ ಶತ್ರುಗಳನ್ನು ಪ್ರೀತಿಸು , ಏಕೆಂದರೆ ಅವರು ನಿನ್ನ ತಪ್ಪುಗಳನ್ನು 

ತಿಳಿಸುತ್ತಾರೆ. 
* ಅವಳು ನೀನು ಹೇಳಿದುದಕ್ಕೆಲ್ಲಾ ನಗುತ್ತಾಳೆ, ಏಕೆ ? - ಅವಳ ಹಲ್ಲುಗಳು 

ಚೆನ್ನಾಗಿದೆಯೆಂದು . 
ನವರು ನಿಷ್ಠಾವಂತ ಸ್ನೇಹಿತರಿದ್ದಾರೆ - ವೃದ್ದೆ ಯಾದ ಹೆಂಡತಿ, ಮುದಿ 

ಯಾದ ನಾಯಿ ಮತ್ತು ವೆಚ್ಚ ಮಾಡಲು ಸಿದ್ದವಾಗಿರುವ ಹಣ. 
ಮೂವರಲ್ಲಿ ಗುಟ್ಟು ಉಳಿಯುವುದು , ಅವರಲ್ಲಿ ಯಾರಾದರೂ ಇಬ್ಬರು 
ಸತ್ತಾಗ, 
ಒಬ್ಬ ಹುಡುಗಿಯ ತಪು ಗಳನ್ನು ಕಂಡು ಹಿಡಿಯಬೇಕಾದರೆ, ಅವಳನ್ನು , 

ಅವಳ ಸ್ನೇಹಿತೆಯರ ಮುಂದೆ ಹೊಗಳು . 
* ಹೆಮ್ಮೆ ಪಡುವಾತ ಬೇರೆಯವರ ಹೆಮ್ಮೆಯನ್ನು ದ್ವೇಷಿಸುತ್ತಾನೆ. 

ಕೇವವಾಗಿರುವ ದಾರಿಯೆಂದರೆ - ಏನನ್ನೂ ಹೊಂದದಿರುವುದು . 
* ಬೇರೆಯವರಲ್ಲಿ ಒಳ್ಳೆಯ ಗುಣವನ್ನು ಅರಸು ; ನಿನ್ನಲ್ಲಿರುವ ಕೆಟ್ಟದ್ದನ್ನು 

ಹುಡುಕು , 
ಕೆಲಸ ಮಾಡುವಾಗ ನೀನು ಇನ್ನೂ ಮೂರು ವರ್ಷ ಬದುಕಿರುವೆ ಎಂದು ತಿಳಿ ; 

ಆದರೆ ಪ್ರಾರ್ಥಿಸುವಾಗ ನಾಳೆಯೇ ಸಾಯುವಿ ಎಂದು ತಿಳಿ . 
* ಜಾಕ್ , ಜಿಲ್ಲಳನ್ನು ಪ್ರೀತಿಸುತ್ತಿದ್ದರೆ, ಅವನು ಜಿಲ್ಲಳ ಸೌಂದರ್ಯವನ್ನು 
ಅಳೆಯಲಾರ . 

ಸಂಗ್ರಹ : ಮಾಧವ , ಮೈಸೂರು, 


* 


* 


* 


ನಾವು ಬಿಳಿಯರನ್ನು ವರ್ಣಭೇದಕ್ಕಾಗಿ ಟೀಕಿಸುತ್ತೇವೆ; ಆದರೆ 

ನಾವು ಸ್ವತಃ ಅದರಿಂದ ಮುಕ್ತರಾಗಿದ್ದೇವೆಯೆ ? 


“ ಕಾಫಿ ಗೃಹದ ಖಾಲಿ ಮೇಜು 


ಪ್ರೊ . ಖುಶವಂತ ಸಿಂಗ 


ಇಲ್ಲಿ ವಿಶ್ವವಿದ್ಯಾಲಯದ ಬಯಲಿನಲ್ಲಿದ್ದ ಎಂದು ಸುತ್ತೆಲ್ಲ ದೃಷ್ಟಿ ಹಾಯಿಸಿದೆ. ಖಾಲಿ 
ಕಾಫಿಗೃಹ ಜನರಿಂದ ಕಿಕ್ಕಿರಿದಿತ್ತು . ಖುರ್ಚಿ ಖುರ್ಚಿ ಸಿಗುವ ಆಶೆ ಕಾಣಿಸದಿರಲು ಉಳಿದ 
ಗಳಿಗಾಗಿ ವಿದ್ಯಾರಿಗಳ ದೊಡ್ಡದೊಂದು ಅನೇಕರು ಮಾಡುತ್ತಿದ್ದಂತೆ ನಾನೂ ನಿಂತು 
ಸಾಲಿಗೆ ಸಾಲ. ಕಾದು ನಿಂತಿತ್ತು . ಯಾರಾದ ಕೊಂಡೇ ಕಾಫಿ ಕುಡಿಯಲುಯೋಚಿಸಿದೆ 
ರೊಬ್ಬರಿದ್ದು ಒ೦ದು ಖುರ್ಚಿ ತೆರವಾದೊಡನೆಯೆ ಅಷ್ಟರಲ್ಲಿ ಅಕಸ್ಮಾತ್ತಾಗಿಕೋಣೆಯ ಒಂದು 
ಕಾಯುತ್ತಿದ್ದವರಲ್ಲಿ ಒಬ್ಬ ಓಡೋಡಿಹೋಗಿ ಮೂಲೆಯಲ್ಲಿ ಖಾಲಿ ಮೇಜೊಂದು ನನಗೆ ಕಾಣಿ 
ಅಲ್ಲಿ ಕೂಡುತ್ತಿದ್ದ. ಕಾಫಿಗಾಗಿ ಹಣಕೊಟ್ಟು ಸಿತು. ಖಾಲಿ ಎಂದರೆ ಅದರ ಸುತ್ತಲಿದ್ದ ನಾಲ್ಕು 
- ನಾನು ಎಲ್ಲಿಯಾದರೂ ಕೂಡ್ರಲು ಸ್ಥಳವಿದೆಯೆ ಖುರ್ಚಿಗಳಲ್ಲಿ ಮೂರು ಖಾಲಿಯಾಗಿದ್ದ ವು 

“ ಯುನೆಸ್ಕೋ ಕೋರಿಯರ್ ೨೨ ನಿಂದ 


/ 


. 


. 


4. 


5 .3 


ಕಸ್ತೂರಿ, ಡಿಸೆಂಬರ್ ೧೯೬೦ 


ನಾಲ್ಕನೆಯದರ ಮೇಲೆ ಕುಳಿತಿದ್ದಾತ ತನ್ನ ಗಿಲ್ಲ. ನನ್ನ ಹೆಸರು ಸಿಂಗ್ , ಅಲಿಗಡದಲ್ಲಿ 
ಮುಖವನ್ನು ಪತ್ರಿಕೆಯ ಹಿಂದೆ ಅಡಗಿಸಿ ನಾನು ಪ್ರೊಫೆಸರನಾಗಿದ್ದೇನೆ. ” 
ಕೊಂಡಿದ್ದ . ಜನರ ಗದ್ದಲದಲ್ಲಿ ದಾರಿ ಮಾಡಿ ಆತ ನನ್ನ ಕೈಯನ್ನು ಕುಲುಕಿ ಮೆಲ್ಲನೆ ತನ್ನ 
ಕೊ೦ಡು ಆ ಹುಡುಗ ಹುಡುಗಿಯರ ನಡುವೆ ಹೆಸರು ಹೇಳಿದ. ನಾನು ಕೇಳಿದ ಎರಡನೆಯ , 
ನನ್ನ ಕೈಲಿದ್ದ ಕಾಫಿ ಕಪ್ಪನ್ನು ಸುರಕ್ಷಿತವಾಗಿ ಪ್ರಶ್ನೆ “ ಭಾರತ ಹೇಗನಿಸುತ್ತದೆ ನಿಮಗೆ ? " 
ಟ್ಟುಕೊಂಡು ನಾನು ಆ ಮೇಜಿನ ಬಳಿಗೆ “ ನಿಜವನ್ನು ತಿಳಿಯಬಯಸುವಿರಾ ? ಸತ್ಯ 
ಹೋದೆ, 

ಸಂಪೂರ್ಣ ಸತ್ಯವನ್ನು - ಪ್ರಚಾರದ ಮಾತುಗ 
* ಈ ಖುರ್ಚಿ ಗಳಲ್ಲಿ ಯಾರಾದರೂ ಕುಳಿ ತಿ- ಇಲ್ಲ - ಸಂಪೂರ್ಣ ಸತ್ಯವನ್ನು ತಿಳಿಯಬೇ ಕೆನ್ನು 
ದ್ದಾರೆಯೇ ? ” ಸಾಧ್ಯವಾದಷ್ಟು ನಮ್ರತೆಯಿಂದ ವಿರಾ ? ” ಆತನ ಪ್ರತಿಯೊಂದು ಶಬ್ದವೂ ಹರಿತ 
ನಾನು ಕೇಳಿದೆ. 

ವಾಗಿತ್ತು . 
ಒ೦ದರೆನಿಮಿಷ ಪತ್ರಿಕೆಯನ್ನು ಮುಖದ ದಿಲ್ಲಿಯಲ್ಲಿ ತಾನಿದ್ದ ಕೆಲವು ತಿಂಗಳುಗಳ 
ಕೆಳಗೆ ಸರಿಸಿ ಆ ಮನುಷ್ಯ ಬಿರುಸಾಗಿ , “ ಇಲ್ಲ ” ವಿಷಯವನ್ನಾತ ಹೇಳಿದ. ಭಾರತದ ವಿದ್ಯಾರ್ಥಿ 
ಎಂದ. ಆತ ಒಬ್ಬ ನಿಗೆ ಆಗಿದ್ದ . ವಿದ್ಯಾರ್ಥಿನಿಯರು “ ಬಿಳಿಯ " ( ಮತ್ತು 

ನಾನು ಖುರ್ಚಿಯ ಮೇಲೆ ಕುಳಿತು ಮೌನ ಆಗೊಮ್ಮೆ ಈಗೊಮ್ಮೆ “ ಕಂದು ” ಬಣ್ಣದ) 
ವಾಗಿ ಕಾಫಿ ಕುಡಿಯತೊಡಗಿದೆ. ಆ ಮನು- ವಿದೇಶೀ ವಿದ್ಯಾರಿಗಳಿಗೆತೋರುತ್ತಿದ್ದ ಆದರಾ 
ಷ್ಯನ ರೀತಿಯನ್ನ ಸ್ಥಳಕ್ಕಾಗಿ ಸಾಲುಗಟ್ಟಿ ತಿಥದ ವಿಚಾರವನ್ನೂ ಈ ಆದರಾತಿಥ್ಯ ನಿಗೂ 
ಜನ ನಿಂತಿರುವಾಗ ಇಲ್ಲಿ ಮಾತ್ರ ಖಾಲಿ ಬಿದ್ದಿ ವಿದ್ಯಾರಿಗಳಿಗೆ ಸಿಗದಿರುವುದನ್ನೂ ವಿವರಿಸಿದ. 
ರುವ ಖುರ್ಚಿಗಳನ್ನೂ ನೋಡಿ ನಾನು ಕುತೂ ತನ್ನ ಮತ್ತು ಇತರ ಆಫ್ರಿಕನ್ ವಿದಾರಿ ಗಳ 
ಹಲಿಯ ಅಸ್ವಸ್ಥ ನೂ ಆದೆ, ನಸುವೇ ಕೆಮ್ಮಿ ವಿಷಯದಲ್ಲಿ ಹೆಚ್ಚಿನ ಭಾರತೀಯರು ನಡೆದು 
ನಾನು ಸಂಭಾಷಣೆಗಾರಂಭಿಸಿದೆ. ಕೊಳ್ಳುತ್ತಿರುವ ಅಲಕ್ಷದ ತಿರಸ್ಕಾರದ ರೀತಿ 
“ದಿಲ್ಲಿ ವಿಶ್ವವಿದ್ಯಾಲಯದಲ್ಲಿ ಓದುತ್ತಿರುವಿರಾ? ” ಯನ್ನೂ ಹೋಟೆಲುಗಳಲ್ಲಿ ನಿಗೆಗಳನ್ನು ಆಳು 

ಆತ ಮತ್ತೆ ಪತ್ರಿಕೆಯನ್ನು ಕೆಳಗೆ ಸರಿಸಿ ಗಳು ತುಚ್ಛವಾಗಿ ಕಾಣುವುದನ್ನೂ ತಿಳಿಸಿದ. 
ಮೊದಲಿನಂತೆಯೆ ಸಿಡುಕಿನಿಂದ, “ ಹೌದು, ನನ್ನ “ನೋಡುತ್ತಿದೀರಲ್ಲಾ , ಒಬ್ಬರು ಕೂತಿದ್ದರೆ 
ಗುರುತಿನ ಕಾರನ್ನು ನೋಡಬಯಸುವಿರೇನು? ” ಇಬ್ಬರು ನಿಲ್ಲಬೇಕಾಗಿರುವ ಸ್ಥಿತಿಯಲ್ಲಿ ನನ್ನ 
ಎ೦ದ, 

ಮೇಜಿನ ಬಳಿ ಮೂರು ಖುರ್ಚಿಗಳು ಖಾಲಿ 
“ ಛೇ ! ಛೇ ! ” ಎ೦ದೆನ್ನಲು ಕೂಡ ನನಗೆ ಇರುವುದನ್ನು , ” ಎಂದನಾತ . 
ಅವಕಾಶ ಕೊಡದೆ ಆತ ತನ್ನ ವಿದಾರ್ಥಿ ಪರಿ ನನಗೆ ಮುಖದ ಮೇಲೆ ಹೊಡೆದಂತಾಯಿತು. 
ಚಯದ ಕಾರನ್ನು ಕಿಸೆಯಿಂದ ತೆಗೆದು ಮೇಜಿನ ಉಳಿದೆಲ್ಲರಿಗಿಂತ ಜಾತಿ ಕುಲ ವರ್ಣಗಳ 
ಮೇಲಿಟ . ಆತ ಘಾನಾದಿಂದ ಬಂದಿದ್ದ . ಅಚ್ಚ ಸಮಾನತೆಯನ್ನು ಗಟ್ಟಿಯಾಗಿ ಕೂಗಿ ಹೇಳುತ್ತಿ 
ಕಪ್ಪು ಬಣ್ಣದವ, ನಾನು ಕೈ ಮುಂದೆ ಮಾಡಿ ರುವವರೂ ದಕ್ಷಿಣ ಆಫ್ರಿಕೆಯ ಬಿಳಿಯರಿಗೆ 
ಹೇಳಿದೆ: “ ಅಸಭ್ಯತನದಿಂದ ನಿಮ್ಮನ್ನುನೋಯಿ ಮತ್ತು ಲಿಬ್ರಾಕಿನ ಅಮೇರಿಕನ್ನರಿಗೆ ವೇದಾಂ 
ಸಲು ನಾನು ಬಯಸಲಿಲ್ಲ. ನಿಮ್ಮೊಡನೆ ಮಾತಾ ತದ ಮಾತುಗಳನ್ನು ಹೇಳುತ್ತಿರುವವರೂ ನಾವೇ 
ಡಲು ಬಯಸಿದ್ದೆನಷ್ಟೆ . ಘಾನಾದಿಂದ ಬಂದವ ಅಲ್ಲವೆ ? 
ರೊಬ್ಬರನ್ನೂ ನಾನು ಇದುವರೆಗೆ ಭೆಟ್ಟಿ ಯಾ “ ಆದರೆ ನಮ್ಮ ಸರಕಾರ . . . " 


ದಂತಕ್ಷಯವನ್ನು ಕಾಲೇಟಿನಿಂದ 

ಇದಿರಿಸಿರಿ 
ದಿನವಿಡೀ ಇರುವ ಬಾಯಿಯದುಗಂಧವನ್ನು 
ತೊಲಗಿಸಿರಿ ! 


ಏಕೆಂದರೆ : ಕಾಲೈಟ್ ಡೆಂಟಲ್ಕ್ರೀಮಿನಿಂದ ಒಮ್ಮೆ 
ಹಲ್ಲುಜ್ಜುವುದರಿಂದ ಬಾಯಿ ವಾಸನೆಯನ್ನೀಯುವ 
ಹಾಗೂ ಹಲ್ಲುಗಳನ್ನು ಕ್ಷಯಿಸುವ ಶೇಕಡ 

85ರಷ್ಟು ಕ್ರಿಮಿಗಳು ನಾಶವಾಗುತ್ತವೆ. 
ಊಟವಾದೊಡನೆ ಕಾಲೇಟ್‌ನಿಂದ ಹಲ್ಲುಜ್ಜಿದರೆ ದಂತ 
ಚೂರ್ಣಗಳ ಇತಿಹಾಸದಲ್ಲೇ ಹಿಂದೆಂದೂಆಗದಷ್ಟು ಅಧಿಕ 
ಜನರ ದಂತಕ್ಷಯವನ್ನು ಅಧಿಕ ಪ್ರಮಾಣದಲ್ಲಿ ತಡೆಗಟ್ಟು 
ವುದು ಮತ್ತು ಕಾಲೇಟ್‌ನಿಂದ ಬಾಯಿಯ ದುರ್ಗಂಧವು 
10ರಲ್ಲಿ 7 ಸಂದರ್ಭಗಳಲ್ಲಿ ತಕ್ಷಣವೇ ನಿವಾರಣೆಯಾಗು 
ವುದು ಎಂದು ವೈಜ್ಞಾನಿಕ ಪರೀಕ್ಷೆಗಳು ಪ್ರಮಾಣ 
ಪಡಿಸಿವೆ.ಕಾಟಿಗೆ ಮಾತ್ರ ಈ ಪ್ರಮಾಣವಿದೆ ! 
ಇದರ ಪ್ರಬಲವಾದ, ಒಳನುಗ್ಗುವ ತೊರೆಯು ಹಲ್ಲುಗಳ 
ನಡುವಣ ಅಗೋಚರ ಸಂದುಗಳನ್ನು ಪ್ರವೇಶಿಸಿ, ಬಹಳ 
ದಂತಕ್ಷಯ ಮತ್ತು ಬಾಯಿಯ ದುರ್ಗಂಧಕ್ಕೆ ಕಾರಣ 
ವಾಗುವ ಕೊಳೆಯುತ್ತಿರುವ ಆಹಾರ ಕಣಗಳನ್ನು 
ತೊಲಗಿಸುವುದು , 
ಹೆಚ್ಚು ಕಾಲ ಬಾಳುವ ಕಾಲೇಟಿನ ಪರಿಮಳದ ರುಚಿಯು 
ಮಕ್ಕಳಿಗೆ ಪ್ರಿಯವಾಗಿರುವುದರಿಂದ ಅವರ ಹಲ್ಲುಜ್ಜಲು 
ಕಾಲೇಟನ್ನೇ ಬಯಸುವರು. 

ನಿಮಗೆ ಹಲ್ಲುಪುಡಿ ಹೆಚ್ಚು 
ಇಷ್ಟವಾಗಿದ್ದರೆ ಈ ಎಲ್ಲ 
ಪ್ರಯೋಜನಗಳನ್ನು 
ಕಾಲೇಟ್ ಟೂತ್ ಪೌಡರ್ 
ನಿಂದ ಪಡೆಯಿರಿ... ಒಂದು 
ಡಬ್ಬಿ ಹಲವು ತಿಂಗಳವರೆಗೆ 
ಉಳಿಯುವುದು ! 


COLGATES 


ಕಾಲೇಟಿನಿಂದ ನಿಯಮಿತವಾಗಿ ಉಜ್ಜು ವಿಕೆಯು 
ಆ ದಂತಕ್ಷಯವನ್ನಿ ದಿರಿಸುವುದು 
v/ ಬಾಯಿಯ ದುರ್ಗಂಧವನ್ನು 

ತೊಲಗಿಸುವುದು 
/ ಹಲ್ಲುಗಳನ್ನು ಪರಿಶುಭ 
ವಾಗಿಡುವುದು 


TOOTH. 
POWDER 


COLGA 

CREAM 


DENTAL 


- ಶುಭ್ರ ಹಲ್ಲುಗಳಿಗೆ ಮತ್ತು ನಿರ್ಮಲ 
ಶ್ವಾಸಕ್ಕೆ ... ಹೆಚ್ಚಿನ ಜನರು ಪ್ರಪಂಚದ ಇತರ ಯಾವ 
ಡೆಂಟಲ್ ಕ್ರೀಂಗಿಂತಲೂ ಅಧಿಕವಾಗಿ ಕಾಲೇಟನ್ನೇ ಕೊಳ್ಳುವರು. 


೨೦ 


ಕಾಫಿ ಗೃಹದ ಖಾಲಿ ಮೇಜು 


“ನಿಮ್ಮ ಸರಕಾರದ ವಿರುದ್ದ ನಾನೇನೂ ರಿ೦ದ ಕುಲ ಮತ್ತು ವರ್ಣಗಳ ಭೇದಭಾವ 
ಹೇಳಲಿಲ್ಲ, ” ಆತ ನಡುವೆಯೆ ಹೇಳಿದ. ನಮ್ಮಲ್ಲಿಂದ ತೊಲಗಲು ಇನ್ನೂ ಬಹು ಕಾಲ 
“ ಭಾರತೀಯ ವಿಶ್ವವಿದ್ಯಾಲಯಗಳಲ್ಲಿ ಅಭ್ಯಾಸ ಬೇಕು. ಜಾತಿಗೆ ಸಂಸ್ಕೃತದಲ್ಲಿ “ ವರ್ಣ ” 
ಮಾಡಲು ನನ್ನನ್ನೂ ಇತರ ನೂರಾರು ಆಫ್ರಿ ಎಂಬ ಶಬ್ದವಿದ್ದು ಈ ಶಬ್ದದ ಅರ್ಥ “ ಬಣ್ಣ " 
ಕನ್ ವಿದ್ಯಾರಿಗಳನ್ನೂ ನಿಮ್ಮ ಸರಕಾರವೇ ವಂದೇ ಇದೆ. ಮೂರು ಸಾವಿರ ವರ್ಷಗಳ 
ಆಮಂತ್ರಿಸಿದೆ. ನಮಗೆ ಒಳ್ಳೆಯ ಶಿಷ್ಯ ವೇತನ ಹಿಂದೆ ಬಿಳಿಯರಾದ ಆರರು ಭಾರತದ ಮೇಲೆ 
ವನ್ನು ಕೊಡುತ್ತಿದೆ. ರಾಷ್ಟ್ರಾಧ್ಯಕ್ಷರು ಮತ್ತು ಸಾಗಿ ಬಂದಾಗಲೇ ಈ “ ವರ್ಣ " ಭೇದ ಹುಟ್ಟಿ 
ಪ್ರಧಾನ ಮಂತ್ರಿಗಳ ಭೆಟ್ಟಿಯ ಯೋಗವನ್ನು ಕೊಂಡಿತು. 
ನಮಗೆ ಒದಗಿಸಲಾಗಿದೆ. ನಿಮ್ಮ ಉಪರಾಷ್ಟ್ರಪತಿ ಆದರೆ ಈಗ ಈ ರೀತಿಯ ಭೇದಭಾವ ಮಾಡಿ 
ಡಾ . ರಾಧಾಕೃಷ್ಣ ನೈರು ನನ್ನನ್ನು ಎಷ್ಟೋ ಸಲ ದವನನ್ನು ಭಾರತದ ಕಾಯದೆ ಕಠಿನವಾಗಿ 
ಚಹಾಪಾನಕ್ಕಾಗಿ ತಮ್ಮ ಮನೆಗೆ ಆಮಂತ್ರಿಸಿ ದಂಡಿಸುತ್ತದೆ. ಸರಕಾರದ ನೀತಿ ಮತ್ತು ಕೃತಿ 
ದ್ದಾರೆ. ಉಪಕುಲಪತಿಗಳು, ಪ್ರೊಫೆಸರರು ಹಾಗೂ ಭರದಿಂದ ನಡೆಯುತ್ತಲಿರುವ ಔದ್ಯಮೀ 
ಕೂಡ ನಮ್ಮನ್ನು ತಮ್ಮ ಮನೆಗೆ ಆಮಂತ್ರಿಸು ಕರಣದಿಂದ ಜಾತಿ ಭೇದಗಳು ಮಾಯವಾಗುತ್ತಿ 
ತ್ತಾರೆ. ಆದರೆ ಅದು ಯಾವಾಗಲೂ ಕರ್ತವ್ಯ ರುವವಾದರೂ ಭಾರತೀಯರ ಮನಸ್ಸಿನಿಂದ ಈ 
ಬುದ್ದಿಯಿಂದ ಬಂದ ಆಮಂತ್ರಣ. ನಮ್ಮನ್ನು ಕೊಳೆ ತೊಳೆದುಹೋಗಲು ಇನ್ನೂ ಬಹಳ 
ಕರೆಯಬೇಕಾದ ಕರ್ತವ್ಯ ಬಂಧನವಿಲ್ಲದ ವಿದ್ಯಾ ಸಮಯ ಬೇಕು. ಯಾವುದೇ ಪತ್ರಿಕೆಯನ್ನು 
ರಿ ಗಳು ನಮ್ಮನ್ನೆಂದೂ ಕರೆಯುವುದಿಲ್ಲ. ಅವರು ಕೈಗೆತ್ತಿಕೊಂಡು ಅದರಲ್ಲಿರುವ ಮದುವೆ ಜಾಹೀ 
ನಮ್ಮೊಂದಿಗೆ ಬೆರೆಯುವುದು ಕಡಿಮೆ . ನಮ್ಮ ರಾತುಗಳನ್ನು ನೋಡಿ, ಹತ್ತರಲ್ಲಿ ಒ೦ಭತ್ತು 
ಹತ್ತಿರಕೂಡಲೂ ಅವರು ಮನಸ್ಸು ಮಾಡುವು ಜಾಹಿರಾತುಗಳಲ್ಲಿ ಖಂಡಿತವಾಗಿಯೂ ವರನು 

“ ಗೌರ ಕಾಯದ ವಧುವನ್ನೆ ಬಯಸಿರುತ್ತಾನೆ. 
ಭಾರತದ ಸಂವಿಧಾನದಲ್ಲಿ ಜಾತಿ - ಕುಲ- ವಧೂ ಪಿತನು ತನ್ನ ಮಗಳ ಗೌರವರ್ಣವನ್ನು 
ವರ್ಣಗಳ ಭೇದಭಾವವನ್ನು ತೊಡೆದು ಹಾಕ ಮುಖ್ಯವಾಗಿ ವರ್ಣಿಸಿರುತ್ತಾನೆ, ಅವಶ್ಯ ಮೈ 
ಲಾಗಿದೆ. ಆದರೆ ನಮ್ಮ ಜಾತಿ ಪದ್ಧತಿ ನಿಸ್ಸಂಶ- ಬಣ್ಣ ಅವಳಿಗಿಲ್ಲದಿದ್ದರೆ ಅವಳ ರೂಪದ ವಿಚಾರ 
ಯವಾಗಿ ಬಣ್ಣವನ್ನಾಧರಿಸಿಯೆ ಬಂದಿರುವುದಾದ್ದ ವನ್ನೆ ಉಲ್ಲೇಖಿಸುವುದಿಲ್ಲ. 


ನಾಳೆಗಾಗಿ ನಾನು ಹೆದರಲಾರೆ . ಯಾಕಂದರೆ ನಿನ್ನೆ ಯನ್ನು ನಾನು ಕಂಡ ವ 
ನಿದ್ದೇನೆ, ಹಾಗೂ ಇ೦ದನ್ನು ಪ್ರೀತಿಸುತ್ತಿದ್ದೇನೆ. ವಿಲಿಯಂ ಅಲೇನ ನಾಟ್ 


ಆನಂದ ಲಭಿಸುವುದು ಸೌಖ್ಯದಿಂದಲ್ಲ ; ಸಂಪತ್ತಿನಿಂದಲ್ಲ ; ಸ್ತುತಿಯಿಂದಲೂ 
ಅಲ್ಲ ; ಯಾವುದಾದರೂ ಒಳ್ಳೆ ಕೆಲಸದಲ್ಲಿ ತೊಡಗುವುದರಿಂದ ಮಾತ್ರ ! 

- ಸರ್ ಆಿಡ ಗ್ರೆನ್ಫೆಲ್ 


ಆತ್ಮಕ್ಕೆ ವಿಶ್ರಾಂತಿಯ ಕ್ಷಣಗಳ ವಿಚಾರದ ಬಣ್ಣ ಬರುತ್ತದೆ. - ಡೀನ್ ಇ೦ಜ 


ಶೆಪ್ ಎಂಬ ನಾಯಿ 


Qjuthe 


it 


It 


-MK 


he 


ಪಾಲ್ ಗ್ರಿಫಿನ್ಸ್ 


೧೯೩೬ ರ ಅಗಸ್ಟ್ ತಿಂಗಳಲ್ಲಿ ಒಂದು ದಿನ ಗಾಡಿ ಹೊಗೆ ಕಾರುತ್ತ ಹೋಯಿತು. ಕುರಿ 
ಮೊಂಟಾನಾದಲ್ಲಿಯ ಸುಂದರ ನಗರವಾದ ಕಾಯುವ ಆ ನಾಯಿ ದುಃಖಿತ ಮುದ್ರೆಯಿಂದ 
ಫೋರ್ಟ್ ಬೆಂಟನ್ನಿನ ರೇಲ್ವೆ ನಿಲ್ದಾಣಕ್ಕೆ ಒಬ್ಬ ಗಾಡಿ ಹೋದ ದಿಕ್ಕನ್ನು ನೋಡುತ್ತ ನಿಂತಿತು. 
ಕುರಿ ಕಾಯುವವನ ಹೆಣವನ್ನು ಹೊತ್ತಿದ್ದ ಆ ಮೇಲೆ ಅದು ಅಲ್ಲಿ ಆ ಕಂಬಿಗಳ ಮಗ್ಗ ಲಲ್ಲಿ 
ಶವ ಪೆಟ್ಟಿಗೆ ಬಂತು . ಆ ಕುರಿ ಕಾಯು ಬಿದ್ದುಕೊಂಡಿತು. ಅಂದು ರಾತ್ರಿ ಅದು ತನ್ನ 
ವವನ ಈ ಕೊನೆಯ ಯಾತ್ರೆಯಲ್ಲಿ ಅವನನ್ನು ಯಜಮಾನನ ಬರವನ್ನು ನಿರೀಕ್ಷಿಸುತ್ತ ನಿಲ್ದಾ 
ಬೀಳ್ಕೊಡಲು ಒಂದೇ ಒಂದು ಜೀವ ಆ ಪೆಟ್ಟಿ, ಣದ ಪ್ಲಾಟ್ ಫಾರ್ಮಿನಲ್ಲಿ ಕಾಲ ಕಳೆಯಿತು. 
ಗೆಯ ಹಿಂದೆ ನಿಂತಿತ್ತು : ಒಂದು ದೊಡ್ಡ, ಮೈ ಈ ನಾಯಿ ಎಂಥ ನಿಷ್ಠಾವಂತ ನಾಯಿಯಾಗಿ 
ತುಂಬ ಕೂದಲಿದ್ದ ನಾಯಿ , ಶವ ಪೆಟ್ಟಿಗೆಯನ್ನು ತೆ೦ದರೆ ಅಂದಿನಿಂದ ಮುಂದೆ ಐದೂವರೆ ವರ್ಷ 
ಟ್ರೇನಿನಲ್ಲಿಟ್ರೋಡನೆ ನಾಯಿ ಕುಂಯಿ ಕುಂಯಿ ಗಳ ಕಾಲ ತನ್ನ ಯಜಮಾನನ ಬರವನ್ನು 
ಎ೦ದು ನರಳಿ ತಾನೂ ಟ್ರನನೆರಲು ಹವಣಿ ಕಾಯುತ್ತ ಆ ನಿಲ್ದಾಣದಲ್ಲಿಯೇ ಉಳಿಯಿತು. 
ಸಿತು. ಆಗ ಅಲ್ಲಿಯ ಸ್ಟೇಶನ್ ಮಾ ಸ್ವರನು ಪ್ರಾರಂಭದಲ್ಲಿ ನಾಯಿಯ ಕಾವಲು 
“ ಛೇ ! ಛೇ ! ಇಲ್ಲಪ್ಪಾ , ಈ ಸಲ ಮಾತ್ರ ನೀನ. ಸಾಮಾನ್ಯ ರೀತಿಯದಾಗಿತ್ತು . ಮಳೆಯಿರಲಿ , 
ಅವನ ಸಂಗಡ ಹೋಗಲಾರೆ ” ಎಂದ ನಾಯಿಗೆ, ಬಿಸಿಲಿರಲಿ ಅದುಫೋಟ೯ ಬೆ೦ಟನ್ನಿಗೆಪ್ರತಿ ನಿತ್ಯ 

“ ರೀಡರ್ಸ್ ಡೈಜೆಸ್ಟ್ ” ನಿ೦ದ 


ಕಸ್ತೂರಿ, ಡಿಸೆಂಬರ್ ೧೯೬೦ 
ಬರುತ್ತಿದ್ದ ನಾಲ್ಕೂ ಗಾಡಿಗಳು ಬರುವಾಗ ಪ್ಲಾಟ್ ಪ್ಯಾಟ್ ಸ್ಥಳ ಮಾಡಿಕೊಟ್ಟ. ಆದರೆ ಶೆಪ್ ಅಲ್ಲಿ 
ಫಾರ್ಮಿನ ಮೇಲೆ ಹಾಜರಿರುತ್ತಿತ್ತು . ಪ್ರವಾಸಿ ಮಲಗಲು ಒಪ್ಪಬೇಕಾದರೆ ಪ್ಯಾಟ್ ಅದರ 
ಕರ ಇಳಿದಂತೆಲ್ಲ ಅವರ ಮುಖವನ್ನು ನಿರುಕಿಸಿ ಜೊತೆಯಲ್ಲಿ ಒಂದು ದಿನ ಕಂಬಳಿಯ ಮೇಲೆ 
ನೋಡುತ್ತಿತ್ತು . ಸಾಮಾನು ತುಂಬಿದ ಡಬ್ಬಿಗಳ ಮಲಗಬೇಕಾಯಿತು. 
ಬಾಗಿಲನ್ನು ಮೂಸಿನೋಡುತ್ತಿತ್ತು . ನನ್ನ ಯಜ ತಿಂಗಳುಗಳು ಕಳೆದವು. ಶಿಪ್ ತನ್ನ ಯಜ 
ಮಾನನನ್ನು ಕಂಡಿರಾ ಎಂಬ ಮೂಕಪ್ರಶ್ನೆಯನ್ನು ಮಾನನಿಗಾಗಿ ಕಾಯುತ್ತಿರುವ ಸಮಾಚಾರ ನೆರೆ 
ತನ್ನೆದುರು ಹಾಯ ವರಿಗೆಲ್ಲ ಕೇಳುತ್ತಿತ್ತು . ಆ ಯರುಗಳಿಗೆ ಮುಟ್ಟಿತು. ಪತ್ರಿಕೆಗಳಲ್ಲಿ ಶೆಪ್ 
ಮೇಲೆ ನಿರಾಶೆಯಿಂದ ಗಾಡಿ ನಿಲ್ದಾಣದಿಂದ ವಿಚಾರ ಪ್ರಕಟವಾಗತೊಡಗಿತು. ಶಿಪ್‌ಗೆ ಪತ್ರ 
ಹೊರಟುಹೋಗುವುದನ್ನು ನೋಡುತ್ತ ನಿಂತು ಗಳು ಬರತೊಡಗಿದವು. ನಾಯಿಯ ಜಾತಿಯನ್ನು 
ಕೊಳ್ಳುತ್ತಿತ್ತು. ಇಂದಲ್ಲ ನಾಳೆ - ಒಂದಿಲ್ಲ. ಪ್ರೀತಿಸುವ ಅನೇಕರು ಅದಕ್ಕೆ ಹಣವನ್ನು ಕಳಿಸಿ 
ಒಂದು ದಿನವಾದರೂ ತನ್ನ ಯಜಮಾನ ತಿರುಗಿ ಕೊಟ್ಟರು. ರೇಲ್ವೆ ಅಧಿಕಾರಿಗಳು ಹಣವನ್ನು 
ಬಂದೇ ಬರುತ್ತಾನೆ ಎಂದು ನಂಬಿತ್ತು ಆ ಬಡ ಸ್ವೀಕರಿಸದೆ ತಿರುಗಿ ಕಳಿಸಿದರೆಂಬ ಮಾತು ಬೇರೆ. 
ನಾಯಿ . 

ಕ್ರಿಸ್ಮಸ್ ಹಬ್ಬದ ದಿನ ಬ್ರಿಟನ್ನಿನ 
ಶೆಪ್ ಎಂದು ಕೂಗಿದರೆ ಈ ನಾಯಿ ಬರು ಒಬ್ಬಾಕೆ ಶಿಪ್ಗೆ ತಿಂಡಿಯನ್ನು ಕಳಿಸಿದಳು . 
ತದೆ ಎ೦ದು ನಿಲ್ದಾಣದ ನೌಕರ- ಚಾಕರರಿಗೆ ಕ್ಯಾಲಿಫೋರ್ನಿಯದಿಂದ ಫ್ಲೋರಿಡಾದ ವರೆಗಿನ 
ತಿಳಿಯಲು ಬಹಳ ಸಮಯ ಬೇಕಾಗಲಿಲ್ಲ . ಜನರನೇಕರು ಶೆಪ್‌ನನ್ನು ಸಾಕಲು ಮುಂದಾ 
ಆದರೆ ತನ್ನ ಕಾವಲಿಗೆ ವ್ಯತ್ಯಯ ಬಾರದಿರಲಿ ದರು. ಕುರಿ ಕಾಯುವ ಶಿಕ್ಷಣ ಪಡೆದಿದ್ದ ಶೆಪ್ 
ಎಂದೇನೋ ಎಂಬಂತೆ ನಾಯಿ ಜನಸಂಪರ್ಕ ನನ್ನು ಕೊಳ್ಳಲು ಅನೇಕ ಕುರಿ ಸಾಕುವವರು 
ವನ್ನು ಹೆಚ್ಚಾಗಿ ಬಯಸುತ್ತಿರಲಿಲ್ಲ. ತನ್ನಷ್ಟಕ್ಕೆ ತಯಾರಾದರು. ರಿಪ್ಲೆ ಯ “ ಬಿಲೀವ್ ಇಟ್ 
ತಾನಿರುತ್ತಿತ್ತು . ಸಂಜೆಯಾದ ನಂತರವೇ ಅದು ಆರ್ ನಾಟ್ " ಚಿತ್ರದಲ್ಲಿ ಶೆಪ್ನ ಜೀವನ 
ಸ್ಟೇಶನ್ ಮಾಸ್ತರ್ ಟೋನಿಶ್ಯಾ೦ಚ್ ತನ್ನ ಬಳಿ ಚರಿತ್ರೆ ಮೂಡಿ ಬರಲು ಫೋರ್ಟ್ ಬೆಂಟನ್ನಿನ 
ಎಸೆದ ಮಾಂಸದ ಚೂರುಗಳನ್ನು ತಿನ್ನುತ್ತಿತ್ತು . ಅಂಚೆ ಕಚೇರಿ ಪತ್ರಗಳಿಂದ ತುಂಬಿಹೋಯಿತು. 
ಆ ಮೇಲೆ ಮುಕ್ಕಾಲು ಮೈಲು ದೂರವಿದ್ದ ನದಿಗೆ ಈ ನಿಷ್ಠಾವಂತ ನಾಯಿಯನ್ನು ನೋಡಲೆಂದು 
ಹೋಗಿ ಒಂದಿಷ್ಟು ನೀರು ಕುಡಿದು ಬರುತ್ತಿತ್ತು. ನೂರಾರು ಜನ ಬಂದರು. 

ಆದರೆ ನಾಯಿಯಾದ ಮಾತ್ರಕ್ಕೆ ಅದು ಎಷ್ಟು ಆದರೆ ಈ ಎಲ್ಲ ಗದ್ದಲ ಶೆಪ್ನ ಮನಸ್ಸನ್ನು 
ಕಾಲ ಏಕಾಂತವಾಸವನ್ನು ಸಹಿಸಿಕೊಂಡೀತು? ಕದಡಲಿಲ್ಲ. ತನ್ನ ಯಜಮಾನ ಒಂದಿಲ್ಲ ಒಂದು 
ಒಂದು ರಾತ್ರಿ ಗುಡುಗು - ಮಿಂಚು - ಮಳೆಗಳ ದಿನ ಬರುತ್ತಾನೆ, ಆಗ ತಾನವನನ್ನು ಎದು 
ಆರ್ಭಟ ಸುರುವಾದಾಗ ರೇಲ್ವೆ ಫೋರ್‌ಮನ್ ರ್ಗೊಳ್ಳಬೇಕು ಎಂಬ ಅದರ ನಿರ್ಧಾರ ಅಚಲ 
ಪ್ಯಾಟ್ ಮ್ಯಾ ಕ್ವೀನಿಯ ಬಾಗಿಲನ್ನು ಶೆಪ್ ವಾಗಿಯೆ ಉಳಿಯಿತು. 
ಕೆರೆಯತೊಡಗಿತು ಪ್ಯಾಮ್ ಬಾಗಿಲು ತೆರೆದು ಎಷ್ಟಾದರೂ ಕಾಲಕ್ಕೆ ಮಣಿಯಲೇ ಬೇಕು 
ಮೃದು ಮಾತಾಡಿ ಒಳಗೆ ಬರುವಂತೆ ನಾಯಿಯ ಲ್ಲವೆ ? ತನ್ನ ವಾಸಸ್ಥಾನದಿಂದ ಶೆಫ್ ಜಿಗಿ 
ಮ ನವೊಲಿಸಿದ. 

ಯುತ್ತ ಪ್ಲಾಟ್‌ಫಾರಿಗೆ ಬರುವ ದಿನಗಳು ಮುಗಿ 
ಮೊಂಟೆನಾದ ಭೀಕರ ಚಳಿಗಾಲ ಬರಲು ದವು. ಅದು ಮೆಲ್ಲಗೆ ಹೆಜ್ಜೆಯಿಡುತ್ತ ಬರುವಂತಾ 
ನಾಯಿಗಾಗಿ ಸಾಮಾನಿಡುವ ಕೋಣೆಯಲ್ಲಿ ಯಿತು. ಅದರ ಶ್ರವಣ ಮತ್ತು ದೃಷ್ಟಿ ಶಕ್ತಿ 


ಶೆಸ್ ಎಂಬ ನಾಯಿ 


೨೩. 


ಮಂದವಾತೊಡಗಿದವು. ಎಷ್ಟೋ ಸಲ ಚಳಿ ಗಾಡಿಗಳು ಆ ಮಾಗ್ಧವಾಗಿ ಹೋಗುವಾಗ ಜನ 
ಯಲ್ಲಿ ಕಾಲು ಮರಗಟ್ಟಿದಂತಾದಾಗ ಶಿಪ್ ಈ ನಿಷ್ಟಾವಂತ ನಾಯಿಯ ಕಥೆಯನ್ನು ಒಬ್ಬರಿ 
ಕುಂಟುತ್ತ ರೇಲೈ ಗಾಡಿಯ ಬಳಿ ಬರುತ್ತಿತ್ತು . ಗೊಬ್ಬರು ಹೇಳುವಂತಾಯಿತು. 

೧೯೪೨ ರ ಜನವರಿ ೧೨ ನೆಯ ತಾರೀಖು ಮುಂದೆ ಗಾರ್ಡ್ ಎಡ್ವರ್ಡ್ ಶೀಲ್ಡ್ 
ಅಂಥದೇ ದುರ್ದಿನವಾಗಿತ್ತು . ೧೦ - ೧೭ ರ ಎಂಬಾತ ಶೆಪ್ನ ಕಥೆಯ ಚಿಕ್ಕ ಪುಸ್ತಕ 
ಗಾಡಿಯನ್ನು ಎದುರ್ಗೊಳ್ಳಲು ಶೆಪ್ ಹಳಿಯ ವೊಂದನ್ನು ಪ್ರಕಟಿಸಿದ, ರೇಲ್ವೆ ನೌಕರರು ಅದನ್ನು 
ಗುಂಟ ಸಾಗಿತ್ತು . ಅದು ಹಳಿಗಳ ನಡುವೆ ಮಾರಿದರು, ಅದರ ಮಾರಾಟದಿಂದ ಬಂದ ೨೦೦ 
ಗಾಡಿಯನ್ನು ಕಾಯುತ್ತ ನಿಂತಿತು. ಗಾಡಿ ಡಾಲರುಗಳನ್ನು ಗ್ರೇಟ್ ಫಾಲ್ಸ್‌ನಲ್ಲಿದ್ದ 
ಬಂದಾಗ ಅದು ಬದಿಗೆ ಜಿಗಿಯುತ್ತದೆ ಎಂದು ಕಿವುಡ ಮೂಕರ ಶಾಲೆಗಾಗಿ ಸಲ್ಲಿಸಬೇಕು 
ಜನ ಅಂದುಕೊಂಡರು . ಗಾಡಿ ಬಂತು. ಶೆಪ್ ಎಂದು ಶೀಲ್ಡ್ ಯೋಚಿಸಿದ. 
ಜಿಗಿಯಿತು ಆದರೆ ಒಂದು ಕ್ಷಣ ತಡವಾಗಿ, ೧೯೪೬ ರ ಕ್ರಿಸ್‌ಮಸ್ ಕಾಲದಲ್ಲಿ ಶೀಲ್ಡ್ 
ಶೆಪ್ನ ದೀರ್ಘ ಪ್ರತೀಕ್ಷೆ ಮುಗಿದಿತ್ತು . ಆ ಶಾಲೆಗೆ ಹೋಗಿ ಅಲ್ಲಿದ್ದ ನೂರು ಕಿವುಡ 
ನಿಲ್ದಾಣದ ಬಳಿಯಲ್ಲಿ ರೇಲ್ವೆ ನೌಕರರು ಮೂಕ ಮಕ್ಕಳಿಗೆ “ ನಿಮಗೆ ಶೆಪ್ ೨೦೦ 
ಶೆಪ್‌ನಗೋರಿಗಾಗಿ ಸ್ಥಳ ಗೊತ್ತು ಮಾಡಿದರು. ಡಾಲರ್ ಸಹಾಯ ಕಳಿಸಿದೆ. ಏನು ಬೇಕು 
ಸ್ಟೇಶನ್ ಮಾಸ್ತರಶ್ಯಾಂಚ್ ಶವ ಪೆಟ್ಟಿಗೆ ತಯಾ ಹೇಳಿ ” ಎಂದ. ಅದಕ್ಕೆ ಉತ್ತರವಾಗಿ ಅಲ್ಲಿಯ 
ರಿಸಿದರು .ಸೌಟ್ ಬಾಲಕರು ಅದನ್ನು ಹೊರಲು ಸುಪರಿಂಟೆಂಡೆಂಟ್ ಗೈನ್ ಹ್ಯಾರಿಸರು “ ನಾವು 
ಬಂದರು. ಶಾಲೆಗಳಿಗೆ ಅಂದು ಬಿಡುವು ಕೊಡ ನಿನ್ನನ್ನು ಪ್ರೀತಿಸುತ್ತೇವೆ ಎಂದು ಸೂಚಿಸುವ 
ಲ್ಪಟ್ಟಿತು. ಆ ಊರಿನವರು ಮಾತ್ರವಲ್ಲ, ನೆರೆ ಯಾವುದಾದರೂ ವಸ್ತು ಬೇಕು. ಅಧಿಕಾರಿಗಳು 
ಊರುಗಳ ಜನರು ಕೂಡ ಶವಯಾತ್ರೆಯಲ್ಲಿ ಕೊಂಡು ಕೊಡಲಾರದಂಥ ಆಟಿಗೆ, ಮಿಠಾಯಿ , 
ಭಾಗ ವಹಿಸಿದರು . 

ವಿಲಾಸ ವಸ್ತುಗಳು ಬೇಕು ” ಎ೦ದರು. 
ಜಾರ್ಜ್‌ ಗ್ರಾಮ್ ವೆಸ್ಟರು ನಾಯಿಯ ಬಗ್ಗೆ ಆ ವರ್ಷ ಶೇಪ್ ಸಾಂಟಾ ಕ್ಲಾಸ್ ಪಾತ್ರ 
ಬರೆದ ವಾಕ್ಯಗಳನ್ನು ರೆವರಂಡ್ ರಾಲ್ಸ್ ಅ೦ಡರ ವಹಿಸಿತು. ಚಿಕ್ಕ ಕುರುಡ ಬಾಲಿಕೆಯೊಬ್ಬಳು 
ವುಡ ರು ಓದಿದರು: “ ಈ ಸ್ವಾರ್ಥಿ ಜಗತ್ತಿ ಒಂದು ಗೊಂಬೆಯನ್ನು ಎದೆಗವಚಿಕೊ೦ಡು 
ನಲ್ಲಿ ಮನುಷ್ಯ ಪಡೆಯಬಹುದಾದ ಒಬ್ಬನೇ “ ಇದು ನನ್ನದು ” ಎಂದು ಮುದ್ದಾಡಿದಳು. 
ಒಬ್ಬ ನಿಃಸ್ವಾರ್ಥಿ ಮಿತ್ರ , ಎಂದೆಂದಿಗೂ ದ್ರೋಹ ಪ್ರತಿ ಮಗುವಿಗೂ ಒಂದು ವಿಶೇಷವಾದ ಆಟಿ 
ಬಗೆಯದಸ್ನೇಹಿತನೆಂದರೆ ನಾಯಿ . " ಆ ಮೇಲೆ ಗೆಯೋ ಮತ್ತಾವುದೋ ಸಾಮಾನು ಸಿಕ್ಕಿತು. 
ಶವ ಪೆಟ್ಟಿಗೆ ಗೋರಿಗಿಳಿಸಲ್ಪಟ್ಟಿತು. ಶಾಲೆಯ ಹಿಂದಿನ ಹೊಂಡದಲ್ಲಿ ಬರ್ಫದ ಮೇಲೆ 

ಆದರೆ ಶೆಪ್ನ ಜೀವನ ಮುಗಿದರೂ ಕಥೆ ಮಕ್ಕಳು ಶೆಪ್ ನಿಧಿಯಿಂದ ಬಂದ ಸೈಟುಗಳ 
ಇಲ್ಲಿಗೆ ಮುಗಿಯಲಿಲ್ಲ. 

ಸಹಾಯದಿಂದ ಓಡಾಡಿ ನಲಿದರು. 
ಶೆಪ್‌ನನ್ನು ಹುಗಿದಾದ ನಂತರ ಫೋರ್ಟ್ “ ನಮ್ಮ ಜೀವಮಾನದಲ್ಲಿ ಅತ್ಯಂತ ಆನಂದ 
ಬೆಂಟನ್ಸಿನ ಜನ ಅದರ ಸ್ಮಾರಕವೆಂದು ಅದರ ಕರವಾದ ಕ್ರಿಸ್‌ಮಸ್ ನ್ನು ಶೆಫ್ ನಮಗೆ 
ಒಂದು ಪ್ರತಿಮೆ ನಿಲ್ಲಿಸಿದರು. ಶಿಪ್ ಎಂಬ ಕೊಟ್ಟಿತು” ಎ೦ದರು ಗ್ಲೆನ್ ಹ್ಯಾರಿಸರು, 
ಹೆಸರು ರಾತ್ರಿ ಕೂಡ ಕಾಣಲೆಂದು ಅಲ್ಲಿ ಈ ಸ್ಮರಣೀಯ ಕ್ರಿಸ್ಮಸ್ಸಿನ ನಂತರದ 
ದೀಪದ ವ್ಯವಸ್ಥೆ ಮಾಡಿದರು. ರಾತ್ರಿ ಕಾಲದಲ್ಲಿ ವರ್ಷಗಳಲ್ಲಿ ಶೇಪ್‌ನ ಕಥೆ ಅನೇಕ ದೇಣಿಗೆಗಳಿಗೆ 


ಕಸ್ತೂರಿ, ಡಿಸೆಂಬರ್ ೧೯೬೦ 
ಸ್ಫೂರ್ತಿಯನ್ನಿತ್ತಿತು. ಅಂದಿನಿಂದ ಇದುವರೆಗೆ ಶಾಲೆಗೆ ಬಂದ ದಿನ ಹದಿಮೂರು ಕಿಟಿಕಿಗಳನ್ನು 
ಸುಮಾರು ೫೦ , ೦೦೦ ಡಾಲರುಗಳು ದೇಣಿಗೆ ಮರಿದಿದ್ದ. ಇಲ್ಲಿಗೆ ಬರುವ ಹುಡುಗರು ಹೆಚ್ಚಾಗಿ 
ಯಾಗಿ ಬಂದಿರುವುದಲ್ಲದೆ ಎಷ್ಟೋ ಜನ ತಮ್ಮ ವಿನಾಶಕ ಪ್ರವೃತ್ತಿಯವರಿರುತ್ತಾರೆ. ಈಗ ಲಭ್ಯ 
ಮೃತ್ಯು ಪತ್ರಗಳಲ್ಲಿ ಈ ಕುರುಡ ಮಕ್ಕಳ ಶಾಲೆಗೆ ವಾಗುತ್ತಿರುವ ಕಾಣಿಕೆಗಳು ಅವರಿಗಾಗಿ 
ದೇಣಿಗೆಯನ್ನು ಕೂಡಮಾಡಿದ್ದಾರೆ. ಈ ದೇಣಿಗೆ ಸಾಧಿಸಿರುವುದನ್ನು ಕಂಡ ರ ನಂಬಿಕೆ ಹುಟ್ಟ , 
ಯೆಲ್ಲ ಶಿಪ್ ನಿಧಿಗೆ ಜಮಾ ಆಗುತ್ತದೆ ಈ ದಂತಿದೆ. ಶಿಪ್ ನಿಧಿಯಿಂದ ನಾವು ವರ್ಷದಲ್ಲಿ 
ನಿಧಿಯ ಸಹಾಯದಿಂದ ಶಾಲೆಯ ಅಧಿಕಾರಿಗಳು ಸುಮಾರು ೩ , ೦೦೦ ಡಾಲರುಗಳಷ್ಟು ರಿಪೇರಿ 
ಕುರುಡ ಮಕ್ಕಳ ಆರೈಕೆ ಮತ್ತು ಅಭಿವೃದ್ಧಿ ಹಣವನ್ನು ಉಳಿಸುತ್ತಿದ್ದೇವೆನ್ನಬಹುದು, ” 
ಗಾಗಿ ಹೆಚ್ಚಿನ ಅನುಕೂಲತೆಯನ್ನೊದಗಿಸುವ ಶಿಪ್ ನಿಧಿಯಿಂದ ಈ ಮಕ್ಕಳಿಗೆ ಪ್ರವಾಸ 
ಒಂದು ಪೂರ್ಣಾವಧಿ ಯೋಜನೆ ಮಾಡಿದ್ದಾರೆ. ಕೂಡ ಸಾಧ್ಯವಾಗುತ್ತಿದೆ. ರಾಜಧಾನಿ ನಗರಕ್ಕೆ 

ಟಿನಾಳ ಉದಾಹರಣೆಯನ್ನೇ ನೋಡೋಣ. ಹೋಗುವ ಅವಕಾಶ ದೊರೆಯುತಿ ದೆ ವಾರದ 
ಅವಳಿಗೆ ಆಗಾಗ ವಿಪರೀತ ತಲೆನೋವುಕಾಣಿಸಿ ಕೊನೆಗೆ ಮೊಂಟಾನಾದ ಪ್ರಸಿದ್ದ ಗೋಕುಲಕ್ಕೆ 
ಕೊಳ್ಳುತ್ತಿತ್ತು . ಆಗಾಗ ಅವಳು ಸುಸ್ತಾಗಿ ಹೋಗುವಯಸ್ಕನ್ ನ್ಯಾಶನಲ್ ಪಾರ್ 
ಏನೂ ಬೇಡ ಎಂಬಂತೆ ಸಪ್ಪಗಾಗಿರುತ್ತಿದ್ದಳು. ನಲ್ಲಿ ಶಿಬಿರ ನಡೆಸುವ ಅವಕಾಶ ಸಿಗುತ್ತಿದೆ. 
ಹುಡುಗಿಯ ಆರೋಗ್ಯ ಚೆನ್ನಾಗಿದೆ ಎಂದು ಸಾಮಾನ್ಯವಾಗಿ ಕಿವುಡರ ಶಾಲೆಯಲ್ಲಿ 
ಡಾಕ್ಟರರು ಹೇಳಿದರು, ಹ್ಯಾರಿಸರು ಅವಳನ್ನು ಪಾಸಾಗುವವರಲ್ಲಿ ನೂರಕ್ಕೆ ಹತ್ತಕ್ಕಿಂತ 
ನೋಡಿಕೊಳ್ಳುತಿದ ವಳಿಗೆ ಹೇಳಿದರು “ ಔಷಧಿ ಕಡಿಮೆ. ಹುಡುಗರು ಮಾತ್ರ ಕಾಲೇಜಿನಲ್ಲಿ 
ಯಿಂದ ಗುಣವಾಗದ ಯಾವ ರೋಗ ೧೩ ಪ್ರವೇಶ ಪಡೆಯುತ್ತಾರೆ. ಆದರೆ ಇತ್ತೀಚೆಗೆ 
ವರ್ಷದ ಬಾಲಿಕೆಗೆ ಇರಬಹುದು ಎಂದು ನಿನಗೆ ಮೊಂಟಾನಾ ಶಾಲೆಯಲ್ಲಿ ಪಾಸಾದ ಒ೦ಬತ 
ಗೊತ್ತಿರಬೇಕು. ಹಿಡಿ ಈ ಐದು ಡಾಲರುಗಳನ್ನು ಹುಡುಗರು ಕಾಲೇಜಿನಲ್ಲಿ ಪ್ರವೇಶ ದೊರಕಿಸಿ 
ಅವಳನ್ನು ಪಟ್ಟಣಕ್ಕೆ ಕರೆದೊಯ್ದು ಅವಳು ದರು.ಹ್ಯಾರಿಸರು ಕಾಲೇಜ್ ಸ್ಕಾಲರ್ ಶಿಪ್ಪಿಗಾಗಿ 
ಬಯಸಿದಂತೆ ಹುಚ್ಚಾಪಟ್ಟೆ ಯಾಗಿ ಖರ್ಚು ಹೊರಗಿನ ದೇಣಿಗೆಗಳು ಹೆಚ್ಚಾಗಿ ಬರುವಂತೆ 
ಮಾಡು. ” ಆ ಹಣ ಅಂದರೆ ಶೇಪ್ ನಿಧಿಯದು. ಯತ್ನಿ ಸುತ್ತಿದ್ದು ಅದು ಸಫಲವಾಗುತ್ತಿದೆ. 
ಟಿನಾ ಆಭರಣಗಳನ್ನು , ಕನ್ನಡಿ ಮೊದಲಾದವು ನಾನು ಹೊರಟು ನಿಂತಾಗ ಹ್ಯಾರಿಸರು ಅಭಿ 
ಗಳನ್ನು ಕೊಂಡುಕೊ೦ಡಳು. ತುಸು ಸಮಯ ಮಾನದಿಂದ ಆನರ್ ಗ್ರಾಜುಯೇಟರ ಅನೇಕ 
ದಲ್ಲಿ ಅವಳಿಗೆ ಸೌಖ್ಯವೆನಿಸತೊಡಗಿತು. ಮುಂದೆ ಫೋಟೋಗಳನ್ನು ತೋರಿಸಿದರು. “ ಇಲ್ಲಿರುವ 
ಅವಳು ಹೊಲಿಗೆ ಮತ್ತು ಬಟ್ಟೆ ತಯಾರಿಕೆ ಪ್ರತಿಯೊಬ್ಬ ಬಾಲಕ ಬಾಲಿಕೆಯಲ್ಲಿ ಒಂದು 
ಸ್ಪರ್ಧೆಗಳಲ್ಲಿ ಜಯಶಾಲಿಯಾದಳು. ಶಕ್ತಿ ಇಂದು ಇದೆ. ಆದರೆ ಮೊದಲು ನಾವು ಅವರ 

ಇತಿ ( ಚೆಗೆ ನಾನು ಗೇಟ್ ಫಾಲ್ಸ್ ಶಾಲೆಗೆ ಹೃದಯದಕೀಲಿಯನ್ನು ತೆರೆಯಬೇಕಾಗುತ್ತದೆ' 
ಭಟ್ಟಿಯಿತ್ತಾಗ ಒಬ್ಬ ಚುರುಕಾದ ಕಿವುಡ ಶೆಪ್ನ ವಿಶಾಲ ಹೃದಯ ಇದನ್ನೆ ಸಾಧಿಸಲು 
ಬಾಲಕ ಬಂದು ಶಪ್ ಕೊಡಿಸಿದ ಹೊಸ ಈ ಶಾಲೆಗೆ ನೆರವಾಗಿದೆ. 
ಬಟ್ಟುಗಳನ್ನು ಅಭಿಮಾನದಿಂದ ತೋರಿಸಿದ. ಈ 

W . Reprinted by permission of Readers 
ಆ ಮೇಲೆ ಆ ಹುಡುಗನ ವಿಷಯ ಹೇಳುತ್ತಿ Digest Association Ltd . ( Indian 
ದ್ದಾಗ ಹ್ಯಾರಿಸ್ ಹೇಳಿದರು : " ಈತ ಪೀಟ್, Edition , June 1960.) 


. 


. 


- 


0 


! | 


| 


. 


! 


10 


| 


- 


ESDE 


!! 


III | 


. 


| 


1 


. 


0 


ಇದುವೆ ಜೀವ, ಇದು ಜೀವನ 


LTD 


L OKILL 


688d 


- 


- 


T 


| 


- 


. 


- 


IND 


| 


LL 


| 


- 


- 


- 


- 


ನಾನು ಫಸ್ಟ್ , ಬಿ . ಎ. ಓದುತ್ತಿದ್ದಾಗ ನಮ್ಮ ವಾರಾಂತ್ಯದ ವಿಹಾರಕ್ಕೆಂದು ನಾನು ಕೃಷ್ಣ 
ತಾಯಿ ಕೈಲಾಸವಾಸಿಗಳಾದರು. ಆ ಘಟನೆ ನನಗೆ ರಾಜಸಾಗರಕ್ಕೆ ಹೊರಟಿದ್ದೆ . ಬಸ್ಸಿನಲ್ಲಿ ಬಳಿಯ 
ಸಿಡಿಲಿನ ಆಘಾತವಾದಂತಾಯ್ತು . ನನ್ನ ರೂಮಿ ಲ್ಲಿಯೇ ಕುಳಿತಿದ್ದ ಸುಮಾರು ೩೦ ರ ಪ್ರಾಯದ 
ನಲ್ಲಿ ಅವರ ಫೋಟೋ ಮುಂದೆ ಎಷ್ಟೋ ವೇಳೆ ಒಬ್ಬರ ಸಂಗಡ ಸಹಜವಾಗಿಯೇ ನನ್ನ ಸ್ನೇಹ 
ಗಂಟೆ ಗಟ್ಟಳೆ ಯೋಚಿಸುತ್ತಾ ಕುಳಿತಿರುತ್ತಿದ್ದೆ , ಬೆಳೆಯಿತು. ಬಸ್ಸಿನಿಂದ ಇಳಿದ ಕೂಡಲೇ , ಶಾಂತ 
ಪ್ರತಿದಿನವೂ ಹೂವು ತಂದು ಪೂಜಿಸದಿದ್ದರೆ ನನಗೆ ಮಾತೆ ಕಾವೇರಿಗೆ ತೊಡಿಸಿದ್ದ ಅಣೆಕಟ್ಟಿನ ಮೇಲೆ 
ಮನಸ್ಸಮಾಧಾನವೇ ಇರುತ್ತಿರಲಿಲ್ಲ. ಒಂದು ದಿನ ನಾವಿಬ್ಬರೂ ನಡೆದೆವು. ಸುತ್ತಲಿನ ಸೌಂದರವನ್ನು 
ತಂದೆಯವರ ಅಸ್ವಸ್ಥದ ಸುದ್ದಿ ಬಂದು ನಾನು ಸವಿಯುತ್ತಾ ಆನಂದದಿಂದ ನಾನು ಸಾಗುತ್ತಿದ್ದೆ 
ಇದ್ದಕ್ಕಿದ್ದಂತೆ ಹಳ್ಳಿಗೆ ಹೋದೆ. 

ನನ್ನ ಮಿತ್ರರಿಗೆ ಇದಾವುದರ ಪರಿವೆಯೂ ಇದ್ದಂತಿ 
ನಮ್ಮ ಸೋದರ ಮಾವನೊಡಗೂಡಿ ಚಿಕಿತ್ಸೆ ರಲಿಲ್ಲ. ಸರ್ ವಿಶ್ವೇಶ್ವರಯ್ಯ ನಾಲೆಯ ಬಳಿಗೆ 
ಗೆಂದು ಅವರನ್ನು ಬೆಂಗಳೂರಿಗೆ ಕರೆತಂದೆ . ಬಂದಾಗ, ಅವರ ನಡಗೆಯ ವೇಗವು ತುಸು 
ರೂಮಿನ ಬಾಗಿಲನ್ನು ತೆರೆದು ಅವರಿಬ್ಬರನ್ನೂ ಕಡಿಮೆಯಾಯಿತು. ಆ ಕಾಲುವೆಯನ್ನನುಸರಿಸಿ 
ಕುಳ್ಳಿರಿಸಿ ಹಾಲನ್ನು ತರಲು ಹೋದೆ. ನಾನು ಸ್ವಲ್ಪ ದೂರ ಹೋಗಿ, ನಿಂತು, ತಮ್ಮ ಕೈಚೀಲ 
ಹಿಂದಿರುಗಿದಾಗ ನನ್ನ ತಂದೆ ಕೈಯಲ್ಲಿ ತಮ್ಮ ದಿಂದ ಕೊಬರಿಕಾಯಿ , ಕರ್ಪೂರ ಮತ್ತು ಮಂಗಳ 
ಜೋಡನ್ನು ಹಿಡಿದುಕೋಪದಿಂದ ನಡಗುತ್ತಿದ್ದರು. ವಸ್ತುಗಳನ್ನುಳ್ಳ ಒಂದು ತಟ್ಟೆಯನ್ನು ಹೊರತೆಗೆ 
ನನಗೆ ಚೆನ್ನಾಗಿ ಚಪ್ಪಲಿ ಸೇವೆಯಾಯ್ತು . ಅವರ ದರು . ಸಂಸ್ಕೃತಶ್ಲೋಕಗಳನ್ನು ಉಚ್ಚರಿಸುತ್ತಾ 
ಈ ವರ್ತನೆ ನನಗೆ, ಮಾವನಿಗೆ ತಿಳಿಯದೆ ಅವರು ಆ ನೀರಿಗೆ ಪೂಜೆ ಮಾಡಿ ಆರತಿಯನ್ನೆತ್ತಿ 
ಮೂಕರಾದೆವು. ಮಾವ ಅವರನ್ನು ಸಂತೈಸಿದ ದರು . ಕೊಬರಿಯ ಚೂರನ್ನು ಪ್ರಸಾದವೆಂದು 
ಮೇಲೆ ಅವರು ನನ್ನ ಮಂಚದತ್ತ ಬೆರಳು ತೋರಿ ಸ್ವೀಕರಿಸಿ ನನಗೂ ಕೊಟ್ಟರು. ಆ ಮೇಲೆ ಹಸ 
ಸಿದರು. ಹಾಸಿಗೆಯೆಲ್ಲಾ ಅಸ್ತವ್ಯಸ್ತವಾಗಿ ಒಣ –ುಖದಿಂದ ನನ್ನತ್ತ ನೋಡಿ, ಇಂದು ನನ್ನ 
ಗಿದ ಹೂಗಳು ಚೆಲ್ಲಾಪಿಲ್ಲಿಯಾಗಿ ಅದರ ಮೇಲೆ ಐದನೆಯ ಜನ್ಮ ದಿನ. ಇನ್ನು ಬನ್ನಿ , ಈ 
ಬಿದ್ದಿದ್ದವು. ನನಗೆ ಅದರಿಂದ ಏನೂ ತಿಳಿಯದಿ- ಮಾಯೆಯ ಮೋಹದಲ್ಲಿ ಪಾಲ್ಗೊಳೋಣ” 
ದ್ದರೂ ಮಾವ ಊಹಿಸಿ ವಿಷಯ ತಿಳಿಸಿದಾಗ ಸಾವಿರ ಎಂದರು ಬೃಂದಾವನದತ್ತ ಬೊಟ್ಟು ತೋರಿಸುತ್ತಾ , 
ಚೇಳು ಒಮ್ಮೆಲೆ ಕುಟುಕಿದಂತಾಯಿತು. ಸಹಿಸ . ಆಗ ನನ್ನ ಅಚ್ಚರಿಗೆ ಸೀಮೆಯೇ ಉಳಿಯ 
ಲಾರದ ದುಃಖದಿಂದ ಹಾಸಿಗೆಗೆ ಒತ್ತಿದ ಗೋಡೆಯ ಲಿಲ್ಲ . “ ಈ ಒಗಟಿನ ಅರ್ಥವೇನು ? ” ಎಂದು 
ಮೇಲಿನ ಅಮ್ಮನ ಪಟವನ್ನು ನೋಡಿದೆ. ಅಮ್ಮ ಅವರನ್ನು ಕೇಳಿದೆ. ಅವರು ಹೇಳಿದ ಕತೆ 
ನಗುತ್ತಿದ್ದಳು. ಅವಳ ಒಣಗಿದ ಪುಷ್ಪಹಾರದಿಂದ ಯನ್ನು ಕೇಳಿ, ವಿಧಿಯ ಲೀಲೆಗೆ ಶರಣೆಂದೆ. 
ಹೂಪಕಳೆಗಳು ಉದುರುತ್ತಿದ್ದವು. ಆ ಪುಷ್ಪಗಳು “ ಐದು ವರ್ಷಗಳ ಹಿಂದಿನ ಮಾತು. ಆಗ 
ಮಾತೆಯ ಪೂಜೆಯ ನಿರ್ಮಾಲ್ಯ ಎಂದು ನಮ್ಮ ನಾನು ಕಂಟ್ರಾಕ್ಟರನಾಗಿದ್ದೆ , ಒಂದು ಕಂಟ್ರಾಕ್ಷಿ 
ತಂದೆಗೆ ತಿಳಿದಾಗ ಅವರಿಗೆ ಎಷ್ಟು ಪಶ್ಚಾತ್ತಾಪವಾ ನಲ್ಲಿ ಮೂರು ಸಾವಿರದಷ್ಟು ಹಣವನ್ನು ಪೋಲು 
ಗಿರಬೇಡ? 

ಮಾಡಿದೆನೆಂದು ಸತ್ಯವನ್ನು ಅಪಹರಿಸಿ ನನ್ನ 

- ಕೆ . ಮೂರ್ತಿ ಮೇಲೆ ಅಪವಾದವನ್ನು ಹೊರಿಸಲಾಗಿತ್ತು . ನನ್ನ 
DS - 4 


೨೫ 


೨೬ 


ಕಸ್ತೂರಿ, ಡಿಸೆಂಬರ್ ೧೯೬೦ 
ಪರ ಪ್ರಮಾಣದ ಅಭಾವದ ಕಾರಣ ನ್ಯಾಯಾಲ- ಕೊಟ್ಟೆ ಗೌಡ ( ಅಡಿಕೆ ಮರಗಳಿಗೆ ಕೊಟ್ಟೆ 
ಯವು ದೂರಿದವರ ಕಡೆ ತೀರ್ಪನ್ನಿತ್ತಿತ್ತು . ನನ್ನ ಕಟ್ಟುವವನೊಬ್ಬ ನಮ್ಮೂರಿಗೆ ಈಗೆರಡು ವರ್ಷ 
ಆಗಿನ ಆಸ್ತಿಯೆಲ್ಲದರ ಬೆಲೆ ಅರ್ಧ ಸಾವಿರಕ್ಕೆ ಗಳಿಂದ ಬರುತ್ತಿದ್ದ , ಒಳ್ಳೆ ಪ್ರಾಮಾಣಿಕನಂತಿ 
ಮೇಲಿರಲಿಲ್ಲ. ಅಪವಾದದ ಅವಮಾನ ಮತ್ತು ಹಣ ದ್ದ ರೂ ಅವನು ಬಹಳ ಜಗಳಗ೦ಟ , ಅದರಿಂದ 
ವನ್ನು ತೆರಲು ಸಾಲದ ಚೈತನ್ಯದಿಂದ ನನ್ನ ಅವನಿಗೂ ನಮ್ಮೂರಿನವರೊಬ್ಬರಿಗೂ ಒಂದು ದಿನ 
ಜೀವನವೇ ಕತ್ತಲುಗೂಡಿತು. ಇದರಿಂದ ಬಿಡುಗಡೆ ಜಗಳವಾಗಿ ಕೈ ಕೈ ಹತ್ತುವ ವರೆಗೂ ಆಯಿತು. 
ಹೊಂದಲು ಈ ಜಗತ್ತಿನಿಂದ ಮರೆಯಾಗುವುದೇ ಕೊನೆಗೆ ಆತನಿಗೆ ಎರಡು ಪೆಟ್ಟು ಬೀಳದಿರಲಿಲ್ಲ. 
ಸೂಕ್ತ ಮಾರ್ಗವೆಂದೆನಿಸಿತು. 

* ಕೆಲವು ದಿನಗಳ ನಂತರ ನಮ್ಮಲ್ಲಿಕೊಟ್ಟೆ 
“ ಅಂದು ಇದೇ ಜಾಗದಲ್ಲಿ ಸಾಯೋಣವೆಂದು ಕಟ್ಟುವ ಪ್ರಸಂಗದಲ್ಲಿ ನಮ್ಮ ಮನೆಗೆ ಬಂದಾಗ 
ಬಂದೆ. ನೀರಿನಲ್ಲಿ ಸ್ವಲ್ಪ ದೂರನಡೆದೆ, ಇನ್ನೇನು, ಜಗಳದ ಆ ಮಾತೂ ಬಂದಿತು. ನಾನು ಅವನ 
ಕೊನೆಯ ಬಾರಿ ನೀರನ್ನು ನೋಡಿ ಕಣ್ಣು ತರ್ಫಿನಿಂದಲೇ ನಾಲ್ಕು ಮಾತು ಹೇಳಿದಾಗ 
ಮುಟ್ಟೋಣವೆಂದು ಕಣ್ಣರಳಿಸಿದೆ. ಆಗ ನನ್ನ ಅವನು ತನ್ನ ವ್ಯಕ್ತಿತ್ವದ ಬಗ್ಗೆ ಹೀಗೆ ಹೇಳಿ 
ತಲೆಯ ನೆರಳಿನಲ್ಲಿ ಕಂಡ ಚಿತ್ರ ನನ್ನನ್ನು ಕೊಂಡನು - ( ಏನ್ ಹೇಳೂದು ಒಡೆಯಾ, ನಾ 
ಹೊಡೆದು ಪ್ರಜ್ಞೆಯನ್ನೆಬ್ಬಿಸಿತು. ಒಂದು ಕರೀ ಈಗೆ ಇಪ್ಪತ್ತು ವರ್ಸದಿಂದಾ ಗಟ್ಟಾ ಮಾಡ್ತಿದ್ವಿ . 
ಇರುವೆ, ಒಂದು ತುಣುಕು ಕಡ್ಡಿಯ ಆಸರೆಯಿಂದ ನೂರಾರು ಮನೆ ಕೆಲಸಾನೂ ಮಾಡಿ , ಎಷ್ಟೋ 
ತನ್ನ ಪ್ರಾಣವನ್ನು ರಕ್ಷಿಸಲು ಅಲೆಗಳ ಹೊಡೆತ ಕಡಿ ಬಂಡಿ , ಹೊಡ್ಕಂಡೀ , ಒಂ 
ದೊಡನೆ ಹೋರಾಡುತ್ತಿತ್ತು ! ಆ ಕಾಲಂಗುಲದ ಡೀನ್ನಿ “ ಥ ” ಅಂತ್ಮಕದ ಮಾಲುಗುಳ್ಳಂ 
ಪ್ರಾಣಿಯು ಪ್ರದರ್ಶಿಸುತ್ತಿದ್ದ ಧೈರ್ಯ ಮತ್ತು ಡೀವಿ . ಒಂದ್ಯ ಡೆಕುಕ್ಕೆ ಹಾಕ್ಲಬ್ಬಂಡೀಪ್ಪಿ , 
ಸಾಹಸದ ಆ ದೃಶ್ಯ ನನ್ನನ್ನು ಹೇಡಿಯೆಂದು ಯಳ್ಳಾರಿಜೈಲ್‌ಗೇಗೃಂದೀನ್ನಿ . ಇಷ್ಟೇ ಅಲ್ಲ . 
ಹೀಯಾಳಿಸಿದಂತೆ ಭಾಸವಾಯಿತು. ಆ ತುಣುಕು ಒಂದೆಳ್ಳಾರಿ ಮೆಟ್ಟಿ ನ ಪೂಜೇನೂ ಮಾಡೋ 
ಜೀವಕ್ಕೂ ಎಷ್ಟು ಆಸೆ, ಎಷ್ಟು ಚಿಂತನೆ ! ಬೃಹ ಡೀನ್ನಿ . ಆದರೂ ಮದ್ವಾದೀನ್ಮಾತ್ರ ಬಿಡ್ಡಿಲೋಡ 
ದಾಕಾರವಾಗಿ ಕಾಣುತ್ತಿದ್ದ ಆ ತೆರೆಯ ಸಾಲೊಡನೆ, ನ್ಯೂ ಡೆಯಾ, ಅಂಗಾಗೇ ತಮ್ಮಂಥಾ ದುರು 
ಸಾವು ನಿಶ್ಚಯವೆಂದು ತಿಳಿದಿದ್ದರೂ ಸಹ, ಇನ್ನೂ ತಂಕ ಬಾಳ್ವೆ ಮಾಡ್ರ ” ಎಂದ. 
“ Struggle for existence " JOWOS 

- - ಜೆ. ಆರ್ . ಹೆಗಡೆ , ಬೆಂಗಳಿ 
ಏಕಾಕಿಯಾಗಿ ಜಿನುಗಾಡುತ್ತಿತ್ತು . ಆಗ ನನಗೆ 
ಜ್ಞಾನೋದಯವಾಯಿತು. ಈ ಧೈರವೇ ಧೈಯಕ್ಕೆ ನನ್ನ ಅಕ್ಕನೂ ಇತರ ಐದು ಹುಡುಗೆಯರೂ 
ದಾರಿ ” ಎಂದು ಮನದಟ್ಟಾಯಿತು. ನನಗೆ ಜೀವ ಒಬ್ಬ ಉಪಾಧ್ಯಾಯಿನಿಯ ಹತ್ತಿರ ಇಂಗ್ಲೀಷ್ ಪಾಠ 
ದಾನ ಮಾಡಿದ ಆ ಪ್ರಾಣಿಯನ್ನು ರಕ್ಷಿಸಿ, ಮನೆಗೆ ಹೇಳಿಸಿಕೊಳ್ಳುತ್ತಿದ್ದರು. ಆ ಉಪಾಧ್ಯಾಯಿನಿಗೆ 
ತಂದು, ಬೆಲ್ಲದಲ್ಲಿಟ್ಟೆ , ಮುಂದೆ ಐದು ದಿನ ನಾನು ಚುರುಕು ಬುದ್ದಿಯ ನನ್ನ ಅಕ್ಕನಲ್ಲಿ ಬಲು ಪ್ರೀತಿ. 
ದನ್ನು ಕಂಡೆ. ನನಗೆ ಪೂರ್ತಿ ಪ್ರಜ್ಞೆಯನ್ನಿತ್ತು , ಆದರೆ ಒಂದು ವಿಷಯದಲ್ಲಿ ಮಾತ್ರ ಏನೂ ಕನಿಕರ 
ಹೃದಯದಲ್ಲಿ ಚೈತನ್ಯವನ್ನು ತುಂಬಿ, ಆ ಮೇಲೆ ವನ್ನು ನಮ್ಮ ಪಾಲಿಗೆ ತೋರಿಸಲಿಲ್ಲ. ಅದು ಫೀ 
ಆ ಮೂರ್ತಿ ನನ್ನ ಬಾಹ್ಯ ಕಣ್ಣಿಗೆ ಮರೆ ವಿಚಾರದಲ್ಲಿ, ಎಲ್ಲರೂ ಹತ್ತು ಹತ್ತು ರೂಪಾಯಿ 
ಯಾಯಿತು ! 

ಗಳನ್ನೇ ಕೊಡಬೇಕು. ಅವರೊಬ್ಬರೇ ಇದ್ದಾಗ 
“ ಈಗ ನಾನು ಸಂಸಾರಿಯಾಗಿ , ಇಬ್ಬರು ಅಕ್ಕ ಅವರನ್ನು ಎಷ್ಟು ಕೇಳಿಕೊಂಡರೂ ಪ್ರಯೋ 
ಮಕ್ಕಳ ತಂದೆಯಾಗಿದ್ದೇನೆ. ಪ್ರತಿವರ್ಷವೂ ನನ್ನ ಜನವಾಗಲಿಲ್ಲ . ಕೊನೆಗೆ ನನ್ನ ತಾಯಿಯವರೇ 
* ಹುಟ್ಟು ದಿನ' ವನ್ನು ಹೀಗೆ ಇಲ್ಲಿ ಆಚರಿಸುತ್ತೇನೆ. ” ಅವರಿದ್ದಲ್ಲಿಗೆ ಹೋಗಿ ನಮ್ಮ ಕಷ್ಟಗಳ ರಾಮಾ 

- ಎಸ್ . ಆರ್ . “ ಗುನ್ನಾ ಪಟ್ಟ ” ಯಣವನ್ನು ಹೇಳಿದ ಮೇಲೆ “ ಅಮ್ಮಾ , ನಿಮ್ಮಿಂದ 


ಇದುವೆ ಜೀವ, ಇದು ಜೀವನ 

೨೭ 
ಇನ್ನು ಏಳೇಳು ರೂಪಾಯಿ ತೆಗೆದುಕೊಳ್ಳುತ್ತೇನೆ. ದಿರಾ, ವಿಮಲಾ ಎಷ್ಟು ಚೆನ್ನಾಗಿ ಇಂಗ್ಲೀಷಿನಲ್ಲಿ 
ಆದರೆ ಈ ಸಂಗತಿ ಉಳಿದ ವಿದ್ಯಾರ್ಥಿನಿಯರಿಗೆ ಕಾಗದ ಬರೆದಿದ್ದಾಳೆ. ನಿಮ್ಮಿಂದ ಸಾಧ್ಯವೇ ? ಅಭ್ಯಾಸ 
ತಿಳಿಯಬಾರದು. ನೀವು ಗುಟ್ಟು ಬಿಟ್ಟರೆ ಮತ್ತೆ ಮಾಡಿಕೊಳ್ಳಿ ಎಂದರೆ ನೀವು ಕೇಳಿದಿರಾ ? ” 
ನನ್ನನ್ನು ದೂರಬೇಡಿ” ಎಂದು ಎಚ್ಚರಿಕೆಯೊಂದಿಗೆ ಎಂದು ಮೂದಲಿಸಿದರು. ಅಷ್ಟರಲ್ಲೇ ಅವರ 
ದಯೆ ತೋರಿಸಿದರು . 

ಆವೇಶ ಇಳಿಯಲಿಲ್ಲ; ಒಬ್ಬ ಹುಡುಗೆಗೆ ಅದನ್ನು 
ಎರಡು ದಿವಸಗಳ ಮೇಲೆ ಅಕ್ಕ ಇಂಗ್ಲೀಷಿನಲ್ಲಿ ಓದು ಎಂದರು. ಅಕ್ಕ ಬೆಪ್ಪಾಗಿ ಒಂದೆಡೆ ಕುಳಿತಿ 
ನಮ್ಮ ತಂದೆಯವರಿಗೆ ಒಂದು ಪತ್ರವನ್ನು ಬರೆದು ಆಳು, ಸಣ್ಣ ಮುಖ ಮಾಡಿಕೊಂಡು, ಅವಮಾ 
ತಪ್ಪುಗಳನ್ನು ತಿದ್ದಲು ಆ ಉಪಾಧ್ಯಾಯನಿಯ ನಿತಳಾದ ಆ ಹುಡುಗೆ ಅದನ್ನು ಗಟ್ಟಿಯಾಗಿ ಓದ 
ಹತ್ತಿರಕೊಟ್ಟಳು. ಅಕ್ಕ ಇಂಗ್ಲೀಷಿನಲ್ಲಿ ಕಾಗದ ತೊಡಗಿದಳು . ಆಗ ಮಾತ್ರ ಉಪಾಧ್ಯಾಯಿನಿಗೆ 
ಬರೆದುದನ್ನು ನೋಡಿಉಪಾಧ್ಯಾಯನಿ ಬಲೂನಿ- ದಿಗಿಲಾಯಿತು: ತಂದೆಯವರೇ , ನನ್ನ ಉಪಾಧ್ಯಾ 
ನಂತೆ ಉಬ್ಬಿದರು . ಓದಿ ನೋಡಿ ತಪ್ಪಿಲ್ಲದುದನ್ನು ಯಿನಿ ನನ್ನಿಂದ ಬರೇ ಏಳು ರೂಪಾಯಿ ಸಂಬಳ 
ತಿಳಿದು ಇನ್ನೂ ಸಂತಸಗೊಂಡರು . ಆಗ ತಾನೆ ತೆಗೆದುಕೊಂಡು ಮೂರು ರೂಪಾಯಿ ಕಡಿಮೆ 
ಪಾಠಗಳನ್ನು ಹೇಳಿಸಿಕೊಳ್ಳಲು ಉಳಿದ ಹುಡುಗೆ | ಮಾಡಿ ದಯೆ ತೋರಿಸಿದ್ದಾರೆ. ಅದು ನನ್ನ 
ಯರು ಬಂದು ಕುಳಿತಿದ್ದರು. ಆ ಕಾಗದವನ್ನು ಮಟ್ಟಿಗೆ... ಮಾತ್ರ ” ಎಂದು ಅದರಲ್ಲಿ ಬರೆದಿತ್ತು . 
ಅವರೆಡೆಗೆ ಬಿಸುಟು ಉಪಾಧ್ಯಾಯಿನಿ “ನೋಡಿ, 

ಮಾಧವ ಆಚಾರ್ಯ 


e 


S 


into III 


ದುಡಿಮೆಯ ಹಿರಿಮೆ 
ಬೊಗಸೆಯಲ್ಲಿ ಹಿಡಿದ ಉಸುಬು ಕೈ ಸಡಲಿಸಿದಾಗ ಬೆರಳ ಸಂದಿನೊಳಗಿಂದ 
ಜಾರುವುದು , ಒಡಕು ಪಾತ್ರೆಯಲ್ಲಿ ಹಾಕಿದ ನೀರು ಸೋರಿಹೋಗುವುದು . ಅದ 
ರಂತೆಯೆ ಯಶಸ್ಸಾದರೂ ಪ್ರಯತ್ನಗಳ ಬಿಗಿ ತಪ್ಪಿದಾಗ ನನ್ನನ್ನು ಬಿಟ್ಟು 
ಹೋಗುವುದು . ಆದ್ದರಿ೦ದ ಯಶಸ್ಸಿನ ಸಂಪಾದನೆ ಹಾಗೂ ರಕ್ಷಣೆಯಾಗಬೇಕಿದ್ದರೆ 
ನಾವು ಮಿನಿ ಟು ಮಿನಿಟಿಗೂ ತಾಸುತಾಸಿಗೂ ದುರ್ಲಕ್ಷ್ಯ ಮಾಡದೆ ಆಯುಷ್ಯದ 
ಕೊನೆಯ ಗಳಿಗೆಯ ವರೆಗೂ ಪ್ರಯತ್ನಶೀಲರಾಗಿರಬೇಕು, 

- ಸ್ಟುವಟ್೯ ಶೆರ್ ಮನೆ 


ಕಷ್ಟ ಪಟ್ಟು ದುಡಿಯುವವರ ಬಗ್ಗೆ ನನಗೆ ಪ್ರೀತಿ ಎನಿಸದು, ಕಷ್ಟವಾಗು 
ತಿದ್ದರೆ ಆ ಕೆಲಸ ಬಿಟ್ಟು ಬೇರೆ ಕೆಲಸವನ್ನು ಅವರು ಮಾಡ ಬೇಕಿತ್ತು . ಆಸ್ಥೆ 
ಯಿಂದ ಕೆಲಸ ಮಾಡುವುದೇ ಅರ್ಹತೆಯ ಲಕ್ಷಣ. 


– ಆ೦ದ್ರೆ ಜೇಡ 


ದುಡಿತದಿಂದ ಉಪಜೀವನಕ್ಕೆ ಹಾದಿಯಾಗುವುದೆಂದಿಷ್ಟೇ ಅಲ್ಲ ; ಇಡೀ ಜೀವ 
ನವೇ ಇದರಿಂದ ನಮ್ಮ ಕೈಸೇರುತ್ತದೆ. 


- ಹೆನ್ರಿ ಫೋರ್ಡ : 


s !! 


\\ll 


it ! 


, 


? | 


* 


. 


A 


ತೋಳಚಾಲಕ 

ರಾಮು 


1 


SY 


d 


- 1 . 

t,h 
14 

ಈ 


I 
d 

II 


FEEQ | 
20R , T G | 

12 SRINI . . . 
11 'JUN 


2 : / g 


a 


² 


| 


N > 


# Vf { 


NN . 


ಡಿಸx 


ಆರು 
ವರ್ಷಗಳಿಂದ 
ಈತನ 
ಸನುಸ್ಸಿ 
ಸಮಸ್ಯೆ ಯಾ 
ಗಿಯೇ 
ಉಳಿದಿದೆ 


ವಿವಿಧ 
ಮಲಗಳಿ೦ದ 


೧೯೫೪ ಜನವರಿ ಕೊನೆಯಲ್ಲಿ ಲಖನೋದ ಹಳ್ಳಿಗರಾರು, ಎಲ್ಲಿಯವರು, ಎಲ್ಲಿ ಅವನನ್ನು 
ಅಪ್ರಸಿದ್ದ ಬಲರಾಮಪುರ ಆಸ್ಪತ್ರೆಯ ಹೆಸರು ಅವರು ಕಂಡರು, ಹೇಗೆ ಪಾರುಮಾಡಿದರು, 
ಒಮ್ಮಿಂದೊಮ್ಮೆ ಜಗತ್ತಿನ ವೃತ್ತಪತ್ರಿಕೆಗಳಲ್ಲಿ ಏಕೆ ರೈಲು ಡಬ್ಬಿಯಲ್ಲಿ ಬಿಟ್ಟರು . ಇದಾ 
ಕಾಣಿಸಿಕೊಂಡಿತು. ಆ ಆಸ್ಪತ್ರೆಯಲ್ಲಿ ತೋಳ ವುದೂ ಯಾರಿಗೂ ಗೊತ್ತಿರಲಿಲ್ಲ. ಖಾತ್ರಿ 
ಗಳಿಂದ ಸಾಕಲ್ಪಟ್ಟ ಹುಡುಗನೊಬ್ಬ ಸೇರ್ಪಡೆ ಯಾಗಿ ಗೊತ್ತಿದ್ದ ಒಂದೇ ಸಂಗತಿಯೆಂದರೆ 
ಹೊಂದಿದ್ದ . 

ಪೋಲೀಸರು ಜನವರಿ ೧೭ ರಂದು ಕಂಬಳಿಯಲ್ಲಿ 
ಅವನು ಆಸ್ಪತ್ರೆ ಕಂಡ ಸಂದರ್ಭ ರಹಸ್ಯ ಸುತ್ತಲ್ಪಟ್ಟು ಬಿದ್ದು ಕೊಂಡಿದ್ದ ಅವನನ್ನು 
ಮಯವಾಗಿತ್ತು . ಹೆಣ್ಣು ತೋಳವೊ೦ದು ಅವ ಒಂದು ರೈಲು ಡಬ್ಬಿಯಲ್ಲಿ ಕಂಡುಹಿಡಿದಿದ್ದರು 
ನನ್ನು ಚಿಕ್ಕಂದಿನಿಂದ ಸಾಕಿತ್ತಂತೆ ; ಇಡೀ ಎಂಬುದು ಮಾತ್ರ . 
ತೋಳದ ಹಿ೦ದೂ೦ದು ಅವನ ರಕ್ಷಣೆ ಮಾಡಿ ಡಾ . ಡಿ . ಎನ್ . ಶರ್ಮರು ಅವನನ್ನು ತಮ್ಮ 
ತಂತೆ ; ಕಾಶಿಯ ಬಳಿ ಒ೦ದು ತೋಳದ ಗುಹೆ ಆರೈಕೆಗೆ ತೆಗೆದುಕೊಂಡರು. ರಹಸ್ಯವನ್ನು 
ಯಿಂದ ಹಳ್ಳಿಗರು ಅವನನ್ನು ಪಾರುಮಾಡಿ ರಹಸ್ಯ ತರವಾಗಿ ಮಾಡಲು, ಹುಡುಗ ಮಾತಾ 
ತಂದಿದ್ದರಂತೆ ; ಆ ಮೇಲೆ ಅವನನ್ನು ಒಂದು ನಾಡುತ್ತಿರಲಿಲ್ಲ ಮಾತ್ರವಲ್ಲ ; ಯಾವ ಮಾತೂ 
ರೈಲು ಡಬ್ಬಿಯಲ್ಲಿ ಬಿಟ್ಟು ಹೋಗಿದ್ದರಂತೆ. ಈ ಅವನಿಗೆ ಅರ್ಥವಾದಂತೆ ಕಾಣಲಿಲ್ಲ. ಅವನಿಗೆ 


ತೋಳಬಾಲಕ - ರಾಮು 


೨೯ 


ನೆಟ್ಟಗೆ ನಡೆಯಲು ಬರುತ್ತಿರಲಿಲ್ಲವಷ್ಟೇ ಅಲ್ಲ, ಹೋದರು ; ಆದರೆ ವಿಫಲವಾಗಿ, 
ಬೇಗಬೇಗ ಹರಿದಾಡಲು ಕೂಡಬರುತ್ತಿರಲಿಲ್ಲ. ಡಾ . ಶರ್ಮರು ರಾಮುವಿನ ವಿಕಾರ ರೂಪ 
ಬಿದ್ದಲ್ಲಿ ಇದ್ದ ಈ ಮೂಕ ಹುಡುಗನಿಗೆ ಡಾ . ವನ್ನು ಸುಧಾರಿಸಲು ಅವನ ಜಡೆಗಟ್ಟಿದ್ದ ಕೂದ 
ಶರ್ಮರು ರಾಮು ಎಂದು ನಾಮಕರಣ ಮಾಡಿ ಲನ್ನು ಕತ್ತರಿಸಿದರು . ಅವನ ಕೆನ್ನೆ ಮತ್ತು 
ದರು . 

ತಲೆಯ ಇಕ್ಕಡೆಗಳಲ್ಲಿದ್ದ ಗಾಯಗಳಿಗೆ ಮುಲಾ 
ರಾಮುವಿನ ತೋಳ ಮಾತೆ ಮಾಡಿದ್ದನ್ನು ಮು ಹಚ್ಚಿ ಮಾಯಿಸಿದರು. 
ಅಳಿಸಿ ಅವನನ್ನು ಸಾಮಾನ್ಯ ಮಾನವನಾಗಿ ರಾಮುವಿನ ಮುಖದಲ್ಲಿ ಹೆಣದ ಕಳೆಯಿತ್ತು. 
ಮಾಡಲು ಡಾ . ಶರ್ಮರು ಹೆಣಗುತ್ತಿದ್ದಾಗ ಎಷ್ಟೋ ದಿನ ಉಪವಾಸವಿದ್ದ ವನಂತೆ, ಭಯ 
ಸುದ್ದಿ ಜಗತ್ತಿನಲ್ಲೆಲ್ಲ ಹಬ್ಬಿತು. ಡಾಕ್ಟರರೂ ಭೀತನಾದಂತೆ ಕಾಣಿಸುತ್ತಿದ್ದ. ಕಣ್ಣಲ್ಲಿ ಶೂನ್ಯತೆ 
ಮನಶಾಸ್ತ್ರಜ್ಞ ರೂ ಈ ಅಪೂರ್ವ ಜೀವಿಯನ್ನು ತುಂಬಿತ್ತು . ಮನುಷ್ಯರನ್ನು ನೋಡಿದೊಡನೆ 
ಪರೀಕ್ಷಿಸಲು ಧಾವಿಸಿ ಬಂದರು. ಉತ್ತರ ಪ್ರದೇ ಮುಖ ತಿರುಗಿಸಿಬಿಡುತ್ತಿದ್ದ . ಬೆಳಕಿನ ಮೊರೆ 
ಶದ ಗವರ್ನರರಾಗಿದ್ದ ಕೆ. ಎಂ . ಮುನಶಿ ತಿರುಗಿಸಲು ಆತ ಒಪ್ಪುತ್ತಿರಲಿಲ್ಲ. 
ಯವರೂ ಅವರ ಅತಿಥಿಯಾಗಿದ್ದ ರಾಯಭಾರ ಅವನ ಬಾಯಿ ಸದಾ ಅರ್ಧ ತೆರೆದಿರುತ್ತಿತ್ತು . 
ಚತುರ ಸರದಾರ ಕೆ. ಎಂ . ಪಣಿಕರರೂ ಆಸ್ಪತ್ರೆ ಅದರಿಂದ ಅವನ ಮೇಲ್ಕ ವಡೆಯ ಹಲ್ಲುಗಳ 
ಯಲ್ಲಿ ತೋಳ ಬಾಲಕನ ದರ್ಶನ ಪಡೆದು ಸಾಲು - ಒಂದಲ್ಲ ಎರಡು ಸಾಲುಗಳೆನ್ನ 
ಹೋದರು. ಜಗತ್ತಿನ ಎಲ್ಲೆಡೆಗಳ ಮಕ್ಕಳಿಂದ ಬೇಕು, ಏಕೆಂದರೆ ಅವನ ಹಾಲು ಹಲ್ಲುಗಳು 
ಅವನಿಗಾಗಿ ಆಟಿಗೆಗಳು ಬಂದವು. ನಿಸರ್ಗ ಉದುರಲಾದಾಗ ಅವನ್ನು ತೆಗೆಯಲು ಯಾರೂ 
ಶಾಸ್ತ್ರಜ್ಞರಿಂದಲೂ ವೈದ್ಯಕೀಯ ಜನರಿಂದಲೂ ಇರಲಿಲ್ಲೆಂದು ತೋರುತ್ತದೆ . ಹೊರಗಿಣಿ ಕು 
ಅವನ ಇರವು ತೆರವಿನ ಬಗ್ಗೆ ಜಿಜ್ಞಾಸೆಗಳ ಸುರಿ ತ್ತಿತ್ತು . 
ಮಳೆಯಾಯಿತು. ಕೆಲವರಿಂದಂತೂ “ ಮಾನವರ ಅವನ ವಯಸ್ಸೆಷ್ಟೆಂದು ಸರಿಯಾಗಿ ಊಹಿ 
ಕೌರಕ್ಕೆ ಅವನನ್ನು ಒಳಗು ಮಾಡದೆ ಅವನ ಸುವಂತಿರಲಿಲ್ಲ. ಅವನ ತಲೆ ಮತ್ತು ಮೈ 
ತೋಳ ಬಾಂಧವರಿಗೆ ತಿರುಗಿ ಒಪ್ಪಿಸಿಬಿಡಿ ” ಪ್ರಮಾಣ ಮೀರಿ ದೊಡ್ಡ ವಾಗಿದ್ದು ಕೈ ಕಾಲು 
ಎ೦ದು ಕರುಣಾಪೂರ್ಣ ಸಂದೇಶಗಳು ಕೂಡ ಗಳು ಬಲು ಗಿಡ್ಡವಾಗಿದ್ದವು. ಅವನ ಮಾಂಸ 
ಬಂದವು. 

ಖಂಡಗಳು ಬೆಳೆದೇ ಇರಲಿಲ್ಲ, ಚರ ಅಂಗಾಂಗ 
ವೃತ್ತಪತ್ರಿಕೆಗಳಲ್ಲಿ ತಜ್ಞರು ರಾಮು ನಿಜ ಗಳಿಂದಜೋಲುತ್ತಿತ್ತು . ನಿಲ್ಲುವುದು ನಡೆಯು 
ವಾಗಿ ತೋಳಬಾಲಕ ಹೌದೋ ಅಲ್ಲವೋ ವುದು ಗೊತ್ತೇ ಇಲ್ಲದ ಅವನು ಪ್ರಾಣಿಗಳ 
ತೋಳಗಳಿಂದ ಮಾನವ ಬಾಲಕರು ಸಾಕಲ್ಪಡ ಅಥವಾ ಎಳೆಯ ಮಕ್ಕಳ ಹಾಗೆ ಡೊಗ್ರಾಲು 
ಬಹುದೋ ಇಲ್ಲವೋ ಎಂದು ಕಚ್ಚಾಡಿದರು. ಹಾಕಿ ಹರಿದಾಡುತ್ತಿದ್ದ ; ಉಳಿದ ಹೊತ್ತಿನಲ್ಲಿ 

ರಾಮುವಿನ ತಂದೆ – ತಾಯಿಗಳೂ ಓಡಿ ಅಂಗಾತ ಬಿದ್ದುಕೊಳ್ಳುತಿದ್ದ , ಅಂಗೈ ಮಗು 
ಬಂದರು - ಮಾತ್ರ ಅವರ ಸಂಖ್ಯೆ ತುಂಬಾ ಇತ್ತು . ವಿನ ಅ೦ಗೈಯಂತೆ ಮೆತ್ತಗಿತ್ತು ; ಆದರೆ ಬೆರಳು 
ಇಷ್ಟೆಲ್ಲ ತಂದೆ ತಾಯಿಗಳುಂಟಾಗಲು ಕಾರಣ ಗಳ ತುದಿಯಲ್ಲಿ ವಿಶೇಷತಃ ಎಡಗೈಯಲ್ಲಿ 
ತೋಳ ಬಾಲಕನನ್ನು ಹಣ ಗಳಿಸಲು ಉಪ- ಉದ್ದುದ್ದವಾದ ನಖಗಳು ವಕ್ರವಾಗಿ ಬೆಳೆದಿ. 
ಯೋಗಿಸಬಹುದು ಎಂಬುದು. ಆದರೆ ಯಾರಿಗೂ ದವು. 
ಅವನು ಸಿಕ್ಕಲಿಲ್ಲ. ಕೆಲವರು ನ್ಯಾಯಸ್ಥಾನ ಕ್ಕೂ ರಾಮು ಜೀವಮಾನವೆಲ್ಲ ನಿಲ್ಲಲು ಅವಕಾಶ 


೩೦ 


ಕಸ್ತೂರಿ, ಡಿಸೆಂಬರ್ ೧೯೬೦ 
ವಿಲ್ಲದ ಗುಹೆಯಂಥ ಸ್ಥಳದಲ್ಲಿ ವಾಸವಾಗಿರ ಗಳಂತೆಯೆ ಒಂದೆರಡು ಸಲ ಮಾತ್ರ ಜಗಿದು 
ಬೇಕೆಂಬಊಹೆಗೆ ಬೇಕಾದಷ್ಟು ಪ್ರಮಾಣಗಳು ನುಂಗಿಬಿಡುತ್ತಿದ್ದ . ಯಾವ ಪಾತ್ರೆಯಿಂದಲೂ 
ವ್ಯಕ್ತವಾಗುತ್ತಿದ್ದವು. ಚಲಿಸಬೇಕಾದಾಗೆಲ್ಲ ಹೀರಿ ಕುಡಿಯಲು ಅವನಿಗೆ ಗೊತ್ತಿರಲಿಲ್ಲ . 
ಆತ ಮೊಣ ಕೈ ಮೊಣಕಾಲುಗಳಿಂದಲೇ ಸಾಗು ಸಾಸರಿನಲ್ಲಿ ಹಾಲು ತಂದಿಟ್ಟರೆ ಇಡಿ ಬಾಯಿ 
ತಿದ್ದಂತಿತ್ತು . ಕೈಗಳನ್ನು ಮನುಷ್ಯರ ಹಾಗೆ ಹಾಕಿ ನೆಕ್ಕಿ ಕುಡಿಯುತ್ತಿದ್ದ. 
ಉಪಯೋಗಿಸುವುದು ಅವನಿಗೆ ಗೊತ್ತೇ ಇರ 
ಲಿಲ್ಲ. ಆಸ್ಪತ್ರೆಯಲ್ಲಿ ಕೆಲ ವಾರ ಕಳೆದ ಮೇಲೆ, ನಿಸ್ಸಹಾಯನಾಗಿದ್ದ ಅವನಿಗೆ ಆಹಾರ 
ಹೊಳೆಯುವ ನಾಣ್ಯ ತೋರಿಸಿದರೆ ಅದರ ಕೊಡಲು ದಾದಿಯೊಬ್ಬಳು ಅಗತ್ಯವಾಗಿದ್ದಳು. 
ಬೆಲೆ ತಿಳಿದಲ್ಲ ಆಕರ್ಷಣೆಗೊಂಡುತೋಳು ಕೆಲ ದಿನಗಳ ನಂತರ ಆತ ಅವಳಿಗೂ ಆಹಾ 
ಚಾಚುತ್ತಿದ್ದ , ಆದರೆ ತೋಳು ನಡುಗುತ್ತಿತ್ತು ರ ಕ ಮನಸಿನಲ್ಲಿ ತಳಕು ಹಾಕಿಕೊಂಡಿರ 
ಮತ್ತು ಅವನ ಅಂಗೈಯಲ್ಲಿ ಅದನ್ನಿಟ್ಟ ಹೊರತು ಬೇಕು - “ ಅವಳನ್ನು ಕಂಡೊಡನೆ ಪೌಲೋ 
ಅದನ್ನು ಇಸಿದುಕೊಳ್ಳಲು ಅವನಿಂದಾಗುತ್ತಿರ ವನ ನಾಯಿಯಂತೆ ಅವನ ಬಾಯಿಯ ಎರಡೂ 
ಲಿಲ್ಲ. ಬಲು ಚಿಕ್ಕ ಮಕ್ಕಳನ್ನು ಆತ ಈ ವಿಷಯ ಪಕ್ಷಗಳಿಂದ ಜೊಲ್ಲು ಸುರಿಯುತ್ತಿತ್ತು . ಅವಳ 
ದಲ್ಲಿ ಹೋಲುತ್ತಿದ್ದ. ಕಾಲಾಂತರದಲ್ಲಿ ಮಕ್ಕಳು ಮೇಲೆ ಅವನಿಗೊಂದು ತರಹದ ಪ್ರೀತಿಯ 
ದೃಷ್ಟಿಯ ಚಲನೆಗೆ ಕೈಗಳ ಚಲನೆಯನ್ನು ಮೂಡಿದಂತಿತ್ತು . ಪ್ರೀತಿಯಿಂದ ಆತ ಅವಳ 
ಹೊಂದಿಸಲು ಕಲಿತು ಕೈಗಳ ಉಪಯೋಗ ಕೈಯನ್ನು ಕಚ್ಚುತ್ತಿದ್ದ ! " 
ವನ್ನು ಅಭ್ಯಸಿಸುತ್ತವೆ. ಇವನಿಗೆ ಆ ಅಭ್ಯಾಸಕ್ಕೆ ಮಾನವ ಪ್ರಾಣಿಗಳಲ್ಲಿ ಅವನು ರವಷ್ಟು 
ಅವಕಾಶವೇ ಸಿಕ್ಕಿರಲಿಲ್ಲ. ಅವನನ್ನು ತೋಳ ಆಸಕ್ತಿ ತೋರಿಸುತ್ತಿರಲಿಲ್ಲ. ಆದರೆ ಅಲ್ಲೇಶಿ 
ಗಳು ಸಾಕಿದ್ದೆ ನಿಜವಾಗಿದ್ದರೆ, ಚಿಕ್ಕ ಮಗು ಯನ್ ನಾಯಿಯನ್ನು ತಂದರೆ ಪ್ರೀತಿಯಿಂದ 
ವಾಗಿದ್ದಾಗಲೆ ಅಪಹರಿಸಿ ಒಯ್ದಿ ರಬೇಕು. ತಬ್ಬಿಕೊಳ್ಳಲು ಯತ್ನಿಸುತ್ತಿದ್ದ. ಗವರ್ನರ್ 

ಕರೆದರೆ ಆತ ಅದನ್ನು ಗಮನಿಸುತ್ತಿರಲಿಲ್ಲ , ಮುನಶಿಯವರು ಪ್ರಾಣಿಗಳನ್ನು ಕುರಿತು ಅವನ 
ಆದರೆ ಅವನ ಕಿವಿಗಳೂ ಮೂಗೂ , ಸೂಕ್ಷ್ಮ ಪ್ರತಿಕ್ರಿಯೆಯನ್ನು ಪರೀಕ್ಷಿಸಲು ತುಂಬ ಆಸ್ಥೆ 
ವಾಗಿದ್ದವು. ಮಾತು ಇರಲಿಲ್ಲ. ಬೆರಳಿಂದ ವಹಿಸಿದರು. ಆಸ್ಪತ್ರೆಯವರು ಸಂತತ ನಡೆಸಿದ್ದ | 
ಪಕ್ಕೆಯನ್ನು ತಿವಿದರೆ ಪ್ರಯತ್ನ ಪೂರ್ವಕ ದೃಷ್ಟಿ ಮಾಲೀಸ್ ಮೊದಲಾದ ಉಪಚಾರಗಳಿಂದ 
ಯನ್ನು ಅತ್ತ ಹರಿಸಿ ದುರ್ಬಲವಾಗಿ ಕಿರಿಚು ರಾಮುವಿನ ಕೈ ಕಾಲುಗಳು ತುಸು ಸಡಿಲು 
ತಿದ್ದ , ಹಸಿವಾದಾಗ ಅದನ್ನು ಪ್ರಕಟಿಸಲಿ ಕ್ಕೂ ಗೊ೦ಡು ಅವನ ಪ್ರಕೃತಿ ಸುಧಾರಿಸಿದ್ದನ್ನು 
ಕಿರಿಚುವುದೇ ಅವನ ಉಪಾಯವಾಗಿತ್ತು . ನೋಡಿ ಮುನಶಿಯವರು ಮೇ ಪ್ರಾರಂಭದಲ್ಲಿ 

ಆಸ್ಪತ್ರೆಗೆ ಬಂದ ಮೊದಲಲ್ಲಿ ಆತ ಯಾವ ಅವನನ್ನು ಲಖನೋದಪ್ರಾಣಿಶಾಲೆಗೆ ಕುರ್ಚಿ 
ಬೇಯಿಸಿದ ಆಹಾರವನ್ನೂ ನಿರಾಕರಿಸುತ್ತಿದ್ದ. ಯಲ್ಲಿ ಹೊತ್ತು ಒಯ್ಯುವ ಏರ್ಪಾಡು ಮಾಡಿ 
ಒತ್ತಾಯದಿಂದ ತಿನಿಸಿದರೆ ಉರುಳಿ ಬಿಡುತ್ತಿದ್ದ ದರು. ಅಲ್ಲಿ ಅವನನ್ನು ತೋಳಗಳ ಪಂಜರದ 
ಹಸಿ ಮಾಂಸವನ್ನು ತಂದರೆ ಅವನ ಕಣ್ಣುಗಳು ಸಮೀಪಕ್ಕೆ ಒಯ್ದು ದಾಯಿತು. ಪರಿಣಾಮವನ್ನು 
ಉತ್ಸಾಹಿತವಾಗಿ ಮೂಗಿನ ಹೊರಳೆಗಳು ಉಬ್ಬಿ ಮುನಶಿಯವರ ಮಾತಿನಲ್ಲಿ ಬಣ್ಣಿಸುವುದೊ 
ಆತ ಪ್ರಾಣಿಗಳಂತೆ ಮೂಸತೊಡಗುತ್ತಿದ್ದ, ಆತು : 
ಅದನ್ನು ಬಾಯಲ್ಲಿ ಹಾಕಿದರೆ ಕೂರಪ್ರಾಣಿ “ ನಮ್ಮೊಡನಿದ್ದ ಜನರ ಗುಂಪನ್ನು ನೋಡಿ 


ತೋಳಬಾಲಕ ರಾಮು 


… 


ತೋಳಗಳು ಪಂಜರದ ಆಚೆ ಪಕ್ಕಕ್ಕೆ ಜಾರಿ ವಿಚಿತ್ರ ಆಕ್ರೋಶದ ಜಾಡು ಹಿಡಿದು ಹೋಗಿ 
ಕೊಂಡವು. ಅವುಗಳನ್ನು ನಾವಿದ್ದ ಪಕ್ಷಕ್ಕೆ ಅವರು ಒಂದು ತೋಳದ ಗವಿಯಲ್ಲಿ ಜಡೆಗಟ್ಟಿದ 
ಬರುವಂತೆ ಪುಸಲಾಯಿಸಲು ಬಹಳ ಕಷ್ಟವಾ ತಲೆಯು ಆ ಹುಡುಗನನ್ನು ಕಂಡರು . ರಾಮು 
ಯಿತು. ಆದರೆ ರಾಮುವಿನ ದೃಷ್ಟಿ ಅವುಗಳ ವಿನ ಹಾಗೆ ಅವನ ಆಹಾರಕ್ಕೆ ಬಾಯಿಯನ್ನೆ 
ಮೇಲೆ ಬಿದ್ದದ್ದೆ ತಡ, ಅವನ ಮುಖದಲ್ಲಿ ಹರ ಹಾಕುತ್ತಿದನು. ರಕದ ವಾಸನೆ ಅವನನ್ನು 
ವಾದ ನಗೆಯೊಂದು ಅರಳಿತು. ಆತ ಸನ್ನೆ ಸದ್ದು ಉತ್ತೇಜಿತಗೊಳಿಸುತ್ತಿತ್ತು . ಅವನ ಆತ್ಮರಕ್ಷಣಾ 
ಯಾವುದನ್ನೂ ಮಾಡಲಿಲ್ಲವಾದರೂ ಅವನಿಗೆ ಪ್ರವೃತ್ತಿ ತೋಳಗಳ ಹಾಗೆಯೇ ಇತ್ತು . ಅವನ 
ಸಂತೋಷವಾಗಿತ್ತೆಂಬಲ್ಲಿ ಸಂಶಯವಿರಲಿಲ್ಲ. ಯಾವ ಮಾನವೀ ಪ್ರತಿಕ್ರಿಯೆಗಳನ್ನೂ ಪ್ರಕಟಿ 

ತೋಳಗಳು ಅವನ ಎದುರಿನಲ್ಲಿ ನಿಲ್ಲಲೊಪ್ಪ ಸುತ್ತಿರಲಿಲ್ಲ . ಆತ ಅಡವಿಯಲ್ಲಿ ಹೇಗೆ ಬಂದ 
ದ್ದರಿಂದ ಹದಿನೈದು ದಿನದ ಪುಟ್ಟ ಹುಲಿಮರಿ ನೆಂದೂ ಪತ್ತೆಯಾಗಲಿಲ್ಲ. 
ಯನ್ನು ಅವನ ಹತ್ತಿರ ತಂದರು. “ ತಟಕ್ಕನೆ ೧೫೪೪ ರಲ್ಲಿ ಜರ್ಮನಿಯ ಹೆಸ್‌ ಪಟ್ಟಣದ 
ಅವನ ಮುಖದಲ್ಲಿ ಪರಮ ಆಸಕ್ತಿ ಮೂಡಿತು. ಬಳಿ ಮೂರು ವರ್ಷದ ಒಬ್ಬ ಹುಡುಗನನ್ನು 
ಅವನ ಕೈಗಳು ಅದನ್ನು ಹಿಡಿಯಲು ಚಡಪಡಿ ತೋಳಗಳು ದತ್ತು ಹಿಡಿದು ತಮಗೆ ದೊರೆತದ್ದ 
ಸಿದವು. ಆ ಪುಟ್ಟ ಪ್ರಾಣಿಯನ್ನು ಅವನ ರಲ್ಲಿ ಉತ್ಕೃಷ್ಟ ಮಾಂಸವನ್ನು ಕೊಟ್ಟು, ಅವ 
ತೊಡೆಯ ಮೇಲಿರಿಸಿದೊಡನೆ ಅವನ ತೋಳು ನನ್ನು ಬೆಳಸಿದವೆಂದು ಹೇಳಲಾಗಿದೆ. ಕಾಡು 
ಗಳು ಮಮತೆಯಿಂದ ಅದನ್ನು ತಬ್ಬಿಕೊಂಡವು; ಮೃಗಗಳ ಸಂಗಡ ಬೆಳೆದ ಆತ ನಾಲ್ಕೂ ಕಾಲು 
ಅವನ ಮುಖ ಸ್ಮರಪಲ್ಲವಿತವಾಯಿತು. ” ಗಳಿಂದ ನಡೆಯಲು ಕಲಿತಿದ್ದ . ಅನೇಕ ವರ್ಷ 

ಗಳ ನಂತರ ಅವನನ್ನು ಜನರು ಪಾರು ಮಾಡಿ 
ರಾಮುವಿನ ವೃತ್ತಾಂತ ಪ್ರಕಟವಾದಂದಿ ದರು . ಆದರೆ ಅವನಿಗೆ ನೆಟ್ಟಗೆ ನಡೆಯುವುದು 
ನಿಂದ ಅವನನ್ನು ಕುರಿತು ವಾದವಿವಾದಗಳು ಬಲು ಕಠಿನವಾಯಿತಲ್ಲದೆ ಯಾವಾಗಲೂ ಕಾಡು 
ನಡೆದೇ ಇವೆ. ತೋಳ- ಮಕ್ಕಳ ಕಥೆಗಳು ಪಶುಗಳ ಸಂಗಕ್ಕಾಗಿ ಹಂಬಲಿಸುತ್ತಿದ್ದ , 
ಇಂದು ನಿನ್ನೆಯದಲ್ಲ, ಎಲ್ಲ ದೇಶಗಳಿಂದಲೂ 

ಭಾರತದಲ್ಲಿ ಕೂಡ ಇಂಥ ವರದಿಗಳಿಗೆ 
ಕನಿಷ್ಠ ೩ , ೦೦೦ ವರ್ಷಗಳಿಂದ ಕಾಲಕಾಲಕ್ಕೆ ಕೊರತೆಯಿಲ್ಲ. ೧೯೪೯ ರಲ್ಲಿ ಲಖನೋದ 
ಈ ಬಗೆಯ ಉದಾಹರಣೆಗಳು ವರದಿಯಾಗಿವೆ. ಮಹಾತ್ಮಾ ಗಾಂಧಿ ಆಸ್ಪತ್ರೆಗೆ ದಾಖಲಾದ 
ಅತಿ ಪ್ರಾಚೀನ ಲಿಖಿತ ದಾಖಲೆಯೆಂದರೆ ರೋ - “ ತೋಳ ಬಾಲಕ " ನ ಬಗ್ಗೆ ಶ್ರೀ ಹರಿನಾರಾ 
ಮ್ಯುಲಸ್ ಮತ್ತು ರೇ ಮಸ್ ಎಂಬ ರೋಮನ್ ಯಣ ವರ್ಮರು ಬರೆದಿದ್ದಾರೆ. ಭಾರತದಲ್ಲಿ 
ಬಾಲಕರದು. ತೋಳಗಳಿಂದ ಸಾಕಲ್ಪಟ್ಟ ಸಿಕ್ಕಿದ ತೊಳ ಬಾಲಕರ ವೃತಾಂತಗಳ 
ಇವರು ೩ ,೦೦೦ ವರ್ಷ ಹಿಂದೆ ಸೆಬೈ ನ ತರುಣಿ ಪೂರ್ಣ ಸಂಗ್ರಹವನ್ನು ಬ್ರಿಗೇಡಿಯರ್ ಜನ 
ಯರನ್ನು ಅಪಹರಿಸಿಕೊಂಡೊಯ್ದು ಇಂದ್ರಿಯ ರಲ್ ಆರ್ . ಜಿ. ಬರ್ಟನ್ನರು ತಮ್ಮ Sport 
ತೃಪ್ತಿ ಮಾಡಿಕೊಳ್ಳುತ್ತಿದ್ದರಂತೆ. 

and Wild Life in the Deccan ಎಂಬ 
ತೀರ ಈಚೆಗಿನ ಪ್ರಕರಣವೆಂದರೆ ತುರ್ಕಿಯ ಪುಸ್ತಕದಲ್ಲಿ ಸಂಗ್ರಹಿಸಿ ಕೊಟ್ಟಿದ್ದಾರೆ. 
ಎಸ್ಸಿ ಶಹರ್ ಸಮೀಪದಲ್ಲಿ ಕಳೆದ ವರ್ಷ ಬೇಟಿ| ಭಾರತದಲ್ಲಿ ಘಟಿಸಿದ ಅತಿ ಮಹತ್ವದ 
ಗಾರರಿಗೆ ಸಿಕ್ಕಿದ ಸುಮಾರು ೧೨ ವರ್ಷದ ಉದಾಹರಣೆಯೆಂದರೆ ೧೯೨೦ ರಲ್ಲಿ ರೆವರೆಂಡ್ 
ಹುಡುಗನದು. ಅಡವಿಯಿಂದ ಬರುವ ಒ೦ದು ಜೆ. ಎ . ಎಲ್ . ಸಿಂಗ್ ಎಂಬ ಪಾದ್ರಿಯು ಕಂಡು 


೩೨ 


ಕಸ್ತೂರಿ, ಡಿಸೆಂಬರ್ ೧೯೬೦ 


ಹಿಡಿದ ಕಮಲಾ ಮತ್ತು ಅಮಲಾ ಎಂಬ ಹುಡು ಕಮಲಾ ಕೂಡ ಯಾವುದೇ ರೋಗ ತಗಲಿ 
ಗಿಯರದು. ಮಿದನಾಪೂರ ಜಿಲ್ಲೆ ಯಲ್ಲೊಂದೆಡೆ ತೀರಿಕೊಂಡಳು . 
ಹಳ್ಳಿಗರನ್ನು ಪೀಡಿಸುತ್ತಿದ್ದ ತೋಳಗಳನ್ನು 
ಬೇಟೆಯಾಡಲು ಅವರು ಹೋದಾಗ ಒ೦ದು ರಾಮು ನಿಜವಾಗಿ ತೋಳಬಾಲಕನೆ ? ನಿಜ 
ಹೋರಿನಿಂದ ಹೊರಬಿದ್ದ ಮೂರು ನರಿಗಳ ವಾಗಿತೋಳಗಳು ಮಾನವ ಮಕ್ಕಳನ್ನು ಸಾಕು 
ಸಂಗಡ ಮಾನವಮುಖದ ಎರಡು ಜೀವಗಳನ್ನು ತವೆಯೆ ? ತೊಳ ಮಕ್ಕಳ ಕಥೆಗಳೆಲ್ಲವೂ 
ಅವರು ಕಂಡರು. 

ಕಪೋಲ ಕಲ್ಪಿತ ರಾಮುವಂತೂ ತೋಳ 
೧೯೨೦ ಅಕ್ಟೋಬರ ೯ ರಂದು ಅವುಗಳನ್ನು ಬಾಲಕನಾಗಿರಲು ಸಾಧ್ಯವೇ ಇಲ್ಲ ಎನ್ನುವವರೂ 
ಹಿಡಿಯಲು ಒಂದು ತಂಡವನ್ನವರು ಸಂಘಟಿಸಿ ಇದ್ದಾರೆ. 
ದರು. ತಮ್ಮ ಮಾನವ ಸಾಕು ಮಕ್ಕಳನ್ನು ಚಿಕ್ಕ ಮಾನವ ಮಗುವನ್ನು ಸಾಕುವಷ್ಟು 
ಉಳಿಸಿಕೊಳ್ಳಲು ತೋಳಗಳು ಘೋರವಾಗಿ ಘನವಾದ ಮಾತೃತ್ವ ಭಾವನೆಯಿರುವ ಮೂರೇ 
ಹೋರಾಡಿ ಪ್ರಾಣ ತೆತ್ತ ಮೇಲೆ ರೆವರೆಂಡ್ ಮೂರು ಕಾಡುಪ್ರಾಣಿಗಳು ಜಗತ್ತಿನಲ್ಲಿವೆ 
ಸಿಂಗರಿಗೆ ಎರಡು ಹೆಣ್ಣು ಮಕ್ಕಳು ಸಿಕ್ಕಿದವು. ಯೆಂದು ಪ್ರಾಣಿಶಾಸ್ತ್ರಿಗಳು ಹೇಳುತ್ತಾರೆ. ಅವೆಂ 
ಅವುಗಳಿಗೂ ಕೈಗಳ ಉಪಯೋಗ ತಿಳಿದಿರಲಿಲ್ಲ. ದರೆ, ಕರಡಿ , ತೋಳ ಮತ್ತು ಆಫ್ರಿ ಕದ 
ನಾಲ್ಕು ಕಾಲಿನಿಂದ ನಡೆಯುವುದು, ಆಹಾರ ಬಬೂನ್ ಅಸಹಾಯರಾಗಿ ಬಿದ್ದಿರುವ ಮಾನ 
ವನ್ನು ಬಾಯಿ ಹಾಕಿಯೆ ತಿನ್ನುವುದು, ಹಗಲಲ್ಲಿ ವರನ್ನು ವಿಶೇಷವಾಗಿ ಮಕ್ಕಳನ್ನು , ಕರುಣೆ 
ನಿದ್ರಿಸುವುದು, ಬೆಳಕಿಗೆ ಹೆದರುವುದು ಮತ್ತು ಯಿಂದನೋಡಿ ಉಪಕಾರ ಮಾಡಲು ಯತ್ನಿ 
ರಾತ್ರಿಯಲ್ಲಿ ಅಡವಿಯಿಂದ ತೋಳಗಳ ಕೂಗು ಸುವ ಉದಾರಚರಿತವಾದ ಕಾಡುಮೃಗಗಳಿವೆ 
ಕೇಳಿದೊಡನೆ ಉತ್ತೇಜಿತವಾಗಿ ಹಾಗೆಯೆ ಯೆಂಬುದನ್ನು ಯಾರೂ ಅಲ್ಲಗಳೆಯುವುದಿಲ್ಲ . 
ಕೂಗುವುದು ಇವು ಆ ಹುಡುಗಿಯರ ಚರೆಗಳಾ , ಅಸಾಧ್ಯವೆನಿಸುವುದು ಮಾನವ ಶಿಶುಗಳನ್ನು 
ಗಿದ್ದವು. 

ತೋಳಗಳಂಥ ಕ್ರೂರ ಜಂತುಗಳು ಸಾಕಲು 
ಮಿದನಾಪುರದ ಅನಾಥಾಲಯದಲ್ಲಿ ಕಮಲಾ ಸಿದ್ದವಾಗಿರುವುದಲ್ಲ, ಅವುಗಳ ಸಾಕಣೆಯಲ್ಲಿ 
ಅಮಲಾರನ್ನು ಕಾಪಾಡಿದರು . ಅಮಲಾ ಮಾನವ ಶಿಶುಗಳು ಬದುಕುಳಿಯುವುದು, ಎಂದು 
ಕೆಲವೇ ತಿಂಗಳಲ್ಲಿ ಸತ್ತಳು, ಕಮಲಾ ಮಾತ್ರ ಸಂದೇಹವಾದಿಗಳು ಹೇಳುತ್ತಾರೆ. 
ಸಾವಕಾಶವಾಗಿ ಇತರ ಮಕ್ಕಳನ್ನು ನೋಡಿ ರಾಮುವಿಗೆ ಕೈಯ ಉಪಯೋಗತಿಳಿಯದ್ದು, 
ಅನುಕರಣೆಯಿಂದ ಅಷ್ಟಿಷ್ಟು ಕಲಿತಳು . ತಕ್ಕ ಮಾತು ಬಾರದ್ದು ನೋಡಿದರೆ ಆತ ಕೆಲವೇ 
ಮಟ್ಟಿಗೆ ಅರ್ಥವಾಗುವಷ್ಟು ಮಾತಾಡಲು ತಿಂಗಳ ಮಗುವಾಗಿದ್ದಾಗತೋಳಗಳ ವಶಕ್ಕೆ 
ಕಲಿತು ಅವಳು ಅನಾಥಾಲಯದ ಚಿಕ್ಕ ಪುಟ್ಟ ಹೊಗಿರಬೇಕು. ಮೊದಲನೆಯದಾಗಿ ತೋಳ 
ಕೆಲಸಗಳನ್ನು ಮಾಡತೊಡಗಿದಳು. ಅವಳ ಗಳು ಅವನನ್ನು ಹೇಗೆ ತಮ್ಮ ಗವಿಗೆ ಒಯ ವು ? 
ಬುದ್ದಿಯ ಕೆಲಮಟ್ಟಿಗೆ ಬೆಳೆಯಿತು. ಕೈ ಕಾಲು ಈ ಪ್ರಾಣಿಗಳು ತಮ್ಮ ಮರಿಗಳನ್ನು ಹಲ್ಲುಗಳಲ್ಲಿ 
ಗಳು ತುಸು ಸಡಿಲಾದವು. ಆದರೂ ಅವಳಿಗೆ ಕಚ್ಚಿಕೊಂಡು ಒಯ್ಯುತ್ತವೆ. ಅವುಗಳ ಚರ 
ನೆಟ್ಟಗೆ ನಡೆಯುವದು ಬಲು ಕಷ್ಟವಾಗು ಗಟ್ಟಿಯಾಗಿರುವುದರಿಂದ ಏನೂ ಆಗುವುದಿಲ್ಲ . 
ತಿತ್ತು. 

ಮಾನವ ಶಿಶುವಿನ ಚರ್ಮ ಕೋಮಲವಾಗಿರು 
ಎಂಟು ವರ್ಷ ಕಾಲ ಮಾನವರೊಡನಿದ್ದು ಇದೆ. ಅದು ಕಚ್ಚುವಿಕೆಯನ್ನು ತಾಳಬಲ್ಲದೆ ? 


૨૨ 


ತೋಳಬಾಲಕ - ರಾಮು 
ಎರಡನೆಯದಾಗಿ , ಶಿಶು ರಾಮು ಏನು ತಿಂದು ಅಲ್ಲದೇ ಕಾಡು ಪ್ರಾಣಿಗಳನ್ನು ಕಂಡೊಡನೆ 
ಬದುಕಿದ ? ಹೆಣ್ಣು ತೋಳಮೊಲೆಯೂಡಿತೆ ? ಆತನಿಗೇಕೆ ಅಷ್ಟು ಉತ್ಸಾಹ ಬರುತ್ತಿತ್ತು ? ಆತ 
ಆದರೆ ತೋಳದ ಹಾಲು ದನದ ಹಾಲಿಗಿ೦ತ ಜೀವಮಾನವನ್ನೆಲ್ಲ ಅವುಗಳೊಡನೆ ಕಳೆದನೆಂಬು 
ಮೂರು ಮಡಿ ಘನವೂ ಜಡವೂ ಆಗಿದೆ. ದರಲ್ಲಿ ಸಂದೇಹವಿದ್ದಿಲ್ಲ. 
ಅದನ್ನು ಜೀರ್ಣಿಸಿಕೊಳ್ಳಲು ಮಾನವ ಶಿಶುವಿಗೆ ಹಾಗಾದರೆ ಯಾರಾದರೊಬ್ಬ ನಿಘಣನು 
ಅಸಾಧ್ಯವೆಂದೇ ವೈದ್ಯರು ಹೇಳುವರು. ಅಲ್ಲದೆ ಅವನನ್ನು ಬೇಕೆಂದೇ ಗವಿಯಲ್ಲಿ ನಾಯಿಗಳೊಡ 
ತೋಳಗಳ ಮೊಲೆಯಲ್ಲಿ ಮೂರು ತಿಂಗಳು ನಿಟ್ಟು, ಕಾಡುಪಶುಗಳಂತೆ ಸಾಕಿದನೆ ? ತಿರುಪೆ 
ಮಾತ್ರ ಹಾಲಿರುತ್ತದೆ. ಅನಂತರ ಮರಿಗಳು ಯೆತ್ತಲು ಒಂದು ವಿಚಿತ್ರಸಾಧನ ಸಿಕ್ಕಿತೆಂದು 
ತಮ್ಮ ಪಾಡು ತಾವು ನೋಡಿಕೊಳ್ಳಬೇಕು. ಹೀಗೆ ಮಾಡುವುದು ಅಸಂಭವವಲ್ಲ. ಅದಕ್ಕಿಂತ 
ಸಾಕು ತಾಯಿಯಾದ ತೋಳದ ಹಾಲು ಬತ್ತಿದ ಹೇಯವಾಗಿ ಮಕ್ಕಳನ್ನು ಅಂಗಹೀನರಾಗಿ 
ಮೇಲೆ ವರ ಕೂಡಆಗದ ರಾಮು ಏನು ತಿಂದ? ಮಾಡುವ ಪಾತಕಿಗಳಾಗಿದ್ದಾರೆ. ಆದರೆ ಯಾವ 
ಹಸಿ ಮಾಂಸವನ್ನು ತಂದು ಕೊಟ್ಟರೂ ಅದನ್ನು ಕಸರತ್ತನ್ನೂ ಮಾಡಲು ಕಲಿಯದ ರಾಮು 
ಜೀರ್ಣಿಸಿಕೊಳ್ಳಲು ಅವನಿಗೆ ಸಾಧ್ಯವಿತೆ ? ವನ್ನು ತಿರುಪೆಗೆ ಉಪಯೋಗಿಸಿ ಲಾಭ ಹೊಡೆ 
ಓಡಾಡುವ ಶಕ್ತಿ ಇಲ್ಲದ ಅವನಿಗೆ ನೀರೆಲ್ಲಿ ಯುವುದು ಅಸಂಭವ ಕೋಟಿಯದಾಗಿತ್ತು . 
ಸಿಕ್ಕಿತು ? ಇತರ ತೋಳಮಕ್ಕಳ ವಿಷಯದಲ್ಲಿ ರಾಮುವಿನ ಸಮಸ್ಯೆ ಬಹುಶಃ ಎಂದೂ ಪರಿ 
ಅವು ತೋಳದ ಹಿಂಡಿನೊಡನೆ ಓಡಾಡಲು ಹಾರವಾಗುವಂತೆ ಕಾಣುವುದಿಲ್ಲ . ಬಲರಾಮ 
ಕಲಿತಿದ್ದವೆಂಬ ಹೇಳಿಕೆಯಾದರೂ ಇತ್ತು . ಪುರ ಆಸ್ಪತ್ರೆಯಲ್ಲೇ ಆತ ಇದ್ದಾನೆ. ಡಾಕ್ಟರರು 
ರಾಮುವಿಗೆ ಆ ಶಕ್ತಿಯೂ ಇದ್ದಿಲ್ಲವಲ್ಲ ? ಶತಪ್ರಯತ್ನ ಮಾಡಿ ಈಗ ಅವನ ಪ್ರಕೃತಿಯನ್ನು 

ಹಾಗಾದರೆ ರಾಮ ತನ್ನ ಶುದ್ದ ವನ್ಯ ಪ್ರಾಣಿ ಸುಧಾರಿಸಿದ್ದಾರೆ. ಮುಡುಕಿ ಬಿದ್ದುಕೊಳ್ಳು 
ಸದೃಶವಾದ ಚಿಗಳನ್ನು ಹೇಗೆ ಕಲಿತ ? ತ್ತಿದ್ದ ಆತನೀಗ ಕೈ ಕಾಲು ನೆಟ್ಟಗೆ ಚಾಚಿ ಮಲ 
ಮಾನವರ ಸಂಪರ್ಕ ಅವನಿಗೆ ಬಂದಿರಲಿಲ್ಲ ಗಲು ಸಮರ್ಥನಾಗಿದ್ದಾನೆ. ಹಸಿ ಮಾಂಸದ 
ಎಂಬುದು ಖಂಡಿತ . ಯಾವ ನರರೋಗವೂ ಇಲ್ಲ. ಬದಲು ಸಾಮಾನ್ಯ ಶಾಕಾಹಾರ ವನ್ನಾತ ಒಗ್ಗಿಸಿ 
ದಿದ್ದರೂ ಅವನ ಕೈ ಕಾಲುಗಳು ಹಾಗೇಕಿದ್ದವು ? ಕೊಂಡಿದ್ದಾನೆ. ಆಸ್ಪತ್ರೆಯಲ್ಲಾತನಿಗೆ ಪ್ರಸಿದ್ದ 
ಗುಹೆಯಂಥ ಕತ್ತಲು ಸ್ಥಳದಲ್ಲಿ ಆತ ಬೆಳದಿರ ಪುರುಷನಿಗೆ ದೊರೆಯಬಹುದಾದ ಸೌಕರಗಳೆಲ್ಲ 
ದಿದ್ದರೆ ಬೆಳಕೇಕೆ ಅವನಿಗೆ ಅಪ್ರಿಯವಾಗಿತ್ತು ? ದೊರೆತಿವೆ . 

ಹುಟ್ಟಾ ಮಂದಮತಿಯ ಹುಡುಗನಾಗಿದ್ದ ಆದರೆ ಅವನ ಬುದ್ದಿ ಮಾತ್ರ ವಿಶೇಷ ಬೆಳವ 
ಆತ ಎಂದು ಹೇಳಲಿ ಕೂ ಬಾರದು. ಏಕೆಂದರೆ ಣಿಗೆ ಹೊಂದಿಲ್ಲ. ಅವನಿಗೆ ತರ್ಕಶಕ್ತಿಯಾಗಲಿ 
ಅವನು ಆಸ್ಪತ್ರೆ ಸೇರಿ ಮೂರು ತಿಂಗಳೊಳಗೆ ಅರ್ಥ ಮಾಡಿಕೊಳ್ಳುವ ಶಕ್ತಿಯಾಗಲಿ ಬಂದಿಲ್ಲ. 
ಮಾನವ ದಯೆಯನ್ನು ಗುರುತಿಸಲು ಕಲಿತ. ಎಲ್ಲಕ್ಕೂ ಹೆಚ್ಚಾಗಿ ಆತನಿಗೆ ಒಂದು ಶಬ್ದ 
ಅವನಿಗೆ ತನ್ನ ಹೆಸರು ತಿಳಿಯತೊಡಗಿತು; ತನ್ನ ಮಾತಾಡಲೂ ಬರುವುದಿಲ್ಲ . ಬಂದೀತೆಂಬ 
ದಾದಿಯ ಗುರುತು ಹತ್ತುತ್ತಿತ್ತು ; ನಗಲಿ ಕೂ ಆಸೆಯೂ ಈಗ ಡಾಕ್ಟರರಿಗೆ ಉಳಿದಿಲ್ಲ. ಆದ್ದ 
ಮಕ್ಕಳಂತೆ ಆಟದ ಸಾಮಾನುಗಳನ್ನು ಪ್ರೀತಿಸ - ರಿಂದ ರಹಸ್ಯ ರಹಸ್ಯವಾಗಿಯೇ ಉಳಿಯ 
ಲಿಕ್ಕೂ ಅವನು ಕಲಿತ. 

ಬಹುದು. 


D 5 -5 


sy 38 


KRAO 


ನಿಪುಣಿಕಾ 


ಬನಪೂಲ್ 


ಲಾಮಯಿ ; ತನ್ನಿ : ರೂಪಸಿ . ಸಂಚಾರವಾಗುತ್ತಿತ್ತು . ಕದನದಲ್ಲಿ ಸ್ವಲ್ಪ ಗಾಯ 
ಚ೦ಚಲ ನೇತ್ರಗಳ ಕುಣಿ ಕುಣಿಯುವ ಗೊ೦ಡು ಆತ ಆಸ್ಪತ್ರೆಗೆ ದಾಖಲಾಗಿದ್ದ . 
ನೋಟ, ತುಂಬಿದೆದೆಯ ಭಾರಕ್ಕೆ ಬಳುಕಿ ನಡೆ ಯುದ್ದದ ಗಾಯ ಈಗ ಮಾಯ್ದು ಹೋಗಿದೆ; 
ಯುವ ಲಾಸ್ಯಭಂಗಿ , ಬೆಳ್ಳಿಯ ಗಂಟೆಗಳ ನಾದ ಹೊಸತೊಂದು ಗಾಯದಿಂದ ಆತ ಈಗ ಜರ್ಜ 
ವನ್ನು ಹೋಲುವ ಮೃದು ಮಧುರ ಕಂಠ, ಹುಸಿ ರಿತನಾಗಿದ್ದ. ಈ ಚಲಿಸುವ ದೀಪಶಿಖೆ ಅವನ 
ಮುನಿಸಿನಿಂದ ಬಾಗಿದ ಹುಬ್ಬಿನ ಬಿಲ್ಲು ಅ೦ತರಂಗ ಪ್ರಪಂಚದಲ್ಲಿ ಹೊತ್ತಿಸಿದ ಜ್ವಾಲೆ 
ಕಲ್ಲಾದರೂ ಕರಗದಿದ್ದೀತೆ? | 

ಯಿಂದ ಅವನು ಹುಚ್ಚಾಗಿಬಿಟ್ಟಿದ್ದಾನೆ. 
ಕಲ್ಲೆ ದೆಯ ಸೇನಾಪತಿಯೂ ಒಮ್ಮೆಗೆ ಅಧೀರ ಏನೇನೋ ನೆವದಿಂದ ಮತ್ತೆ ಮತ್ತೆ ಹತ್ತಿರ 
ನಾಗಿ ಹೋದ. ಆಸ್ಪತ್ರೆಯ ಈ ದಾದಿ ಹತ್ತಿರ ಬಂದು ನಿಲ್ಲುತ್ತಾಳೆ; ಆಹಾ, ಈಗ ಇವಳನ್ನು 
ಸುಳಿದರೇನೇ ಅವನ ಮೈಯಲ್ಲಿ ವಿದ್ಯುತ್ ಬಿಗಿದಪ್ಪಿಕೊಂಡು ಬಿಡುತ್ತೇನೆ ಎನಿಸುತ್ತದೆ; 

ಒ೦ದು ಬ೦ಗಾಲಿ ಕಥೆ 


ನಿಪುಣಿ ಕಾ 
ಅಷ್ಟರಲ್ಲಿ ಮಾಯವಾಗಿಬಿಡುತ್ತಾಳೆ. ಅವಳ ಳನ್ನು ಸಜ್ಜುಗೊಳಿಸಿ ಅದನ್ನು ಸೇನಾಪತಿಯ 
ನಡುಗುವ ತುಟಿಗಳ ಮೂಕವಾಣಿ ಏನನ್ನು ಸಮೀಪಕ್ಕೆ ಎಳೆದಿಟ್ಟು, ದಾದಿ ಸರಸರ ವಾರ್ಡಿ 
ಹೇಳುತ್ತಿದೆಯೋ ! 

ನಿಂದ ಹೊರಗೆ ಸಾಗಿದಳು. 
ಕಾಲ ಓಡುತ್ತಿದೆ; ಒ೦ದು ದಿನ ಆಸ್ಪತ್ರೆ “ ಇಲ್ಲಿ ಕೇಳು- - " 
ಯನ್ನು ಬಿಟ್ಟು ಹೋಗಲೇಬೇಕಾಗುತ್ತದೆ. - ದಾದಿ ತಿರುಗಿ ಬಂದಳು. 

ನಾಡದೇ ತಾನು ಶಿಬಿರದಲ್ಲಿ ಹಾಜರಾಗ ಸೇನಾಪತಿ ಮನಸಿನಲ್ಲಿದ್ದದ್ದನ್ನು ಬಿಚ್ಚಿ ಹೇಳಿ 
ಬೇ ಕತೆ. . 

ಯೇ ಬಿಟ್ಟ . 
ಸೇನಾಪತಿ ಕಿಟಿಕಿಯಿಂದ ಹೊರಗೆನೋಡಿದ “ ನನ್ನ ಸಂಗಡ ಬರುತ್ತೀಯಾ? " 
ಗಭಿರ ರಾತ್ರಿಯ ಗಾಢಾಂಧಕಾರವನ್ನು ಅಳಿ " ಎಲ್ಲಿಗೆ ? ” 
ಸುತ್ತ ಅಲ್ಲಲ್ಲಿ ದೀಪಗಳು ಉರಿಯುತ್ತಿವೆ, ನಡು “ ನನ್ನ ಕ್ಯಾ೦ಪಿಗೆ, ” 
ನಡುವೆ ಗಾಯಾಳು ಸೈನಿಕರ ಕರುಣ ಕಂದನ “ ಯಾಕೆ ? ” 
ಕಿವಿಗೆ ಬೀಳುತ್ತಿದೆ. ಆದರೆ ಸೇನಾಪತಿಯ - ದಾದಿಯ ಕಣ್ಣು ಗಳು ಚ೦ಚಲವಾದವು. 
ಅಂತರಂಗದಲ್ಲಿ ತೀವ್ರವಾದ ಕಾಮೋದ್ರೇಕ ತುಟಿಗಳು ನಡುಗಿದವು. 
ತಳಮಳವನ್ನುಂಟು ಮಾಡಿದೆ. 

* ಸೇನಾಪತಿ ಹೇಳಿದ: “ ಯಾಕೆ ? ಯಾಕೆಂದು 
ದಾದಿ ಅವನ ವಾರ್ಡಿನಲ್ಲಿ ಹೊಕ್ಕಳು. ನಿನಗೆ ಗೊತ್ತಿಲ್ಲವೆ ? ಬಾ , ಕಡೆಗೆ ಒಂದು 
ಊಟ ತಂದಿದ್ದಾಳೆ. 

ರಾತ್ರಿಯ ಮಟ್ಟಿಗಾದರೂ ಬಾ " 
ಸೇನಾಪತಿ ಎವೆಯಿಕ್ಕದೆ ಅವಳ ಮುಖವನ್ನೆ “ ನೌಕರಿ ಬಿಟ್ಟು ನಾ ಹೇಗೆ ಬರಲಿ ? " 
ನೋಡಿದ. ಅನಂತರ ಹೇಳಿದ: “ ನಾಳೆಯೆ * ರಜಾ ತೆಗೆದುಕೊಳ್ಳಲ್ಲ. ” 
ನಾನು ಹೊರಟು ಹೋಗಬೇಕಾಗಿದೆ ” “ ಸೇನಾಪತಿಯ ಶಿಬಿರದಲ್ಲಿ ನರ್ಸ್ ಯಾವ 
- ದಾದಿಯ ಚಪಲ ನೇತ್ರಗಳಲ್ಲಿ ಒಂದು ನೋ ನೆವದಿಂದ ಪ್ರವೇಶಿಸುವುದು ? ” 
ವಿನ ಛಾಯೆ ಸುಳಿದು ಮಾಯವಾದಂತೆ ಅವನಿಗೆ “ ಗಂಡಸರ ವೇಷ ಹಾಕಿಕೊಂಡು ಬಾ , 
ತೋರಿತು. ನಿಟ್ಟುಸಿರೊಂದನ್ನು ನಗುವಾಗಿ ಯಾರಿಗೂ ತಿಳಿಯುವ ಹಾಗಿಲ್ಲ. ” 
ಮಾರ್ಪಡಿಸಿಕೊಳ್ಳುತ್ತ ಅವಳು, “ ಗೊತ್ತಿದೆ ' ದಾದಿ ಕೆಲ ಕ್ಷಣಮೂಕಳಾಗಿದ್ದಳು. ಆದರೆ 
ಎಂದಳು. 

ಅವಳು ಆನಂದದ ಒಂದು ದೀರ್ಘ ಶ್ವಾಸವನ್ನು 
“ ಏನು ಗೊತ್ತಿದೆ ? ನಿಜವಾದ ಸಂಗತಿ 

ಹೇಗೋ ತನ್ನೊಳಗೆ ಹತ್ತಿಕ್ಕಿಕೊಳ್ಳುವ ಮಹಾ 
ಗೊತ್ತೇ ನಿನಗೆ ? 

ಪ್ರಯಾಸದಲ್ಲಿದ್ದಾಳೆಂದು ಅನಿಸುತ್ತಿತ್ತು . 
* ದಾದಿ ಒಮ್ಮೆ ಚಕಿತ ದೃಷ್ಟಿಯನ್ನು ಬೀರಿ ರಜಾ ಸಿಕ್ಕದಿದ ರೆ ?” 
ದಳು ಆ ಮೇಲೆ ದೃಷ್ಟಿಯನ್ನು ಕೆಳಗಿಳಿಸಿ “ ಬರುತಿಯಾದರೆ ಅದನ್ನೆಲ್ಲ ನಾನು ನೋಡಿ 
ಕಾಫಿಯಲ್ಲಿ ಹಾಲು ಬೆರಸತೊಡಗಿದಳು. ಕೊಳ್ಳುತ್ತೇನೆ.” 
- ಕೆಲ ಕ್ಷಣ ನೀರವವಾಗಿ ಕುಳಿತು ಸೇನಾಪತಿ 
ಹೇಳಿದ : “ ನನ್ನ ಮೇಲೆ ನಿನಗೆ ಪ್ರೀತಿ ಇಲ್ಲವೆ? ” 

“ ಅದನ್ನು ನನಗಿಂತ ನೀವೇ ಚೆನ್ನಾಗಿ ತಿಳಿ . ಎರಡು ದಿನಗಳ ಮೇಲೆ. 
ದಿರಬೇಕು. ” 

ಸೇನಾಪತಿಯ ಶಿಬಿರ, ನಾಲ್ಕೂ ದಿಕ್ಕುಗಳಲ್ಲಿ 
ಟೀಪಾಯ್ ಮೇಲೆ ಕಾಫಿ ಮೊದಲಾದವುಗ ರಾತ್ರಿಯ ಆಟೋಪ. ಸೇನಾಪತಿ ಬಾಗಿಲ 


೩೬ 


ಕಸ್ತೂರಿ, ಡಿಸೆಂಬರ್ ೧೯೬೦ 


ಕಡೆಗೆ ನೋಡುತ್ತ ಒಮ್ಮೆ ಅಧೀರನಾಗುತ್ತಿ ಬಿಟ್ಟಿದ್ದ , ಈ ಮಾಯಾವಿನಿ ಹಾಗಾದರೆ ಗುಪ್ತ 
ದ್ದಾನೆ, ಒಮ್ಮೆ ಕುಪಿತನಾಗುತ್ತಿದ್ದಾನೆ, ಚಾರಳು ! 

ದಾದಿ ಒಳಗೆ ಬಂದಳು. ಗಂಡು ವೇಷದಲ್ಲಿ. “ ಯುದ್ದದ ಹಂಚಿಕೆ ತೆಗೆದುಕೊಂಡು ನಿನ 
ಕೆಲ ನಿಮಿಷಗಳವರೆಗೆ ಇಬ್ಬರೂ ಮೌನವಾಗಿ ಗೇನು ಮಾಡಬೇಕಾಗಿದೆ ? " 
ದ್ದರು. ಅತ್ಯಂತ ತೀವ್ರವಾದ ಮಾದಕ ಮೌನ ಸ್ವಲ್ಪವೂ ವಿಚಲಿತಳಾಗದೆ ನರ್ಸ್ ಹೇಳಿ 
ವದು . ಇಬ್ಬರೂ ಒಬ್ಬರನ್ನೊಬ್ಬರು ಎವೆಯಿ ದಳು . “ ಏನೂ ಇಲ್ಲ. ಬರೀ ಕುತೂಹಲ ಅಷ್ಟೆ .” 
ಕ್ಕದೆ ನೋಡುತ್ತ ನಿಂತಿದ್ದರು, ಇರುಳಿನ “ ಯುದ್ದದ ಹಂಚಿಕೆಯನ್ನು ಯಾರ ಮುಂದೆ 
ಕತ್ತಲು ದಟ್ಟವಾಗುತ್ತಿತ್ತು . ಮೌನ ಮುರಿದು ಯೂ ಹೇಳುವ ಹಾಗಿಲ್ಲ. ಅಪ್ಪಣೆಯಿಲ್ಲ ಅದಕ್ಕೆ .” 
ಸೇನಾಪತಿ ಹೇಳಿದ . 

* ಪರಪುರುಷರ ಹಾಸಿಗೆಯನ್ನೂ ಸೇರುವ 
“ ಬಾ , ಆ ಕೋಣೆಗೆ ಹೋಗೋಣ.” ಹಾಗಿಲ್ಲ. ಅದೂ ನಿಷಿದ್ದ ತಾನೆ ? ” 
ಅವಳು ಹೊರಡಲಿಲ್ಲ . ನಸುನಕ್ಕು ಸುಮ್ಮನೆ ಅವಳ ಎರಡೂ ಕಪ್ಪು ದೃಷ್ಟಿಗಳು ಕುತೂ 
ಕುಳಿತುಕೊಂಡುಬಿಟ್ಟಳು. 

ಹಲದಿಂದ ಕುಣಿಯುತ್ತಿದ್ದವು. . 
“ ಏಳು, ಆಕೋಣೆಗೆ ಬಾ . ” 

ಸೇನಾಪತಿಯ ಮುಖಭಾವ ಬರಬರುತ್ತ 
* ಕೂತು ಬಿಟ್ಟಿದ್ದೀಯಲ್ಲ. ಏನು ಬೇಕು ಕಠಿನವಾಯಿತು. ಸ್ಥಿರ ದೃಷ್ಟಿಯಿಂದ ಮತ್ತೆ 
ನಿನಗೆ ?” 

ಆತ ಅವಳ ಮೋರೆಯನ್ನೇ ನೋಡಿದ. 
“ ನನಗೆ ಬೇಕಾದ್ದನ್ನು ಕೊಡುತ್ತೀರಾ ? " “ ಯುದ್ಧದ ಹಂಚಿಕೆ ಹೇಳದ ಹೊರತು 
“ ಖಂಡಿತ." 

ನೀನು ಏಳುವುದಿಲ್ಲ ಹಾಗಾದರೆ ? ” 
ದಾದಿಯ ನಡುಗುವ ತುಟಿಗಳಿಂದ ನಗು ಕೊಟ್ಟುಕಳಚಿ ಗೋಡೆಯ ಗೂಟವೊಂದಕ್ಕೆ 
ತುಂಬಿ ತುಳುಕತೊಡಗಿತು, 

ತೂಗ ಹಾಕುತ್ಯ ದಾದಿ “ ಇಲ್ಲ ” ಎ೦ದಳು. 
ಸೇನಾಪತಿ ಮತ್ತೆ ಕೇಳಿದ: “ ಏನು ಬೇಕು?” ಈಗ ಅರೆಮುಚ್ಚಿ ಅರೆ ತೆರೆದಂತಾದ ದಾದಿಯ 

“ ಏನೂ ಇಲ್ಲ . . . . ಅಲ್ಲಾ , ನೀವು ಇಂಥಾ ಶರೀರವನ್ನೇ ಲುಬ್ದ ದೃಷ್ಟಿಯಿಂದ ನೋಡುತ್ತ 
ದೊಡ್ಡ ದೊಡ್ಡ ಕದನಗಳನ್ನು ಯಾವ ಉಪಾ ಸೇನಾಪತಿ ಕುಳಿತಿದ್ದ, ಯೌವನ ಉಕ್ಕಿ ಹರಿಯು 
ಯದಿಂದ ಗೆಲ್ಲುತ್ತೀರಿ ಅಂತ ? " 

ತಿದೆ, ತುಟಿಗಳಲ್ಲಿ ನಸುನಗು, ಕಣ್ಣಲ್ಲಿ 
“ ಉಪಾಯ ಅಂದರೆ ಒಂದು ಮಾತಿನಲ್ಲಿ ಮಾದಕತೆ . 
ಹೇಳಿಬಿಡುವಷ್ಟು ಸರಳ ವಿಚಾರವಲ್ಲ ಅದು. ” “ ನಾನು ಬಲಾತ್ಕಾರ ಮಾಡಿದರೆ ? ” 

* ಇನ್ನು ಕೆಲ ದಿನಗಳಲ್ಲೇ ನೀವು ವೈರಿಗಳ “ ನಾನು ಕೂಗಿಕೊಳ್ಳುವೆ. ನಿಮ್ಮಂಥ ಸೇನಾ 
ಮೇಲೆ ಮತ್ತೊಂದು ದಾಳಿ ಮಾಡಲಿದ್ದೀರಂತಲ್ಲ , ಪತಿಗಳ ಗೌರವಕ್ಕೆ ಅದು ಭೂಷಣವಾಗಲಿ 
ಅದರ ಹಂಚಿಕೆ ಏನು ? ” 

“ ಹೀಗೊ ? ನಿನಗೆ ಯುದ್ಧದ ಹಂಚಿಕೆ ಸೇನಾಪತಿಯ ಚೆಹರೆ ಇನ್ನೂ ಕಠೋರವಾ 
ಬೇಕಾಗಿದೆ ತಾನೆ ? ” 

ಯಿತು. ಹುಬ್ಬು ಗಂಟಿಕ್ಕಿ ಆತ ಮತ್ತೂ ಕೆಲ 
“ ಹೌದು. ” 

ನಿಮಿಷ ಹಾಗೆಯೆ ಕುಳಿತಿದ್ದ , 
ದಾದಿ ಎವೆಯಿಕ್ಕದೆ ಸೇನಾಪತಿಯ ಮುಖ . ಆ ಮೇಲೆ ಹೇಳಿದ: “ ಒಳ್ಳೇದು.” 
ವನ್ನೆ ದಿಟ್ಟಿಸುತ್ತಿದ್ದಳು. 

ಹೀಗೆ ಹೇಳಿ ಆತ ಡ್ರಾಯರಿನಿಂದ ಒ೦ದು 
ಸೇನಾಪತಿ ಗರ ಬಡಿದವನ ಹಾಗೆ ಕುಳಿತು ನಕಾಶೆಯನ್ನು ತೆಗೆದು ಅವಳ ಕೈಯಲ್ಲಿಕೊಟ್ಟ. 


3 … 1) 


೩೭ 


ನಿಪುಣಿ ಕಾ 
ದಾದಿ ಮನಸು ಕೊಟ್ಟು ಅದನ್ನು ನೋಡತೊಡ ನಾನು ಸಾವನ್ನಪ್ಪ ಬೇಕಾಗುವುದೆಂದು 
ಗಿದಳು . 

ನನಗೆ ಗೊತ್ತು . ನಿನ್ನ ಕೈಯಿಂದ ಸಾಯು 
“ ಆಯಿತಲ್ಲ, ಇನ್ನು ಏಳು. " 

ವುದಕ್ಕೆ ನನಗೇನೂ ದುಃಖವಿಲ್ಲ. ಸಾನಿ 
“ ನೀವು ಒಳಗೆ ಹೋಗಿರಿ. ನಾನು ಈಗ ನಿಂದ ಯಾರು ತಪ್ಪಿಸಿಕೊಳ್ಳಬಲ್ಲರು ? 
ಬಂದುಬಿಡುತ್ತೇನೆ. ಒಮ್ಮೆ ಬಾತ್ ರೂಮಿಗೆ ನಿಮ್ಮ ಕೈಯಲ್ಲಿ ಸಾವು ಕಂಡೆ, ಅದೇ 
ಹೋಗಿ, ಬರಬೇಕಾಗಿದೆ. ಬಾತ್ ರೂಂ ಒ೦ದು ಭಾಗ್ಯವೆಂದು ನನ್ನೆಣಿಕೆ , 
ಎಲ್ಲಿದೆ ? ” 

ಒಂದು ಸಣ್ಣ ಬಿನ್ನಹವನ್ನು ಪೂರೈಸಿ 
ಬಾತ್ ರೂಂ ತೋರಿಸಿ ಸೇನಾಪತಿ ಪಕ್ಕದ ಕೊಡುವಿರಾ? ಶತ್ರು ಪಕ್ಷದ ಯಾವ 
ಮಲಗುವಕೋಣೆಯನ್ನು ಪ್ರವೇಶಿಸಿದ. ಸೇನಾಪತಿಯನ್ನ ಬೇಡಿಕೊಳ್ಳಲು ನಾನು 

ದಾದಿ ಮೇಜಿನಿಂದ ಕಾಗದ ತೆಗೆದು ಸಿದ್ದಳಾಗುತ್ತಿದ್ದಿಲ್ಲ. ಆದರೆ ನಿಮ್ಮನ 
ಕೊಂಡು ಏನನ್ನೋ ಬರೆಯಲಾರಂಭಿಸಿದಳು . ನಾನು ನಿಜವಾಗಿ ಪ್ರೀತಿಸುತ್ತೇನೆ. ಆ ಭರ 

ಬರವಣಿಗೆ ಮುಗಿಸಿ ಬಾತ್ ರೂಮಿಗೆಹೋಗಿ ವಸೆಯಿ೦ದ ಧೈರ್ಯಗೊ೦ಡು ಈ ಚಿಕ್ಕ 
ಅಲ್ಲಿಂದ ಹೊರಬಂದವಳೇ ದಾದಿ ಸೇನಾಪತಿಯ ವಿಗ್ರಹವನ್ನು ಮಾಡಿಕೊಳ್ಳುತ್ತಿದ್ದೇನೆ. 
ಕೋಣೆಯನ್ನು ಹೊಕ್ಕಳು, 

ನನ್ನ ಮೃತ ದೇಹವನ್ನು ನನ್ನ ದೇಶಕ್ಕೆ 

ಕಳಿಸಿಕೊಡಿ. ನೀವು ಸೇನಾಪತಿಗಳು . 
ಅರ್ಧ ಗಂಟೆಯ ನಂತರ. 

ಬಯಸಿದರೆ ಇಷ್ಟೊಂದು ಅನುಗ್ರಹ 
ಸೇನಾಪತಿಕೋಣೆಯಿಂದ ಹೊರಬಂದ. ಮಾಡುವುದು ನಿಮಗೆ ಅಸಾಧ್ಯವಲ್ಲ . ಇದೇ 

ಕೆದರಿದ ಕೂದಲು, ಅಸ್ತವ್ಯಸ್ತ ವಸ್ತ್ರದೊಡನೆ ನನ್ನ ಕೊನೆಯ ಕೋರಿಕೆ 
- ದಾದಿಯ ಹೊರಬಂದಳು . 

ನಿಮ್ಮವಳಾದ 
ಸೇನಾಪತಿಯ ಮುಖದಲ್ಲಿ ಪಾಷಾಣದಂಥ 

ಕ್ಷಣ ಸ೦ಗಿನಿ. ) 
ನಿರ್ದಯ ಭಾವ ಹೊರಹೊಮ್ಮುತ್ತಿತ್ತು . 
- ದಾದಿ ನಸುನಗುತ್ತ ಏನನ್ನೋ ಹೇಳಲು 
ಬಾಯಿ ತೆರೆದಳು, ಆದರೆ ಹೇಳಲು ಸಾಧ್ಯವಾಗ ದಾದಿಯ ಮೃತ ದೇಹವನ್ನು ಅವಳ ದೇಶಕ್ಕೆ 
ಲಿಲ್ಲ . ಕಣ್ಮುಚ್ಚಿ ತೆರೆಯುವುದರೊಳಗೆ ಸೇನಾ- ಕಳಿಸಲಾಯಿತು. 
ಪತಿಯ ಬಂದೂಕು ಗರ್ಜಿಸಿತು. ದಾದಿಯ ಅದಕ್ಕೂ ಮೊದಲು ಒಂದು ಸುದ್ದಿಯ 
ಹಣೆ ಪುಡಿಪುಡಿಯಾಯಿತು. 

ಕಳಿಸಲ್ಪಟ್ಟಿತ್ತು. 
ಹಲ್ಲು ಮಸೆಯುತ್ತ ಸೇನಾಪತಿ “ಕೆಟ್ಟ ಗೂಢ ಬದುಕಿದ್ದಾಗಲೆ ಅವಳು ಆ ಸುದ್ದಿ ಕಳಿಸಿ 
ಚಾರ ರಂ - ಎಲ್ಲಿಯೋ ! ” 

ದಳು, “ ನನ್ನ ಹೆಣ ಕದಾಚಿತ್ರ ನಿಮ್ಮ ಕಡೆ 
ದಾದಿಯ ನೆತ್ತರು ಬಸಿಯುವ ದೇಹ ನೆಲಕ್ಕೆ ಬಂದಿತು. ಅದರೊಳಗೆ ಗುಪ್ತ ಸುದ್ದಿ ಇರ 
ಕುಕ್ಕರಿಸಿತು. 

ಬಹುದು. ಹುಡುಕಿ ನೋಡಿರಿ. ” 
ಒಮ್ಮೆಲೇ ಮೇಜಿನ ಮೇಲೆ ಒಂದು ಕಾಗದ ಈ ಬಾತ್ ರೂಮಿನಲ್ಲಿ ದಾದಿ ನುಂಗಿದ್ದ ಕಾಗದ 
ಬರೆದಿಟ್ಟದ್ದು ಅವನ ಕಣ್ಣಿಗೆ ಬಿತ್ತು . ವನ್ನು ಶವಚ್ಛೇದದ ಕೋಣೆಯಲ್ಲಿ ಅವಳ 
“ಪ್ರಿಯ ಸೇನಾಪತಿಗಳೇ , 

ಹೊಟ್ಟೆ ಸೀಳಿ ಹೊರತೆಗೆಯಲಾಯಿತು. 
ನಾನು ಸಿಕ್ಕಿ ಬಿದ್ದಿದ್ದೇನೆ. ಇದಕ್ಕಾಗಿ ಅದರಲ್ಲಿ ಯುದ್ದದ ಹಂಚಿಕೆ ಇತ್ತು . 


•ouse 


ಗುತ್ತವೆ. ಮುಂದೆ ಪ್ರತಿ ದಿನ ೧೫ ನಿಮಿಷದ೦ತೆ 
ಹಿಡಿದರೂ ೫ ತಿಂಗಳು ೧೧ ದಿನ ಬೇಕಾಗುತ್ತವೆ. 
ಒಟ್ಟು ೫ ತಿಂಗಳು ೨೭ ದಿನ. 

ಇದರಂತೆಯೆ ಇನ್ನುಳಿದ ಕಾರ್ಯಕಲಾಪ, 
ನಿತ್ಯ ವ್ಯವಹಾರಗಳಿಗೂ ವ್ಯಯವಾಗುವ ವೇಳೆ 
ಯನ್ನು ಲೆಕ್ಕ ಹಾಕಿ ಹೇಳುವುದಾದರೆ ೬೫ 
ವರ್ಷದ ಜೀವಮಾನದಲ್ಲಿ ೫ ವರ್ಷ ೨ ತಿಂಗಳು 
೭ ದಿನ ಊಟ- ತಿಂಡಿ ತಿನಸು-ನೀರು ಕುಡಿಯು 

ವುದು ಇತ್ಯಾದಿಗಳಿಗೆ; ೩ ವರ್ಷ ೧೦ ತಿಂಗಳು 
೬೫ ವರ್ಷ ಬಾಳಿದರೆ 

೭ ದಿನ ಮುಖ ತೊಳೆದುಕೊಳ್ಳುವುದು, ಎಣ್ಣೆ 
ನೀವು ೧೧ ವರ್ಷ ಮಾತ್ರ 

ಹಚ್ಚಿಕೊಳ್ಳುವುದು , ಬಟ್ಟೆ ಧರಿಸುವುದು ಮುಂ 
ದುಡಿಯುತ್ತೀರಿ 

ತಾದ ನಿತ್ಯ ಕಾರ್ಯಗಳಿಗೆ ಬೇಕಾಗುವುದೆಂದು 
ಕಂಡುಬರುತ್ತದೆ. 

ಈ ಅಂದಾಜನ್ನು ಕೆಳಗಿನ ಲೆಕ್ಕದಿಂದ ಮಾಡ 
ಲಾಗಿದೆ. 
ಊಟಕ್ಕೆ ಪ್ರಥಮ ೪ ವರ್ಷಗಳಲ್ಲಿ 

ದಿನಕ್ಕೆ ೧ ತಾಸು 
ಮುಂದಿನ ತಿ . . . . ೧|| . . 

ಅನಂತರದ ೫೮ . . . . ೨ . . 
ನಿವೇಂಡು ಸ್ನಾನ, ಮುಖ ಪ್ರಕ್ಷಾಲನ ಮೊದಲಾದಕ್ಕೆ 
ಪ್ರತಿ ದಿನ 

- ೧ ತಾಸು 
ಆದರೆ ಜೀವನದಲ್ಲಿ ನಿದ್ರೆಯು ವ್ಯಾಪಿಸುವ 
ಬಹುದೊಡ್ಡ ಭಾಗವನ್ನು ನೋಡಿ ನಾವು ಚಕಿತ 
ರಾಗುತ್ತೇವೆ, ಸಾಧಾರಣ ನಿದ್ರೆಯ ಪ್ರಮಾಣ 

ಹಿಡಿದರೆ ನಿದ್ರೆಯ ಒಟ್ಟು ಕಾಲಾವಧಿ ಜೀವ 
ನಿಮ್ಮ ಆಯುಷ್ಯ ೬೫ ವರ್ಷ ಎಂದು ತಿಳಿದರೆ ಮಾನದಲ್ಲಿ ಮೂರಲ್ಲೊ೦ದು ಭಾಗ ಆಗುತ್ತದೆ. 
ಮತ್ತು ನೀವು ಪ್ರತಿ ದಿವಸ ಗಡ್ಡ - ಮೀಸೆ ತೆಗೆ ರಾತ್ರಿ ಹತ್ತಕ್ಕೆ ಮಲಗಿ ನಾಲ್ಕು ಗಂಟೆಗಾಗಲೇ 
ಯುರೆಂದು ಗ್ರಹಿಸಿಕೊಂಡರೆ ನಿಮ್ಮ ಜೀವ ಎಚ್ಚರಾಗಿ ದಿನದ ಕೆಲಸಗಳಿಗೆ ತೊಡಗುವವರು 
ಮಾನದಲ್ಲಿ ೫ ತಿಂಗಳು ೨೭ ದಿನಗಳಷ್ಟು ಬಹಳ ಕಡಿಮೆ ಜನ. ಈ ಬಗೆಯ ಜನರೂ 
ಕಾಲಾವಧಿ ಬರಿ ಈ ಕೆಲಸಕ್ಕೆ ವ್ಯಯವಾಗು ೨೨ ರಿಂದ ೪೫ ವರ್ಷದ ಅವಧಿಯಲ್ಲಿ ದಿನಕ್ಕೆ ೬ 
ತದೆ. 

ತಾಸಿನ ನಿದ್ರೆ ಮಾಡುತ್ತಾರೆ. ಆದರೆ ಈ ಅವಧಿ 
* ಇದರ ಲೆಕ್ಕ ಬಲು ಸರಳ , ೧೮ ರಿಂದ ೨೨ ಯಲ್ಲಿ ೭ ತಾಸು ನಿದ್ದೆ ಮಾಡುವವರೇ ಹೆಚ್ಚು . ೪೫ 
ವರ್ಷಗಳ ವರೆಗೆ ಪ್ರತಿದಿನ ೧೦ ನಿಮಿಷ ಹಿಡಿ ರಿ೦ದ ೬೫ ವರ್ಷಗಳ ವರೆಗೆ ೭ ರ ಬದಲು ೮ 
ದರೂ ಈ ನಾಲ್ಕು ವರ್ಷದಲ್ಲಿ ೧೬ ದಿನ ಬೇಕಾ ತಾಸು ನಿದ್ದೆ ಬೇಕಾಗುವುದು. ಡಾಕ್ಟರರ ಅಭಿ 

“ ಜ್ಞಾನೋದಯ ” ದಿಂದ 


ಆಯುಷ್ಯವನ್ನು 


ಕಳೆಯುತ್ತೀರಿ? 


ಆಯುಷ್ಯವನ್ನು ನೀವೆಂತು ಕಳೆಯುತ್ತೀರಿ? 


೩೯ 


ಪ್ರಾಯದಂತೆ ಹುಟ್ಟಿದ ಮೇಲೆ೨ ವಕ್ಷಗಳ ವರೆಗೆ ನಮ್ಮ ಅಭಿರುಚಿಯ ವಿಷಯದ ಅಭ್ಯಾಸದಲ್ಲಿ , 
ಮರು ದಿನಕ್ಕೆ ೧೬ ತಾಸು ನಿದ್ದೆ ಮಾಡುವು ಓದು ಬರೆಹದಲ್ಲಿ , ವಿದ್ಯಾಲಯಕ್ಕೆ ಹೋಗುವು 
ದುಂಟು. ಆದರೂ ಸರಾಸರಿ ಪ್ರಮಾಣಕ್ಕೆಂದು ದರಲ್ಲಿ, ವೃತ್ತಪತ್ರ ಓದುವುದರಲ್ಲಿ ಎಷ್ಟು ವೇಳೆ 
೧೪ ತಾಸನ್ನೆ ನಿಶ್ಚಿತ ವೇಳೆಯೆಂದು ತಿಳಿದು ವ್ಯಯವಾಗುವುದೆಂಬುದನ್ನು ನಾವು ನೋಡ 
ಕೊಂಡರೂ ಇಡೀ ೬೫ ವರ್ಷದ ಆಯುಷ್ಯದಲ್ಲಿ ಬೇಕು. ಏಕೆಂದರೆ ಇದು ನಮ್ಮ ಬೌದ್ಧಿಕ ಪ್ರಗತಿ 
೨೦ ವರ್ಷ ೪ ತಿಂಗಳು ೧೫ ದಿನ ವಿಶ್ರಾಂತಿಗೆ ಯನ್ನೂ ನಮ್ಮ ಯೋಗ್ಯತೆಯ ಮಟ್ಟವನ್ನೂ 
ವ್ಯಯವಾಗುವುದು. 

ಹೆಚ್ಚಿಸುವ ಅಂಶ. ಈ ಕೆಲಸದಲ್ಲಿ ೬ ವರ್ಷ ೧೦ 
ನಿದ್ರೆ ವಿಶ್ರಾಂತಿಗಳೊಡನೆ ಹೋಲಿಸಿದರೆ ತಿಂಗಳು ಖರ್ಚಾಗುತ್ತದೆ. ನಿಮ್ಮ ಮದುವೆ 
ವ್ಯವಸಾಯ ಉದ್ಯೋಗ ಅಥವಾ ನೌಕರಿಯಲ್ಲಿ ೨೨ ವರ್ಷಕ್ಕೆ ಆಗಿದೆ ಎಂದು ಗ್ರಹಿಸಿಕೊಂಡರೆ 
ಖರ್ಚಾಗುವ ವೇಳೆ ಕೇವಲ ಅರ್ಧದಷ್ಟು , ಮುಂದಿನ ೪೩ ವರ್ಷದ ನಿಮ್ಮ ದಾಂಪತ್ಯ 
ದಿನಕ್ಕೆ ಎಂಟು ತಾಸು ಮನುಷ್ಯ ದುಡಿಯುತ್ತಾ ಜೀವನದಲ್ಲಿ ನಿಮ್ಮ ಜೀವನಸಂಗಾತಿಯ ಸಹ 
ನೆಂದರೂ ೨೨ ವರ್ಷದಿಂದ ೫೫ ವರ್ಷಗಳ ವರೆಗೆ ವಾಸದಲ್ಲಿ ಕಳೆಯುವ ಒಟ್ಟು ವೇಳೆ ೨ ವರ್ಷ 
ಬರಿ ೧೧ ವರ್ಷ ವ್ಯಯವಾಗುತ್ತವೆ. ೧ ತಿಂಗಳು ೨೨ ದಿನ ಮಾತ್ರ ಆಗಬಲ್ಲದೆಂದು 

ತದ್ವಿರುದ್ದ ಮನರಂಜನೆ, ಹರಟೆ, ಸಿನೆಮಾ, ಕೇಳಿ ನಿಮ್ಮ ಮಡದಿ ಅಸಮಾಧಾನ ತಾಳ 
ವಾಯುಸೇವನೆ , ಜನರ ಭೇಟಿ - ಮುಂತಾದು ಬಹುದು, 
ದಕ್ಕೆ ಎಷ್ಟು ವೇಳೆ ಖರ್ಚಾಗುವುದೆಂಬುದನ್ನು ಈ ಮೇಲಿನ ಅಂಕಿ ಸಂಖ್ಯೆಗಳ ಆಧಾರದಿಂದ 
ನೋಡಿಯೂ ನಾವು ಗಾಬರಿಯಾಗಬೇಕು. ನಿಮ್ಮ ಇಡೀ ಜೀವನದ ವೇಳೆಯನ್ನು ಬೇರೆ 
ಇಡೀ ಆಯುಷ್ಯದಲ್ಲಿ ಸಾಮಾನ್ಯವಾಗಿ ಈ ಬೇರೆ ಕೆಲಸದ ವಿಭಾಗಗಳಲ್ಲಿ ವಿಂಗಡಿಸಿರುವು 
ಕೆಲಸಕ್ಕೆ ೮ ವರ್ಷ ೧೧ ತಿಂಗಳು ೧೦ ದಿನ ದನ್ನು ಕೆಳಗೆ ನೋಡಿರಿ : 
ಕಳೆದುಹೋಗುತ್ತದೆ. ಆಟಪಾಟದಲ್ಲಿ ನಾವು 
ಇಷ್ಟು ವೇಳೆ ಖರ್ಚು ಮಾಡುವುದಿಲ್ಲೆಂದು ಕೆಲ 

ವರ್ಷ ತಿ೦ದಿನ 
ವರು ವಾದಿಸಬಹುದು. ಆದರೆ ಬಾಲ್ಯದಲ್ಲಿ ( ೧) ನಿದ್ರೆ ಅಥವಾ ವಿಶ್ರಾಂತಿ ೨೦ ೪ ೧೫ 
ದಿನದ ೨೪ ಗಂಟೆಯನ್ನು ನಾವು ಹೇಗೆ ಕಳೆಯು ( ೨ ) ಉದ್ಯೋಗ ವ್ಯಯಸಾಯ ೧೧ ೦ ೦ 
ತೇವೆಂಬುದನ್ನು ವಿಶ್ಲೇಷಿಸಿ ನೋಡಿದರೆ ನಿಮಗೆ (೩ ) ಆಟಪಾಟ, ಮನರಂಜನೆ 
ಮನವರಿಕೆಯಾದೀತು. ಕೆಳಗಿನ ತಖ್ಯೆ ನೋಡಿರಿ: 

- ಭೇಟಿ ಇ. ೮ ೧೧ ೧೦ 


ಕಾಲಮಾನ 


ನಿದ್ರೆ 
ವಿಶ್ರಾಂತಿ 


ದೈನಿಕ 

ಯ 


ಆ ಹಾ ರಾದಿ 


ಆ ಟ . 
ಪಾಟ ಓದು ಒಟ್ಟು 


೪ರಿಂದ ೭ ವರ್ಷ ೧೧ ಗಂಟಿ ೧ ಗಂಟಿ ೧ ಗಂಟೆ ೮|| ಗಂಟಿ ೨ ಗಂ . ೨೪ ಗಂಟೆ 
೭ರಿಂದ ೧೦ , ೧೦ , ೧ , ೨ , ೬ , ೫ , ೨೪ ) 
೧೦ರಿಂದ ೧೮ ,, ೮ , ೧॥ ೨, ೨ ೨ , ೬ -೨, ೬ || ೨, ೨೪ 
೧೮ರಿಂದ ೨೨ » ೭ ೨, ೧|| ೨, ೨ , ೬ || ೭ , ೨೪ ,, 


له 


೧೧ 


له 


೧ 


M- 


ಕಸ್ತೂರಿ, ಡಿಸೆಂಬರ್ ೧೯೬೦ 
( ೪) ಲೇಖನ ವಾಚನ 

ನಿಮ್ಮ ದಿನಚರ್ಯೆ ಹೀಗೇ ಇರದಿದ್ದರೂ ಈ 
- ಅಧ್ಯಯನ ಇ . & ೧೦ ೦ ಒಂದು ಮತ 

ಒಂದು ಸಾಮಾನ್ಯ ವಿಂಗಡಣೆಯಲ್ಲಿ ವಿಶೇಷ 
( ೫ ) ಆಹಾರಾದಿಗಳಿಗೆ ೫ ೨ ೭!! 

ಬದಲಾವಣೆಯೇನೂ ತೋರಿಬರಲಾರದು. ಆದ್ದ 
(೬ ) ನಿತ್ಯಕ್ರಿಯೆ , ವ್ಯಾಯಾಮ ಇ, ೩ ೧೦ ೭| | 

ರಿಂದ ಜೀವನದ ಸಾಧಾರಣ ಸ್ವರೂಪ ಹೇಗೆ 
( ೭) ಪತ್ನಿಯ ಸಹವಾಸದಲ್ಲಿ ೨ ೧ ೨೨ || 

ಇರುತ್ತದೆಂಬುದನ್ನು ಇದರಿಂದ ತಿಳಿದುಕೊಳ್ಳ 
( ೮) ಪೂಜೆ, ಜನಸೇವೆ 

ಬಹುದು, ಮತ್ತು ನಿಮ್ಮ ಜೀವನದಲ್ಲಿ ನೀವು 
ಪರೋಪಕಾರ ಇ . ಸಾಮಾ 

- ಜಿಕ ಜೀವನದಲ್ಲಿ 0 0 0 ವಿಶೇಷ ಉನ್ನತಿ ಮಾಡಿಕೊಳ್ಳಬಯಸುವಿರಾದರೆ 
( ೯) ಮನೆಕೆಲಸ, ಪೇಟೆಗೆ. 

ನಿತ್ಯದ ದಿನಚರ್ಯೆಯನ್ನು ಯಾವ ರೀತಿ ಬದ 
-ಹೋಗುವುದು ಇ. ೧೯ ೧೫ ಲಿಸಿಕೊಳ್ಳ ಬೇಕೆಂಬುದನ್ನು ಆಲೋಚಿಸಿಕೊಂಡು 
( ೧೦) ಮಕ್ಕಳ ಶಿಕ್ಷಣ - 

ನಿಮ್ಮ ನಿಮ್ಮ ಧೈಯಸಾಧನೆಯನ್ನು ನಿರ್ದಿಷ್ಟ 
- ಬೆಳವಣಿಗೆ ವಿಚಾರದಲ್ಲಿ ೧ ೮ ೦ ಸಮಯದಲ್ಲಿ ಮಾಡಿಕೊಳ್ಳ ಬಹುದು. ದಿನಚ 
( ೧೧ ) ಮಕ್ಕಳ ಲಗ್ನ ಕಾರ ಇ . ೦ ೭ ೧೫ ರ್ಯೆಯ ಹೊಸಕಾರಕ್ರಮ ನಿಮಗೆ ಮಾರ್ಗ 
( ೧೨) ಗಡ್ಡ ಮೀಸೆ ತಗೆಯಲು ೦ ೫ ೨೭ ದಶ್ರನ ಮಾಡಬಹುದು. ದೃಢನಿಶ್ಚಯ ನಿಮ್ಮ 

೬೫ ೦ ೦ ತಪಸ್ಸಿಗೆ ಸಂಕಲ್ಪದ ಫಲವೀಯಬಹುದು * 


ಸಂಪಾದಕರಿಗೆ ಪತ್ರ 
ಸ್ವಾಮಿ , 

ತಮ್ಮ ಕಳೆದ ತಿಂಗಳ ( ಅಕ್ಟೋಬರದ) ' ಕಸ್ತೂರಿ' ಸಂಚಿಕೆಯಲ್ಲಿ ನಿದ್ರೆ 
ಯಲ್ಲ ಕೂಡ ಅಭ್ಯಾಸ ನಡೆಸಬಹುದೆಂಬುದರ ಕುರಿತಾದ ಲೇಖನವೊಂದನ್ನು 
ಪ್ರಕಟಿಸಿದ್ದೀರಿ. ಆದರೆ ಆ ಲೇಖನವನ್ನೋದಿದ ನನ್ನಂತಹವರು ಅದರಲ್ಲಿ ಹೇಳಿದು 
ದನ್ನು ಪ್ರಯೋಗಕ್ಕಿಳಿಸಿ ನೋಡಿದಾಗ ಅದೆಂದೂ ಸಾಧ್ಯವಾಗದ ಒ೦ದು ವಿಚಾರ 
ನೆಂದು ಕಂಡುಕೊಳ್ಳಬೇಕಾಯಿತು ಎಂದು ತಿಳಿಸಲು ಬೇಸರವಾಗುತ್ತದೆ. 

ಸದರಿ ಲೇಖನದಲ್ಲಿ ನಿದ್ರೆಯಲ್ಲಿದ್ದ ಮನುಷ್ಯನ ಮನಸ್ಸಿನಮೇಲೆ ಒಂದೇ 
ವಿಚಾರದ ಕುರಿತಾಗಿ ಪದೇ ಪದೇ ಹೇಳುವುದರಿಂದ ತುಂಬಾ ಪರಿಣಾಮವುಂಟಾಗ 
ಬಹುದೆಂದೂ ಯಾವ ಜಟಿಲ ವಿಜಯವನ್ನೂ ಈ ರೀತಿಯಿಂದಾಗಿ ಮುಂದ ಟ್ಟು 
ಮಾಡಿಕೊಳ್ಳಬಹುದೆಂದೂ ಹೇಳಲಾಗಿದೆ. ಆದರೆ ಇದು ಪ್ರಯೋಗದಲ್ಲಿ ಮಾತ್ರ 
ಹುಸಿಯಾಯಿತು. ನಾನು ಹಾಗೂ ನನ್ನ ಮಿತ್ರರು ನಡೆಸಿದ ಪ್ರಯೋಗ: 

ಅರ್ಥಶಾಸ್ತ್ರ ( Economics ) ದ ಕ್ಲಾಸಿನಲ್ಲಿ ಮನಃಪೂರ್ತಿ ನಿದ್ರಿಸಿದ್ದು , 

[ ನಿ . ಸೂ , ನಮ್ಮ ಪ್ರೊಫೆಸರರಿಗೆ ಪದೇ ಪದೇ ಹೇಳಿದ್ದನ್ನೇ ಹೇಳುವ 
ಅಭ್ಯಾಸವಿದೆಯಲ್ಲದೇ ಅವರ ಗಂಟಲು - ಅಲ್ಲ ಸ್ವರ - ದೊಡ್ಡದು . ಆದ್ದರಿಂದ 
ಟೇಪ್ ರೆಕಾರ್ಡರ್ ತಲೆಯಡಿ ಇಟ್ಟು ಕೊಳ್ಳುವ ಅಗತ್ಯ ಕಂಡುಬರಲಿಲ್ಲ... 

ಇ೦ತಿ ತಮ್ಮ ವಿಶ್ವಾಸಿಗ 
ಎ , ಶ೦ಕರನಾರಾಯಣ ಹೆಬ್ಬಾರ 


ದಿನೇ 
ದಿನೇ 
ದಿನೇ 

ದಿ . . . 


ರೆಕ್ಕೋನದಲ್ಲಿ ಕ್ಯಾಡಿಲ್ - ಎಂದರೆ 

ಚರ್ಮಕ್ಕೆ ಪೋಷಣೆಯನ್ನಿತ್ತು 
ಅದು ಹೆಚ್ಚು ನಯ ,ಕೋಮಲ ಹಾಗೂ 
ಸುಂದರವಾಗುವಂತೆ ಮಾಡುವ ಎಣ್ಣೆಗಳ 
ಒಂದು ವಿಶೇಷ ಮಿಶ್ರಣ ಇರುತ್ತದೆ, 

ರೆಕ್ಟೋನದ ವಿಶಿಷ್ಟ ಸುವಾಸನೆ 
ಮೈಯ ಮೇಲೆ ಹೆಚ್ಚು ಸಮಯ 
ಉಳಿಯುವುದರಿಂದ ನೀವು ದಿನವಿಡೀ 
ಉಲ್ಲಾಸಭರಿತರಾಗಿರುತ್ತೀರಿ, 


OX011 


Recoma 


BLENDED 


D WITH CADX7 


ರೆಕೊನ 
ಸೋಪಿನಿಂದ ಅಧಿಕ ಆಕರ್ಷಕ ಮುಖಕಾಂತಿ ! 


ಹಿಂದುಸ್ತಾನಿ ಲೀವರ್ ಲಿಮಿಟೆa ಅವರಿಂದ ರಕನಪ್ರೊಪ್ರೆಟರಿ ಲಿಮಿಟೆಡ್ , 
ಆಥಿಯ ಆmಾಗಿ ಭಾರತದಲ್ಲಿ ತಯಾರಿಸಲ್ಪಟ್ಟಿದೆ. 


ನಿಮ್ಮ ಆಹಾರದಲ್ಲಿ 


ಎಷ್ಟು 


ಉಪ್ಪು ಬೆಕು ? 


ಬಳೂರು ಸುಬ್ರಾಯ ಅಡಿಗ 


ಪ್ಪಿಗಿಂತ ರುಚಿಯಿಲ್ಲ, ತಾಯಿಗಿಂತ ವಿಚಾರ ಈಚೆಗೆ ಜನರ ಮನಸ್ಸಿಗೆ ಬಂದಿದೆ. ಆದರೆ 
ಬಂಧುವಿಲ್ಲ ಎಂಬ ಗಾದೆ ಇದೆ. ಇಂಗ್ಲೀಷಿನಲ್ಲಿ ಅದೆಷ್ಟು ಕಡಿಮೆಯಿರಬೇಕು ? ಒಬ್ಬ ಮನು 
Of all the smells the bread , of ಷ್ಯನು ತನ್ನ ದಿನವಿಡಿಯ ಆಹಾರದಲ್ಲಿ ಎಷ್ಟಂಶ 
all the tastes the salt ಎಂಬ ಮಾತು ಉಪ್ಪನ್ನು ಸೇವಿಸಬಹುದು? – ಎಂಬುದು 
ಬಳಕೆಯಲ್ಲಿದೆ. 

ಇನ್ನೂ ನಿರ್ಧಾರವಾಗಿಲ್ಲ, 
* ಉಪ್ಪು ಇಷ್ಟೆಲ್ಲ ಹೊಗಳಿಕೆಗೆ ಪಾತ್ರವಾಗಿ ಉಪ್ಪಿನ ಕುರಿತು ನೀವೇಕೆ ಇಷ್ಟು ತಲೆ ಚಚ್ಚಿ 
ದ್ದರೂ ಪ್ರಪಂಚದಲ್ಲಿ ಎಷ್ಟೋ ಜನಾಂಗಗಳು ಕೊಳ್ಳುತ್ತೀರಿ ? ಅದನ್ನು ಹೆಚ್ಚೇನೂ ತಿನ್ನಲು 
ಉಪ್ಪಿನ ರುಚಿಯನ್ನರಿಯದೆಯೇ ಇಂದಿಗೂ ಸಾಧ್ಯವಿಲ್ಲ ! ಸೇರುಗಟ್ಟಲೆ ಉಪ್ಪನ್ನು ಯಾರಾ 
ಬಾಳುತ್ತಿವೆಯೆಂದು ಕೇಳಿ ನಿಮಗೆ ಆಶ್ಚರ್ಯ ದರೂ ತಿನ್ನುತ್ತಾರೆಯೆ ? ರುಚಿಯಾಗುವಷ್ಟು 
ವಾಗಬಹುದು. ಅಂತಹರು ಉಪ್ಪು ತಿನ್ನು ವವರಿ ಮಾತ್ರ ತಿಂದರೆ ಏನಾಯಿತು ? ಎಂದು ಯಾರಾ 
ಗಿಂತಲೂ ಹೆಚ್ಚು ಆರೋಗ್ಯವಾಗಿರುತ್ತಾರೆ. ದರೂ ಪ್ರಶ್ನಿಸಬಹುದು. 
ಉಪ್ಪಿನ ಪ್ರಚಾರವು ನಾಗರಿಕತೆಯ ವೃದ್ಧಿ ಆದರೆ ಉಪ್ಪು ನೀವು ಯೋಚಿಸುವಂತೆ 
ಯೊಂದಿಗೇ ಉ೦ಟಾಯಿತೆಂದು ತಿಳಿದುಬರು ಸರ್ವಥಾ ನಿರ್ದೋಷ ವಸ್ತುವಲ್ಲ ; ಅಥವಾ 
ತ ದೆ . ನಾಗರಿಕತೆಯೊಂದಿಗೆ ಹಲವಾರು ರುಚಿ ಕೇವಲ ರುಚಿಗೇ ಅದು ಸಂಬಂಧಿಸಿದುದಲ್ಲ. 
ಗಳೂ ಕೆಡುಕುಗಳೂ ಅನೇಕ ಕಾಯಿಲೆಗಳೂ ಒಂದು ಹಣ್ಣು ತಿನ್ನುವ ಬದಲು ಎರಡು ಹಣ್ಣು 
ಬಂದಿವೆ, ಉಪ್ಪು, ಅವುಗಳಲ್ಲಿ ಒಂದು. ತಿಂದರೆ ದೇಹಕ್ಕೆ ಅದರಿಂದ ಕೆಡುಕಾಗುವಂತಿಲ್ಲ. 
ಉಪ್ಪಿನ ಪ್ರಮಾಣ ಕಡಿಮೆಯಾಗಬೇಕೆಂಬ ಹಾಗೆಯೇ ಉಪ್ಪಿನ ಕುರಿತೂ ನಿರ್ವಿವಾದ 

G ಗುಲದಸಾ ” ದಿಂದ | 


ನಿಮ್ಮ ಆಹಾರದಲ್ಲಿ ಎಷ್ಟು ಉಪ್ಪು ಬೇಕು ? 
ವಾಗಿ ಹೇಳುವಂತಿಲ್ಲ . ಉಪ್ಪಿನ ಪ್ರಮಾಣ ಯೆಂದು ಒಬ್ಬ ಸಂಶೋಧಕನ ಹೇಳಿಕೆ . ಅದ 
ಹೆಚ್ಚಿತೆಂದರೆ ಮನುಷ್ಯ ಅಪಾಯಕ್ಕೆ ಗುರಿಯಾ- ರಿ೦ದಾಗಿ ಕರುಳುಗಳಿಂದ ಹೊರಡುವ ಜೀರ್ಣ 
ಗುತ್ತಾನೆ. ಚೀನದಲ್ಲಿ ಅನೇಕ ವರ್ಷಗಳ ವರೆಗೆ ರಸದ ಶಕ್ತಿ ಕಡಿಮೆಯಾಗುತ್ತದೆಯೆಂದೂ ಅವನ 
ಇದ್ದ ಡಾ . ಸಿ. ಹರ್ಮನ್ ಬೋರೋ ಹೀಗೆನ್ನು ಅಭಿಪ್ರಾಯ . 
ತಾರೆ: “ ಚೀನದಲ್ಲಿ ಉಪ್ಪು ಕದಡಿ ಕುಡಿಯು ಉಪ್ಪಿನ ಬಳಕೆಯು ರಕ್ತದೊತ್ತಡ 
ವುದು ಆತ್ಮಹತ್ಯೆಯ ಸಾಧಾರಣ ರೀತಿಯಾಗಿದೆ. ( blood pressure ) ವನ್ನು ಹೆಚ್ಚಿಸುತ್ತದೆ. 
ಅಂತಹ ರೋಗಿ ಬದುಕುವುದು ಕಷ್ಟಸಾಧ್ಯ . ” ಚೆನ್ನಾಗಿ ಬೆವರು ಸುರಿದರೆ ಅಥವಾ ಹೆಚ್ಚು 

ನೀರಲ್ಲಿ ಕರಗಿಸಿ ಕುಡಿಸಿದ ೧|| ಸೇರು ನೀರು ಸೇವಿಸಿ ಮೂತ್ರವನ್ನು ಹೆಚ್ಚಿಸಿ ತನ್ಮೂಲಕ 
ಉಪ್ಪು ಕುದುರೆಯನ್ನೂ ೨!! ಸೇರು ಉಪ್ಪು ದೇಹದಿಂದ ಉಪ್ಪನ್ನು ಹೊರಗೆಡಹಿದರೆ 
ದನವನ್ನೂ ಒ೦ದು ಪಾವು ಉಪ್ಪು ಕುರಿ ಅಥವಾ ರಕ್ತದೊತ್ತಡವು ಕುಗ್ಗುತ್ತಿರುವುದೂ ಕಂಡು 
ಆಡನ್ನೂ ಕೊಲ್ಲಲು ಸಾಕಾಗುವುದು. 

ಬಂದಿದೆ. 
- ೧ ಸೇರು ನೀರಿಗೆ ೧ ತೊಲೆ ಉಪ್ಪು ಬೆರಸಿ ಮೂತ್ರಾಶಯಕ್ಕೆ ಸಂಬಂಧಿಸಿದ ಎಲ್ಲ ರೋಗ 
ಮನುಷ್ಯನಿಗೆ ಕುಡಿಯಕೊಟ್ಟರೆ ಅವನಿಗೆ ಅನೇಕ ಗಳಲ್ಲಿ ಉಪ್ಪಿನ ಬಳಕೆ ಹಾನಿಕರವಾದುದು ; 
ಬಾರಿ ಭೇದಿಯಾಗುವುದು. ಅನೇಕರು ಇದನ್ನೇ ಮತ್ತು ಅದನ್ನು ಬಿಟ್ಟಗೇನೇ ಉಪಶಮನ ದೊರೆ 
ಭೇದಿಯೌಷಧವಾಗಿ ಉಪಯೋಗಿಸುತ್ತಾರೆ. ಯುತ್ತದೆ. ಮಧುಮೇಹ, ಸಂಧಿವಾತ, ಉಪ 
ಆದರೆ ಇದು ಹಿತಕರವಲ್ಲ . . 

ದಂಶ, ಹೃದಯವಿಕಾರ, ಬೊಜ್ಜಿನಕಾಯಿಲೆ 
ಉಪ್ಪಿನ ಅತ್ಯಲ್ಪ ಪ್ರಮಾಣವನ್ನೂ ನಿರಂತರ ಮೊದಲಾದವುಗಳಲ್ಲಿ ಉಪ್ಪು ವಿಶೇಷ ಹಾನಿಕರ. 
ಉಪಯೋಗಿಸುವುದರಿಂದ ದೇಹದಲ್ಲಿ ಅನೇಕ ಕ್ಷಯ ರೋಗಿಗಳಿಗೂ ಉಪ್ಪು ಕೊಡದಿದ್ದರೆ 
ರೀತಿಯ ವಿಕಾರಗಳುಂಟಾಗುತ್ತವೆ. ಆದರೆ ಈ ಹೆಚ್ಚು ಒಳ್ಳೇದೆಂದು ಪ್ರಯೋಗಗಳು ತೋರಿ 
ವಿಕಾರಗಳು ಮೆಲ್ಲಮೆಲ್ಲನೆ ಉಂಟಾಗುವುದ ಸಿವೆ . 
ರಿಂದ ಇವಕ್ಕೆ ಉಪ್ಪೇ ಕಾರಣವೆಂದು ಗೊತ್ತಾ ನ್ಯುಮೋನಿಯಾ, ಪ್ಯೂರಸೀ , ಹೃದ್ರೋಗ, 
ಗುವುದಿಲ್ಲ. ಉಪ್ಪನ್ನು ತ್ಯಜಿಸಿದಾಗಲೇ ಆ ವಾಯದೆಜ್ವರ, ಸಿಡುಬು, ಜಲೋದರ ಇತ್ಯಾದಿ 
ಕಾಯಿಲೆಗಳು ಗುಣ ಹೊಂದುವುದರಿಂದ ಅವಕ್ಕೆ ಗಳಲ್ಲಿ ಮೂತ್ರಾಶಯವು ದೇಹದಿಂದ ತನ್ನ 
ಉಪ್ಪು ಕಾರಣವಾಗಿತ್ತೆಂದು ನಿಶ್ಚಯವಾಗು ಸಾಧಾರಣ ವೇಗದಲ್ಲಿ ಉಪ್ಪನ್ನು ಹೊರದೂ 
ತದೆ. 

ಡಲು ಸಮರ್ಥವಾಗುವುದಿಲ್ಲ . ಆ ಸ್ಥಿತಿಯಲ್ಲಿ 
ಇತ್ತೀಚೆಗೆ ಅನೇಕ ವರ್ಷಗಳಿಂದ ಡಾಕ್ಕ ಉಪ್ಪು ಮರಳಿ ದೇಹದಲ್ಲಿ ಹೀರಲ್ಪಟ್ಟು ಒಳ 
ರರು ಅಪಸ್ಮಾರ ರೋಗಿಗಳಿಗೆ ಉಪ್ಪು ಕೊಡ ಗಿನ ನೀರಲ್ಲಿ ಕರಗಿ ಹೋಗುತ್ತದೆ. ಶರೀರದಲ್ಲಿ 
ಬಾರದೆಂದು ವಿಧಿಸುತ್ತಿದ್ದಾರೆ. ಉಪ್ಪಿಲ್ಲದ ೧ ತೊಲೆ ಉಪ್ಪಿದ್ದರೆ ಸುಮಾರು ೨ ಸೇರು 
ಆಹಾರ ಸೇವನೆಯಿಂದ ಅಂತಹ ರೋಗಿಗಳಿಗೆ ನೀರು ನಿಂತುಬಿಡುತ್ತದೆ. ಈ ಕಾರಣದಿಂದಾಗಿ 
ವಿಶೇಷ ಲಾಭ ದೊರೆತಿದೆ . ಇತರ ರೋಗಗ ರೋಗಿಯ ಭಾರ ಹೆಚ್ಚುತ್ತದೆ. ಭಾರ ಕಡಿಮೆ 
ಇಲ್ಲ ಅನೇಕ ತಿಂಗಳುಗಳ ವರೆಗೆ ಉಪ್ಪಿಲ್ಲದ ಮಾಡುವುದಕ್ಕೂ ಉಪ್ಪನ್ನು ತ್ಯಜಿಸುವುದು 
ಆಹಾರವನ್ನೆ ಕೊಡಲಾಗುತ್ತದೆ. 

ಅತ್ಯಗತ್ಯ . ಹಾಗೆಂದು ಉಪ್ಪು ಹೆಚ್ಚು ತಿಂದರೆ 
ಉಪ್ಪಿನ ಸೇವನೆಯಿಂದ ಕರುಳುಗಳಲ್ಲಿ ಭಾರ ಹೆಚ್ಚುವುದೆಂದು ಅದಕ್ಕೆ ರ್ಥವಲ್ಲ, ಅಧಿಕ 
ಹೈಡೋಕ್ಲೋರಿಕ್ ಆಮ್ಲವು ಹೆಚ್ಚುತ್ತದೆ ಉಪ್ಪನ್ನು ಸೇವಿಸುವುದರಿಂದ ದೇಹದಲ್ಲಿ ನೀರು 


ಕಸ್ತೂರಿ, ಡಿಸೆಂಬರ್ ೧೯೬೦ 


ನಿಂತು ಮೂತ್ರಾಶಯವು ರೋಗಕ್ಕೀಡಾಗಿ ವುದು ಅಗತ್ಯವಷ್ಟೇ . ಇವುಗಳ ಸಂಪೂರ್ಣ 
ಅನೇಕ ಹೊಸ ವಿಕಾರಗಳು ತಲೆದೋರುವುವು. ಅಭಾವದಿಂದ ವಿಕಾರಗಳೂ ದೂರಾಗುವುವು. 
- ಒಬ್ಬನು ೧ ತೊಲೆ ಉಪ್ಪು ತಿಂದಾಗ ಈ ಯುಗದಲ್ಲಿ ಮನುಷ್ಯನ ಉಪಯೋಗಕ್ಕೆ 
ಮೂತ್ರಾಶಯದಿಂದ ! ! ತೊಲೆ ಉಪ್ಪು ಮೂತ್ರ ಬರುವ ಪ್ರತಿಯೊಂದು ವಸ್ತುವನ್ನೂ ಬಹು 
ದಲ್ಲಿ ಹೊರ ಹೊರಟರೆ ಉಳಿದ || ತೋಲೆ ಸೂಕ್ಷ್ಮವಾಗಿ ಪರೀಕ್ಷಿಸಲಾಗಿದೆ. ಆ ಪರೀಕ್ಷೆ 
ದೇಹದಲ್ಲಿ ಉಳಿದುಕೊಳ್ಳುವುದು . ಮತ್ತು ಯಲ್ಲಿ ಉಪ್ಪಿನ ಗುಣದೋಷಗಳ ಬಗೆಗೂ 
ಆ 111 ತೊಲೆಉಪ್ಪಿನಿಂದಾಗಿ ಸುಮಾರು ೧!! ಸಾಕಷ್ಟು ಬೆಳಕು ಬಿದ್ದಿದೆ. ಪರಿಣಾಮವಾಗಿ 
ಸೇರು ನೀರು ದೇಹದಲ್ಲಿ ಉಳಿಯಬೇಕಾಗು ನಮ್ಮ ಖಾದ್ಯ ಪದಾರ್ಥಗಳಲ್ಲಿ ಪ್ರಾಕೃತಿಕ 
ವುದು. ಆದ್ದರಿಂದ ಜಲೋದರ ರೋಗಿಗಳು ವಾಗಿ ಇದ್ದದ್ದಕ್ಕಿಂತ ಹೆಚ್ಚಿನ ಉಪ್ಪು ನಮಗೆ 
ಖಂಡಿತವಾಗಿಯೂ ಉಪ್ಪನ್ನು ನಿಲ್ಲಿಸಿ ಬಿಡ ಅನಗತ್ಯವೆಂದು ಗೊತ್ತಾಗಿದೆ. ಪ್ರತಿಯೊಬ್ಬ 
ಬೇಕು. 

ನಿಗೂ ಬೇಕಾಗುವಷ್ಟು ಉಪ್ಪು ಮನುಷ್ಯನು 
* ಎಗ್ನಿ ಮಾ , ಕಜ್ಜಿ ಹಾಗೂ ಬಿಳಿ ತೊನ್ನು ಉಪಯೋಗಿಸುವ ವನಸ್ಪತಿಯಲ್ಲೇ ಇರುತ್ತ 
( leucoderma ) ಮೊದಲಾದ ಚರ್ಮ ದೆಂದು ಪ್ಯಾರೀಸಿನ ಡಾ . ಆರ್ಚಡ್ ಹಾಗೂ 
ಸಂಬಂಧಿ ರೋಗಗಳಲ್ಲಿ ಉಪ್ಪನ್ನು ಬಿಡುವುದು ಪ್ರೊ . ರಿಚಟರ ಹೇಳಿಕೆ. ಉಪ್ಪು ನೀರಲ್ಲಿರುವ 
ತುಂಬ ಲಾಭಕರ. 

ಮೀನಿನಲ್ಲಿ ೧೦೦೦ ಕ್ಕೆ ೨೦ ಅಂಶದಂತೆ ಉಪ್ಪು 
ದೇಹದಿಂದ ಉಪ್ಪನ್ನು ಹೊರದೂಡುವ ಇದೆ ; ಇತರ ಪ್ರಾಣಿಗಳಲ್ಲಿ ೬ ರಿಂದ ೮ 
ಕಾರ್ಯ ಮೂತ್ರಾಶಯ ಹಾಗೂ ಚರ್ಮದ ಅಂಶಗಳಷ್ಟು ಉಪ್ಪು ಇರುತ್ತದೆ. ಮನುಷ್ಯನ 
ಮೂಲಕ ನಡೆಯುತ್ತದೆ. ಉಪವಾಸದ ವೇಳೆ ರಕ್ತದಲ್ಲ ೧೦೦೦ ದಲ್ಲಿ ೮ ಭಾಗ ಉಪ್ಪು 
ಉಪ್ಪು, ಮೂತ್ರದಿಂದ ಒಮ್ಮೆಲೇ ಮಾಯವಾಗು ದೊರೆಯುತ್ತದೆ. ಉಪ್ಪಿನ ಪರಿಮಾಣವನ್ನು 
ತದೆ. ೧೫ ದಿನಗಳ ಉಪವಾಸದ ಬಳಿಕ ಒಬ್ಬ ಸ್ಥಿರವಾಗಿಡಲು ಮನುಷ್ಯನಿಗೆ ಸುಮಾರು ೨li 
ಉಪವಾಸಿಯ ೨೪ ಗಂಟೆಗಳ ಮತ್ರದಲ್ಲಿ ಆಣೆ ತೂಕದಷ್ಟು ಹೆಚ್ಚಿಗೆ ಉಪ್ಪು ಬೇಕಾಗಬ 
ಕೇವಲ ೩ ಗೋನು ಉಪ್ಪು ದೊರೆತಿದೆ. ಅದು ಹುದೆಂದೂ ಅದಕ್ಕಿಂತ ಹೆಚ್ಚು ಉಪ್ಪು ಸೇವಿಸು 
ಸಾಧಾರಣ ಸಿರುವ ಉಪ್ಪಿನ ಮೂರನೇ ಒಂದು ವುದು ಕೇವಲ ರುಚಿಗಾಗಿ ಅಲ್ಲದೆ ಆರೋಗ್ಯ 
ಪಾಲು. 

ಕ್ಕಾಗಿ ಅಲ್ಲವೆಂದೂ ಆ ಡಾಕ್ಟರರ ಅಂಬೋಣ. 
ನಮ್ಮ ದೇಹದ ನಿಜವಾದ ತಳಹದಿ ರಕ , ಇಂಗ್ಲೆಂಡಿನ ಪ್ರಸಿದ್ಧ ಆಹಾರ ತಜ್ಞರಾದ 
ರಕ್ತವನ್ನು ದೂಷಿತಗೊಳಿಸುವ ವಸ್ತುಗಳು ಟಿಬ್ರರು ಹೀಗೆನ್ನು ತ್ತಾರೆ : " ರೊಟ್ಟಿ ಹಾಗೂ 
ನಮ್ಮ ಸಂಪೂರ ದೇಹಸ್ಥಿತಿಯನ್ನೇ ಕೆಡಿಸಿ ಬಿಡು ತರಕಾರಿ ತಿನ್ನ ಬೇಕಾದ ಸ್ಥಿತಿಯಲ್ಲಿ ನಮ್ಮ 
ತವೆ. ಆದ್ದರಿಂದ ಯಾರಿಗಾದರೂ ಕಾಯಿಲೆ ದಿನವಿಡಿಯ ಆಹಾರದಲ್ಲಿ ಸುಮಾರು ೩ - ೪ ಆಣೆ 
ಯಾಗುತ್ತಲೇ ಅವರು ಉಪ್ಪು , ಹುಳಿ, ಮೆಣಸು ತೂಕದ ಉಪ್ಪು ಸಾಕಾಗುವುದು, ಅನ್ನ ಉಣ್ಣು 
ಹಾಗೂ ಎಣೆ ಯನ್ನು ಸೇವಿಸಬಾರದೆಂದು ಜನ ವುದಾದರೆ ಇದಕ್ಕಿಂತಲೂ ಕಡಿಮೆ ಸಾಕು. 
ರಲ್ಲಿ ಸಾಧಾರಣವಾಗಿ ಬಳಕೆಯಾಗಿದೆ. ಆಯು ಸಾಧಾರಣ ಮಿಶ್ರಾಹಾರದಲ್ಲಿ ೨!! ಆಣೆ ತೂಕ 
ರ್ವೇದ ವೈದ್ಯರೂ ಸಾಮಾನ್ಯವಾಗಿ ಪಥ್ಯ ಕ್ಕಿಂತ ಹೆಚ್ಚು ಉಪ್ಪು ಬೇಕಾಗಿಯೇ ಇಲ್ಲ . 
ದಲ್ಲಿ ಈ ವಸ್ತುಗಳನ್ನು ತ್ಯಜಿಸಲು ಹೇಳುತ್ತಾರೆ. ಆದರೆ ಜನ ದಿನಾಲೂ ೧li- ೧!! ತೋಲೆಯಷ್ಟು 
ಕೆಡುಕುಂಟಾಗುವ ವಸ್ತುಗಳನ್ನು ತ್ಯಜಿಸು ಉಪ್ಪು ತಿನ್ನುತ್ತಾರೆ, ಸುಳ್ಳು ಹಸಿವೆಯನ್ನು 


ನಿಮ್ಮ ಆಹಾರದಲ್ಲಿ ಎಷ್ಟು ಉಪ್ಪು ಬೇಕು ? 
ಹೆಚ್ಚಿಸುವುದೊಂದೇ ಅಲ್ಲದೆ ಬೇರಾವ ಗುಣವೂ ಇದರಿಂದ ಹಾಲಿನಲ್ಲಿ ಇತರ ಖಾದ್ಯ ಪದಾ 
ಉಪ್ಪಿಗಿಲ್ಲ. ಜನ ಉಪ್ಪನ್ನು ಅನಿವಾರ್ಯವಾಗಿ ರ್ಥಗಳಿಗಿಂತ ಹೆಚ್ಚು ಉಪ್ಪು ಇದೆಯೆಂದು 
ಅಲ್ಲ - ಅಭ್ಯಾಸವಾಗಿ ತಿನ್ನು ತ್ತಾರೆ.” ತಿಳಿದುಬರುತ್ತದೆ. ಆದರೆ ಬೇಯಿಸಿದ ಪದಾರ್ಥ 

ಗಾಂಧೀಜಿಯವರೇನೂ ಆಹಾರತಜ್ಞರಲ್ಲ . ಗಳಲ್ಲಿ ನಾವು ಸೇರಿಸುವ ಉಪ್ಪಿಗಿಂತ ಆ ಪರಿ 
ಅದರೆ ತಮ್ಮ ದೇಹದ ಮೇಲೆ ಆಹಾರದ ಹಲ ಮಾಣ ಎಷ್ಟೋ ಕಡಿಮೆಯೆಂಬುದನ್ನು ನೆನಪಿನ 
ವಾರು ಪ್ರಯೋಗಗಳನ್ನು ನಡೆಯಿಸಿ, ಅವುಗಳ ಲ್ಲಿಟ್ಟುಕೊಳ್ಳಬೇಕು. ಆದ್ದರಿಂದ ಉಪ್ಪನ್ನು 
ಪರಿಣಾಮವನ್ನು ಸೂಕ್ಷ್ಮ ರೂಪದಲ್ಲಿ ಅಧ್ಯಯನ ಉಪಯೋಗಿಸದಿದ್ದಲ್ಲಿ ಇತರ ಆಹಾರ ವಸ್ತುಗಳಿ 
ಮಾಡಿರುವುದರಿಂದ ಭೋಜನದ ವಿಚಾರದಲ್ಲಿ ಗಿಂತ ಹಾಲನ್ನು ಸೇವಿಸುವುದೇ ಹೆಚ್ಚು ಹಿತ 
ಅವರ ಅಭಿಪ್ರಾಯವೂ ಪ್ರಾಮಾಣಿಕವೆಂದು ಕರ, ಆದರೆ ಇತರ ಪದಾರ್ಥಗಳನ್ನು ಮೂಲ 
ಒಪ್ಪಲಾಗುತ್ತದೆ. ಬೇಯಿಸಿದ ಆಹಾರವನ್ನು ರೂಪದಲ್ಲಿ ಉಪಯೋಗಿಸಿದರೆ ಉಪ್ಪಿಲ್ಲದ 
ಸೇವಿಸುವ ಪಕ್ಷದಲ್ಲಿ ನಾಲ್ಕಾಣೆತೂಕದ ಉಪ್ಪು ಆಹಾರ ಸೇವನೆಯ ದೃಷ್ಟಿಯಿಂದ ಉತ್ತಮ 
ಸಾಕಾಗುವುದೆಂದು ಅವರೆಂದಿದ್ದಾರೆ. ವಾಗುವುದು . ಸಾಮಾನ್ಯವಾಗಿ ದುಗ್ಗಾ ಹಾರ 

ಈ ಕೆಳಗಿನ ಆಹಾರ ವಸ್ತುಗಳಲ್ಲಿರುವ ಕ್ಕಿ೦ತ ಇ೦ಥ ಪದಾರ್ಥಗಳು ಶ್ರೇಷ್ಠ ವೆನಿಸು 
ಉಪ್ಪಿನ ಪರಿಮಾಣ : 

ಇವೆ. ಅವುಗಳ ಸೇವನೆಯ ಪರಿಣಾಮವೂ 

ಒಳ್ಳೆದಾಗುತ್ತದೆ. ಅದರಿಂದ ರೋಗಿ ಸಂತುಷ್ಟ 
( ಪ್ರತಿಯೊಂದು ಸೇರಿನಲ್ಲಿ ) ನಾಗುತ್ತಾನೆ. ಏಕೆಂದರೆ ಅವನಿಗೆ ಹಲವಾರು 
ಹಾಲು ೨೫ ಗ್ರೇನ್ ( ಸುಮಾರು ವಸ್ತುಗಳ ಸೇವನೆಯ ಅವಕಾಶ ದೊರೆಯುತ್ತದೆ. 

೨ ಆಣೆ ತೂಕ ) ಇಂಥ ಆಹಾರದಲ್ಲಿ ಉಪ್ಪು ಸೇರಿಸಲೇ ಬೇಕಾಗಿ 
೨ ಗ್ರೀನ್ 

ದ್ದರೆ ದಿನಕ್ಕೆ ೨|| ಆಣೆ ತೂಕಕ್ಕಿಂತ ಹೆಚ್ಚು 
ಗೋದಿ - ೧೪ ಗ್ರೇನ್ 

ಸೇರಿಸಬಾರದು. 
ಬಟಾಣಿ - ೧೪ ಗ್ರೀನ್ 

ಉಪ್ಪಿಲ್ಲದ ಖಾದ್ಯ ಪದಾರ್ಥಗಳ ರುಚಿ 
ಬಟಾಟಿ ೬ ಗ್ರೇನ್ 

ಹೆಚ್ಚಿಸಲು ಅವಕ್ಕೆ ಲಿಂಬೆ ಹಣ್ಣಿನ ರಸ ಒಣ 
ತರಕಾರಿಗಳು ೧೪ ಗ್ರೀನ್ 

ದ್ರಾಕ್ಷಿ ಹಾಗೂ ಇನ್ನಿತರ ರುಚಿ ಕರ ವಸ್ತು 
ಹಣ್ಣು ಗಳು ೮ ಗ್ರೀನ್ 

ಗಳನ್ನು ಉಪಯೋಗಿಸಬಹುದು. 


ಬೆಣೆ 


ಣ 


ನೂತನ ಔರಂಗಜೇಬರು 
ಇಸ್ರೇಲಿನ ಅಧ್ಯಕ್ಷ ಐಜಾಕ್ ಬೆನ್ ಜಿ ಯವರ ಪ್ರಧಾನಮಂತ್ರಿ ಡೇವಿಡ್ 
ಬೆನ್ ಗುರಿಯನ್ನರೂ ಸಂಗೀತನದರೆಮೂಗು ಮುರಿಯುವವರು . ಆದರೆ ಅವರ 
ಹೆಂಡಂದಿರು ಅವರನ್ನು ಸಂಗೀತ ಕಚೇರಿಗಳಿಗೆ ಎಳೆದೊ ಯು ತ್ತಾರೆ. 

ಒ೦ದು ಕಚೇರಿಯಲ್ಲಿ ಬೆನ್ ಗುರಿಯನ್ನರ ಹೆಂಡತಿ ಗಂಡನ ಪಕ್ಕೆಯನ್ನು 
ಕುಕ್ಕಿ , “ನೋಡಿರಿ , ಬೆನ್ ಜಿ ನಿದ್ದೆ ಮಾಡುತ್ತಿದ್ದಾರೆ, ” ಎಂದರು . 

ಬೆನ್ ಗುರಿಯನ್ ಕೆರಳಿ ಹೇಳಿದರು : “ ಇಷ್ಟು ಹೇಳಲಿಕ್ಕೆ ನನ್ನನ್ನು ಎಬ್ಬಿಸ 
ಬೇಕಿತ್ತೆ ? ” 


ಓ448 


ನೀವು ನಿದ್ದೆಯಲ್ಲಿ ನಡೆಯುತ್ತೀರಾ ? 


ರಾಧಾಕೃಷ್ಣ ರಾವ್ 


ಆತ ಒಮ್ಮಿಂದೊಮ್ಮೆ ಹಾಸಿಗೆಯಿಂದೆದ್ದು 
ಜಗಲಿಯಿಂದಿಳಿದು ಹೊರಟ. ಏಕೊ ಏನೋ 

ಅದು ಸ್ವಾರಸ್ಯವಾಗಿರಬಹುದು, 

ದುರಂತಕರವಾಗಿರಬಹುದು ! 
ನಿದ್ದೆ ಹತ್ತಿರದಿದ್ದ ಅವನ ಹೆಂಡತಿ ಮೊದಲು 
ಗಂಡ ಜಲಬಾಧೆಗೆ ಹೊರಟಿರಬಹುದೆಂದೆಣಿಸಿ 
ದವಳು , ಆತ ಅಂಗಳ ದಾಟಿ ಗದ್ದೆಗಿಳಿದದ್ದನ್ನು ಯಾದ ಹೆಂಡತಿ ಹಿಂದೆಯೇ ಹೋದಳು. 
ನೋಡಿ ಚಕಿತಳಾಗಿ ತಾನೂ ಎದ್ದು ಬೆಂಬತ್ತಿ ದಿನವೂ ಸಂಜೆ ಆತ ಊರಪೇಟೆಗೆಹೋಗುವ 
ದಳು. ಆತನ ಮೈ ಯಲ್ಲಿ ಒಂದು ಕೌಪೀನ ದಾರಿಯಲ್ಲಿ ಈಗಲೂ ಹೊರಟಿದ್ದ . ಒಂದೂವರೆ 
ಹೊರತು ನೂಲರಿವೆ ಇದಿಲ್ಲ. ಅವಳು ಹಿಂದಿಂದ ಫರ್ಲಾಂಗು ನಡೆದು ಪೇಟೆಯ ರಸ್ತೆಗೆ ಹತ್ತಿರ 
ಕರೆದರೂ ಅವನಿಗೆ ಕೇಳಿಸಿದಂತೆ ತೋರಲಿಲ್ಲ . ವಾದಾಗ ಆತ ಗದ್ದೆಯ ಒ೦ದು ಬಾಂದು ಕಲ್ಲನ್ನು 
ಅದೇ ವೇಷದಲಾ ತ ನೇರವಾಗಿ ಭರದಿಂದ ಎಡವಿ ಮುಗ್ಗರಿಸಿದ. ಅಷ್ಟರಲ್ಲಿ ಅವನ ಹೆಂಡತಿ 
ಗದ್ದೆಯ ಅಂಚಿನ ಮೇಲೆ ಸಾಗಿದ. ಗಾಬರಿ ಅವನನ್ನು ಹಿಡಿದುಕೊಂಡು ಕುಲುಕಿದಳು. 


೪೬ 


ನೀವು ನಿದ್ದೆಯಲ್ಲಿ ನಡೆಯುತ್ತೀರಾ? 
ಅವನು ಎಚ್ಚತ್ತು ತಾರೆಗಳ ಬೆಳಕಿನಲ್ಲಿ ಅತಿ ಮಲಗುತ್ತಿದ್ದ. ಮನೆ ಬೀಳುತ್ತದೆಯೆಂಬ ಭಯ 
ನೋಡಿದ. 

ದಿಂದ ಒಬ್ಬ ಹೆಂಡತಿಯನ್ನೆಬ್ಬಿಸಿ ತಾನು ಹೊರ 
* ಎಲ್ಲಿ ಹೊರಟಿದ್ದೀರಿ ಈ ವೇಷದಲ್ಲಿ? ” ಗೋಡುತ್ತಿದ್ದ , ಎಚ್ಚರದಲ್ಲಿ ಸಂಭಾವಿತರಾಗಿದ್ದ 
“ ಹಾಂ ? ನಾ ಇಲ್ಲಿ ಹೇಗೆ ಬಂದೆ ? " ಎ೦ದ ವರು ನಿದ್ದೆಯಲ್ಲಿ ಎದ್ದೊಡಾಡುತ್ತ ಅಶ್ಲೀಲ 
ಆತ. 

ವಾಗಿ ಬಯ್ಯುತ್ತಿದ್ದ ಉದಾಹರಣೆಯುಂಟು. 
ಇದು ನನ್ನ ಭಾವನ ಪ್ರಪ್ರಥಮ ದೂರ ಹಗಲಲ್ಲಿ ಅಟ್ಟದ ಮೆಟ್ಟಲು ಹತ ಲು ಅಂಜುವ . 
ಗಾಮಿ ನಿದ್ರಾಸಂಚಾರವಾಗಿತ್ತು . ಅಂದಿನಿಂದ ವರು ನಿದ್ದೆಯಲ್ಲಿದ್ದು ಆಡಿನ ಹಾಗೆ ಅತಿಇಕ್ಕೆ 
ಅವರ ನಿದ್ರಾಸಂಚಾರಗಳ ಮೇಲೆ ಕಣ್ಣಿಡು ಟ್ರಾದಗೋಡಗಳನ್ನೇರಿ ನಿಂತದ್ದು೦ಟು. ನಿದ್ದೆ 
ವುದು ನನ್ನ ಕೈನಿಗೊಂದು ಸಮಸ್ಯೆಯೇ ಆಯಿತು. ಯಲ್ಲಿ ಗಣಿತದ ಜಿಗುಟಾದ ಸಮಸ್ಯೆಗಳನ್ನು ಬಿಡಿ 

ನಿದ್ರಾ ಸಂಚಾರಿಗಳ ಅಪರೂಪ ಕೃತ್ಯಗಳು ಸಿದವರು, ಸಂಗೀತದ ಕೃತಿಗಳನ್ನು ರಚಿಸಿದವರು, 
ಕೇಳುವವರಿಗೆ ಮೊಜಾಗಿವೆ, ವಿಜ್ಞಾನಿಗಳಿಗೆ ಕೊಲೆಗಳನ್ನು ಕೂಡ ಮಾಡಿದವರಿದ್ದಾರಂತೆ. 
ಸಮಸ್ಯೆಯಾಗಿವೆ, ಸಾಹಿತಿಗಳಿಗೆ ಕಥಾವಸ್ತು ಕೆಲ ಬಲ್ಲವರು ಪ್ರತಿ ನಲುವತ್ತು ಐವತ್ತು ಜನ 
ಗಳಾಗಿವೆ, ನ್ಯಾಯಾಧೀಶರಿಗೆ ಉಭಯಸಂಕ ರಲ್ಲಿ ಒಬ್ಬರಂತೆ ನಿದ್ರಾಸಂಚಾರಿಗಳಿದ್ದಾರೆಂದು 
ಟಕ್ಕೆ ಕಾರಣವಾಗಿವೆ. 

ಅಂದಾಜು ಮಾಡಿದ್ದಾರೆ. ಅದು ಅತ್ಯಂತ ಆಶ್ಚ 
ಒಬ್ಬಾನೊಬ್ಬ ಒಂದು ಇಡೀ ಕಾದಂಬರಿ | ರಕರವಾದ ಮಾನವ ಚಟುವಟಿಕೆಗಳಲ್ಲೊಂ 
ಯನ್ನೆ ನಿದ್ರೆಯಲ್ಲಿ ಬರೆದ ಹಳೇ ದಾಖಲೆ ಇದೆ. ದಾಗಿದೆ. ವಿಜ್ಞಾನಿಗಳು ಇನ್ನೂ ಅದರ ತಳ 
ತತ್ವಜ್ಞಾನಿ ವೋಲ್ವೇರ್ , ತನ್ನ ಮಿತ್ರನೊಬ್ಬ ಕಂಡಿಲ್ಲ. ೩೭ ವರ್ಷಗಳಿಂದ ನಿದ್ರೆಯ ವಿಷಯ 
ನಿದ್ದೆಯಲ್ಲಿ ಎದ್ದು ನಿಂತು ಸಜ್ಜಾಗಿ ವೇಷ ದಲ್ಲಿ ಸಂಶೋಧನೆ ಮಾಡಿರುವ ಡಾ . ನಥೇನಿ 
ಭೂಷಣ ಮಾಡಿಕೊಂಡು ಒಂದು ಸುತ್ತು ನರನ ಯಲ್‌ ಕೈಟ್‌ ಮನ್ನರು ನಿದ್ರಾಸಂಚಾರಿಗಳ 
ಮಾಡಿ ಆ ಮೇಲೆ ವೇಷ ಕಳಚಿಟ್ಟು ತಿರುಗಿ ಸಂಖ್ಯೆ ಜನರೆಣಿಸುವಷ್ಟಿಲ್ಲವೆಂದೂ ತಾವು ಈ 
ಮಲಗಿಬಿಡುತ್ತಿದ್ದನೆಂದು ಉಲ್ಲೇಖಿಸಿದ್ದಾನೆ. ವರೆಗೆ ಒಬ್ಬನೇ ಒಬ್ಬ ನಿಜವಾದ ನಿದ್ರಾ ಸಂಚಾರಿ 

ಬರ್ಕಲಿ ಎಂಬಲ್ಲಿ ಮರ್ಶಿಯಾ ವೂಲ್ಕರ್‌ ಯನ್ನು ಕಂಡಿಲ್ಲವೆಂದೂ ಹೇಳುತ್ತಾರೆ. ನಿದ್ರಾ 
ಎಂಬವಳು ಒಂದು ನಡುರಾತ್ರಿ ನಿದ್ರೆಯಲ್ಲೇ ತನ್ನ ಸಂಚಾರದ ಬಗ್ಗೆ ಜನರು ಪಡುವ ಅದ್ಭುತದಿಂದ 
ಗಂಡನ ಕಾರನ್ನು ನಡೆಸಿಕೊಂಡು ೨೩ ಮೈಲು ಪ್ರಚೋದಿತರಾಗಿ ಅನೇಕ ಜನರು ತಮ್ಮ 
ದೂರಹೋಗಿ ಅಲ್ಲಿ ಎಚ್ಚರಗೊಂಡು ತಾನೆಲ್ಲಿ ಅಥವಾ ಇತರರ ಅನುಭವಗಳನ್ನು ದೊಡ್ಡದು 
ದೇನೆಂದು ಅರಿಯದೆ ಹತ್ತಿರವೇ ಇದ್ದ ಫೋನಿ ಮಾಡಿ ಹೇಳುತ್ತಾರೆಂದು ಅವರ ಅಭಿಪ್ರಾಯ . 
ನಿಂದ ಗ೦ಡನಿಗೆ ಸುದ್ದಿ ತಿಳಿಸಿದಳು . ಇದರ - ಆದರೆ ಅನೇಕ ಮನೋವಿಜ್ಞಾನಿಗಳ ಅಭಿಪ್ರಾಯ 
ಲೈ೦ದು ಆಶ್ಚಯ್ಯ ವೆಂದರೆ ಎಚ್ಚರವಾಗಿದ್ದಾಗ ದಲ್ಲಿ ನಿದ್ರಾಸಂಚಾರ ನಿಜ ಸಂಗತಿಯಾಗಿದೆ . 
ಅವಳಿಗೆ ಆ ಕಾರನ್ನು ನಡೆಸುವುದು ತಿಳಿದಿರಲಿಲ್ಲ. ನಿದ್ರಾಸಂಚಾರವೆಂದರೇನು ? ಅದು ತನ್ನ 
ಆದರೂ ಅದೇ ಕಾರನ್ನವಳು ನಿದ್ದೆಯಲ್ಲಿ ದೀಪ ಚಿತ್ರವತ್ತಾದ ಕನಸನ್ನು ಪ್ರತ್ಯಕ್ಷವಾಗಿ ಅಭಿನ 
ವಿಲ್ಲದೆ ಓಕ್ಲಂಡ್ ನಗರದ ಮಾರ್ಗಗಳಲ್ಲಿ ನಡೆ ಯಿಸಿ ತೋರಿಸುವ ಕನಸುಗಾರನ ಪ್ರಯತ್ನ 
ಸುತ್ತ ಬಂದಿದ್ದಳು. 

ವೆಂದು ತಜ್ಞರ ಒಮ್ಮತದ ಅಭಿಪ್ರಾಯ . ಒಂದು 
ಅಯೋವದಲ್ಲೊಬ್ಬ ವಿದ್ಯಾರ್ಥಿ ನಿದ್ದೆಯಲ್ಲೇ ಮಾತಿನಲ್ಲಿ, ಅದು “ ಸಕ್ರಿಯ ಕನಸು.” ಯಾವು 
ನದಿಯಲ್ಲಿ ಈಸಿ ನಿದ್ದೆಯಲ್ಲೇ ಮನೆಗೆ ಮರಳಿ ದಾದರೊಂದು ಮಾನಸಿಕ ಕೊರತೆ, ಭಯ 


ಕಸ್ತೂರಿ, ಡಿಸೆಂಬರ್ ೧೯೬೦ 


ಅಂತರ್ದೃ೦ದ್ಯ , ಆತ್ಮಸಾಕ್ಷಿಯ ಕುಟುಕು - ಇವು ದ್ದಳು, ನಾಯಿಯ ಬಾಲದ ಸಂಕೇತವಾಗಿ 
ನಿದ್ರಾಸಂಚಾರಕ್ಕೆ ಪ್ರೇರಕವಾಗಬಹುದು. ಪ್ರತಿ ಟೊಂಗೆಯ ತುದಿಯಲ್ಲಷ್ಟೇ ಎಲೆಗಳ ಗುಚ್ಛ 
ಒಮ್ಮೊಮ್ಮೆ ಕೆಲ ಮಿದುಳಿನ ರೋಗಗಳು ಕೂಡ ಉಳಿದಿತ್ತು . 
ಈ ವೈಚಿತ್ರದಲ್ಲಿ ಪಾತ್ರ ವಹಿಸುತ್ತವೆ. ನಿದ್ರಾಸಂಚಾರಿ ಹೇಗೆ ಮಲಗಿದಲ್ಲಿಂದೆದ್ದು 
* ಎಚ್ಚರದಲ್ಲಿರುವಾಗ ಮಾಡಲು ಧೈರ್ಯವಿಲ್ಲ ನಡೆಯುತ್ತಾನೆ? ಕನಸು ಕಾಣತೊಡಗಿದೊಡನೆ 
ದ್ದನ್ನು ನಾವು ಕನಸಿನಲ್ಲಿ ಮಾಡುತ್ತಿರುತ್ತೇವೆಂದು ಅವನ ಮಿದುಳಿನ ಭಾಗದಲ್ಲಿ ಯಾವುದೋ ಗಲಿ 
ಮನೋ ವೈದ್ಯರ ಮತ. ಅದು ನಮ್ಮ ಇಚ್ಛೆ ಬಲಿಯಾಗಿ ಅವನನ್ನು ಕೃತಿಗೆ ಪ್ರಚೋದಿಸು 
ಪೂರೈಸಿಕೊಳ್ಳುವ ಒಂದು ವಿಧಾನ. ನಮ್ಮಲ್ಲಿ ಇದೆ. ನಿದ್ರಾಸಂಚಾರಿಯನ್ನು ನೋಡಿದರೆ 
ಹೆಚ್ಚಿನವರು ಸುಮ್ಮನೆ ಬಿದ್ದು ಕೊಂಡು ಕನಸು ಎಚ್ಚರದಲ್ಲಿದ್ದವನಂತೆಯೇ ಕಾಣುತ್ತಾನೆ. ಅವನ 
ಕಾಣುತ್ತೇವೆ. ಆದರೆ ಕೆಲವರು ಕನಸನ್ನು ಕಣ್ಣು ತೆರೆದಿರುತ್ತದೆ. ಆತ ಸಾವಕಾಶವಾಗಿ 
ಕಾಣುವ ಬದಲು ಅಭಿನಯಿಸಿ ತೋರಿಸುತ್ತಾರೆ. ನಡೆಯುತ್ತಾನೆ. ಎದುರಿಗಿರುವ ಅಡೆತಡೆಗಳನ್ನು 
ಕನಸಿನಲ್ಲಿ ಮಾತಾಡುವುದು ಇದರಲ್ಲಿ ಅತಿ ತಡವಲು ಕೈಗಳನ್ನು ಮುಂದೆ ಚಾಚಿ ನಿದ್ರಾ 
ಸೌಮ್ಯ ಪ್ರಕಾರ, ಕೆಲವರು ಮಾತಾಡದೆ ಬರಿ ಸಂಚಾರಿಗಳು ನಡೆಯುತ್ತಾರೆಂಬುದು ಸತ್ಯವಲ್ಲ. 
ಓಡಾಟವನ್ನೇ ಮಾಡುತ್ತಾರೆ. ಕೆಲವರು ಮಾತು ಅವರಿಗೆ ಕಣ್ಣು ಚೆನ್ನಾಗಿ ಕಾಣಿಸುತ್ತಿರುವುದ 
ಓಡಾಟಗಳೆರಡರಿಂದಲೂ ತಮ್ಮ ಕನಸನ್ನು ಆಡು ರಿ೦ದ ಅಡೆತಡೆಗಳನ್ನ ವರು ಸುಲಭವಾಗಿ ಗುರು 
ತಾರೆ. ಆದರೆ ಈ ಅಭಿನಯವೆಲ್ಲ ಸಾಂಕೇತಿ ಕ ತಿಸಬಲ್ಲರು. ಆದರೂ ಅವರೆದುರಿಗೆ ಕಡ್ಡಿ ಕೆರೆದು 
ವಾಗಿರುತ್ತದೆ ಮಾತ್ರ , 

ಹಚ್ಚಿದರೆ ಅವರದನ್ನು ಗಮನಿಸುವುದಿಲ್ಲ. ಕೆಲವ 
ಒಂದು ತಿಂಗಳು ಬೆಳಗಿನ ರಾತ್ರಿ ಸುಂದರಿ ರಿಗೆ ಉತ್ತಮ ಸ್ಪರ್ಶ ಜ್ಞಾನವೂ ಆಗ ಇರುತ್ತದೆ. 
ತರುಣಿಯೊಬ್ಬಳು ಹುಟ್ಟಿದ ರೂಪದಲ್ಲಿ ಒಂದು ಕಿವಿಯೂ ಸರಿಯಾಗಿ ಕೇಳಿಸುತ್ತಿರುತ್ತದೆ. 
ಮರದ ಮೇಲೇರಿ ಎಲೆಗಳನ್ನು ಹರಿಯುತ್ತಿರುವು ಆದರೆ ಅವರು ತಮ್ಮದೇ ಸ್ವಪ್ಪ ಜಗತ್ತಿನಲ್ಲಿ ರು 
ದನ್ನು ಕಂಡು ಜನ ಸೇರಿತು. ಅವಳ ಗಂಡ ವುದರಿಂದ ಅವರೊಡನೆ ಹೊಂದಿಕೆಯಾಗಿ 
ನನ್ನು ಎಬ್ಬಿಸಿ ಕರೆ ತಂದಾಗ ತನ್ನ ಹೆಂಡತಿಯ ಸಂಭಾಷಣೆ ನಡೆಸುವುದು ಮಾತ್ರ ಸಾಧ್ಯವಿಲ್ಲ. 
ನಿದಾಸಂಚಾರದ ಉದಾಹರಣೆಯಿದೆಂದು ಆತ ನಿದಾಸಂಚಾರಿ ಏನೇನು ಮಾಡಬಹುದು, 
ಮನಗಂಡ, ಹತ್ತಾರು ಜನ ಸೇರಿ ಮರದ ಕೆಳಗೆ ಮಾಡಲಿಕ್ಕಿಲ್ಲ ? 
ಒಂದು ದೊಡ್ಡ ಬಲೆಯನ್ನು ಬಿಡಿಸಿ ಹಿಡಿದು ಮೇಲೆ ಹೇಳಿದ ಹೆಂಗಸಿನಂತೆ ಎಚ್ಚರದಲ್ಲಿ 
ನಿಂತರು. ಗಂಡ ಮರವೇರಿ ಅವಳ ಮೈ ಮುಟ್ಟಿ ಮರವೇರಲಾರದವರು ನಿದ್ರೆಯಲ್ಲಿ ಮರ ಏರಬ 
ದೊಡನೆ ಅವಳು ಎಚ್ಚರಗೊಂಡು ಕೂಡಲೆ ಕೆಳ ಹುದು, ಅಸಾಧ್ಯಪ್ರಾಯವಾಗಿ ಕಾಣಿಸಿದ್ದನ್ನು 
ಗುರುಳಿದಳು. ಕೆಳಗೆ ಬಲೆಯಿದ್ದುದರಿಂದ ಅವ ಮಾಡಬಹುದು. ಆದರೂ ನಿಜವಾಗಿ ನಿಮ್ಮ 
ಳಿಗೇನೂ ಧಕ್ಕೆಯಾಗಲಿಲ್ಲವಷ್ಟೇ . ಅವಳು ಶಕ್ತಿಗೆಮೀರಿದುದನ್ನು ನೀವುನಿದ್ರಾಸಂಚಾರದಲ್ಲಿ 
ಒಂದು ನಾಯಿ ಪ್ರದರ್ಶನದ ಕನಸು ಕಾಣು ತ್ತಿ ಮಾಡಲಾರಿರೆಂದು ಈ ವಿಷಯವನ್ನು ಕೂಲಂ 
ದಳಂತೆ. ಅಲ್ಲಿದ್ದ ಎಲ್ಲ ನಾಯಿಗಳನ್ನೂ ಫ್ರೆಂಚ್ ಕಷವಾಗಿ ಅಭ್ಯಸಿಸಿದ ಡಾ . ಜೆಲ್ಲಾ ಟಿಪ್ಲಿ ತ್ 
ಪೂಡಲ್ ನಾಯಿಗಳಾಗಿ ಪರಿವರ್ತಿಸುತ್ತಿದ್ದೆ . ಅವರು ಬರೆದಿದ್ದಾರೆ, ಆದರೆ ನಿದ್ರಾಸಂಚಾ 
ನೆಂದು ಅವಳು ಕನವರಿಸುತ್ತ ಅದರ ಸಂಕೇತ ರಿಯು ಸಂಮೋಹನಿ ವಿದ್ಯೆಯ ಪ್ರಭಾವಕ್ಕೊಳ 
ವಾಗಿ ಟೊಂಗೆಗಳ ಎಲೆಗಳನ್ನೆಲ್ಲ ಕಿತ್ತು ತೆಗೆದಿ ಗಾದವನನ್ನು ಹೋಲುವ ಅವಸ್ಥೆಯಲ್ಲಿರುತ್ತಾ 


ನೀವು ನಿದ್ದೆ ಯಲ್ಲಿ ನಡೆಯುತ್ತೀರಾ ? 
ನೆಂಬುದೂ ನಿಜ, ಸಂಮೋಹನಿಗೊಳಗಾದವನು ಲಾಯಿತು. ಶಿಕ್ಷೆ ತಪ್ಪಿತು ; ಆದರೆ ಮಾನ 
ಸಾಮಾನ್ಯ ಅವಸ್ಥೆಯಲ್ಲಿರುವಾಗ ಮಾಡಲಾರ ಹೋದದ್ದು ಹೋಗಿಯೇಬಿಟ್ಟಿತು. 
ದ್ದನ್ನು ಮಾಡಲು ಸಮರ್ಥನಾಗುವಂತೆ ನಿದ್ರಾ ಹಾಗಾದರೆ ನಿದ್ರಾಸಂಚಾರಿ ಕೊಲೆಯಂಥ 
ಸಂಚಾರಿಯೂ ಮಾಡಲು ಸಮರ್ಥನಾಗುತ್ತಿರ ಮಹಾ ಪಾತಕಗಳನ್ನು ಮಾಡಬಹುದೆ ? ಕೊಲೆ 
ಬೇಕು. ಕೆಲ ವೇಳೆ ನಿದ್ರಾಸಂಚಾರಿಗೆ ಆಜ್ಞಾ ಮಾಡಿ ವಿದ್ಯಾಸಂಚಾರಾವಸ್ಥೆಯಲ್ಲಿ ಮಾಡಿದೆ 
ಪಿಸಿ ಆಶ್ರಕರ ಸಂಗತಿಗಳನ್ನು ಮಾಡಿಸಬಹು ಎಂದು ವಾದಿಸಿದವರ ಪ್ರಕರಣಗಳೆಷ್ಟೋ ಇವೆ . 
ದೆಂದೂ ಕಂಡುಬಂದಿದೆ. 

ಅಪರೂಪವಾಗಿ ಇದನ್ನು ನ್ಯಾಯಾಲಯಗಳು 
ನಗ್ನ ಸ್ತ್ರೀಯ ವೃಕ್ಷಾರೋಹಣದಂಥ ಒಪ್ಪಿದ್ದೂ ಉಂಟು. ಆದರೆ ನಿದ್ರೆಯಲ್ಲಿ ಕೊಲೆ 
ಸ್ವಾರಸ್ಯ ಪ್ರಕರಣಗಳು ನಿದ್ರಾಸಂಚಾರದಲ್ಲಿ ನಡೆ ಮಾಡುವುದು ಅಸಂಭವಕೋಟಿಯದೆಂದು ಡಾ . 
ಯಬಹುದಾದಂತೆ ಅತ್ಯಂತ ಪೇಚಾಟಕ್ಕೆ ಸಿಲು ಟಿಪ್ಲಿ ತ್ , ಡಾ .ಮೆಯರ್ ಮೊದಲಾದ ತಜ್ಞರು 
ಕಿಸುವ ಘಟನೆಗಳೂ ಜರುಗಬಹುದು. ಪ್ರಸಿದ್ದ ದೃಢವಾಗಿ ಹೇಳುತ್ತಾರೆ. ಮನುಷ್ಯ ಎಚ್ಚರ 
ಅಮೆರಿಕನ್ ಲೇಖಕ ಎಂ . ಎಂ . ಮೂಸಲ ದಲ್ಲಿ ಯಾವುದು ನ್ಯಾಯಬಾಹಿರವೆಂದು ನಂಬಿ 
ನ್ನರು ತಮ್ಮ ನಿದ್ರಾಸಂಚಾರದ ಒಂದು ಅನುಭವ ರುತ್ತಾನೋ ಅದನ್ನು ಕನಸಿನಲ್ಲಿ ಮಾಡಲಾರ. 
ವನ್ನು ಬರೆದಿದ್ದಾರೆ. ಅವರ ಮನೆಗೆ ಅವರ ಮಿತ್ರ ಸಂಮೋ ಹನಿಗೊಳಗಾದಾಗಲೂ ಮನುಷ್ಯನಿಂದ 
ದಂಪತಿಗಳು ಬಂದಿದ್ದರು. ಅವರಿಗೆ ತಮ್ಮ ಅನೇಕ ಅಸಾಧ್ಯಪ್ರಾಯ ಕಾಠ್ಯಗಳನ್ನು ಮಾಡಿಸ 
ಕೋಣೆಯನ್ನು ಬಿಟ್ಟುಕೊಟ್ಟು ಇವರು ತಮ್ಮ ಬಹುದು ; ನೀತಿಬಾಹಿರ ಕಾರಗಳನ್ನು ಮಾತ್ರ 
ಹೆಂಡತಿಯೊಡನೆ ಬೇರೊಂದು ಕೋಣೆಯಲ್ಲಿ ಆ ಅವಸ್ಥೆಯಲ್ಲಿ ಮನುಷ್ಯ ಮಾಡುವುದಿಲ್ಲ. 
ಮಲಗಿದರು. “ ಎಷ್ಟು ಹೊತ್ತಿಗೆ ನಾನು ಎದ್ದು “ಕೊಲೆ ಮತ್ತು ಹಿಂಸೆಯ ವಿರುದ್ದ ನಮ್ಮಲ್ಲಿ 
ಹೊರಟೆನೋ ಗೊತ್ತಿಲ್ಲ. ಆದರೆ ನಾನು ನನ್ನ ಜುಗುಪ್ಪೆ ಇರುತ್ತದೆ. ಆದ್ದರಿಂದ ಒಂದು ವೇಳೆ 
ನಿತ್ಯದ ಕೋಣೆಗೆ ಹೋಗಿ ಮಲಗಿಬಿಟ್ಟಿದ್ದೆ . ಕನಸಿನಲ್ಲಿ ನಾವುಕೊಲೆಗೆ ಉದ್ಯುಕ್ತರಾದರೂ 
ಬೆಳಗಿನ ಜಾವದಲ್ಲಿ ನನ್ನ ಮಿತ್ರನ ಹೆಂಡತಿಗೆ ಈ ಮಾನಸಿಕ ಜುಗುಪ್ಪೆ ನಮ್ಮನ್ನೆಚ್ಚರಗೊಳಿ 
ಎಚ್ಚರವಾಗಿರಬೇಕು. ಅವಳು ತನ್ನ ಹಾಸಿಗೆ ಸದೆ ಬಿಡದು ” ಎನ್ನುತ್ತಾರೆ ಡಾ . ಟಿಪ್ಲಿ .. 
ಯಲ್ಲಿ ತನ್ನ ಗಂಡನಲ್ಲದೆ ಇನ್ನೊಬ್ಬ ಪುರುಷನಿರು ಆದರೆ ಒಂದು ಮನೋವೇಧ ಕ ಘಟನೆ ನಿಜ 
ವುದನ್ನು ಕಂಡು ಚಿಟ್ಟನೆ ಚೀರಿದಳು. ನನ್ನ ವಾಗಿಯೂ ಕೆಲ ವರ್ಷಗಳ ಹಿಂದೆ ನಡೆಯಿತು. 
ಹೆಂಡತಿ ಓಡಿಬಂದು ನನ್ನನ್ನೆಳೆದುಕೊಂಡು ೧೯೪೬ ರಲ್ಲಿ ಅರ್ಕಾಸ್‌ನಲ್ಲೊಬ್ಬನು ಕನ 
ತಾನಿದ್ದ ಹಾಸಿಗೆಗೊಯ್ದಳು. ನನ್ನ ಸ್ವಾಭಾವಿಕ ಸಿನಲ್ಲಿ ಕಂಡ “ ಆಕ್ರಮಣಕಾರಿ ” ಯನ್ನು 
ನಿದ್ರಾ ಸಂಚಾರದ ಒಂದು ಪ್ರಕರಣವಿದೆಂದು ಹೊಡೆದೋಡಿಸಲೆಂದು ದೊಡ್ಡ ವಾರ್ಚ್ 
ಅವಳು ನನ್ನ ಮಿತ್ರನ ಹೆಂಡತಿಗೆ ವಿವರಿಸಿ ಸಮಾ ದೀಪದಿಂದ ಬಲವಾಗಿ ಅಪ್ಪಳಿಸಿದನು. ಎಚ್ಚತ್ತು 
ಧಾನಪಡಿಸಬೇಕಾಯಿತು ” 

ನೋಡುವಾಗ ಅವನ ಪಕ್ಕದಲ್ಲಿ ಅವನ ನಾಲ್ಕು 
ಕೆಲ ವೇಳೆ ಪ್ರಕರಣ ಇದಕ್ಕೂ ಮುಂದೆ ವರ್ಷದ ಮಗಳು ಸತ್ತು ಬಿದ್ದಿದ್ದಾಳೆ! 
ಹೋಗಿಬಿಡುವುದುಂಟು. ಪಾದ್ರಿಯೊಬ್ಬನಿಂದ ವಿಜ್ಞಾನಿಗಳ ಮತದಲ್ಲಿ ನಿದ್ರಾಸಂಚಾರವು 
ಒಬ್ಬ ಹುಡುಗಿ ಬಸುರಾದಾಗ ಆತ ನಿದ್ರಾಸಂಚಾ ಅರ್ಧ ನಿದ್ರೆ ಅರ್ಧ ಎಚ್ಚರದ ಸ್ಥಿತಿಯಲ್ಲಿ ನಡೆ 
ರಾವಸ್ಥೆಯಲ್ಲಿ ತಾನು ಹೀಗೆ ಮಾಡಿದ್ದಾಗಿ ಯುತ್ತದೆ, ತಾವು ನಿದ್ದೆಯಲ್ಲಿ ನಡೆಯುವುದನ್ನು 
ನ್ಯಾಯಾಲಯದಲ್ಲಿ ಸಾಧಿಸಿದ್ದನ್ನು ಒಪ್ಪಿಕೊಳ್ಳ ತಡೆಯಲು ಎಷ್ಟೋ ಜನ ಕಾಲಿಗೆ ಕೈಗೆ ಹಗ 
D 5 - 7 


ಕಸ್ತೂರಿ, ಡಿಸೆಂಬರ್ ೧೯೬೦ 


ಕಟ್ಟಿ ಮಂಚಕ್ಕೆ ಬಿಗಿದುಕೊಳ್ಳುವುದುಂಟು. ಹಣದ ತೊಂದರೆ , ಯಾರ ವೆಲಾದರೂ ಇರುವ 
ಆದರೆ ನಿದ್ದೆಯಲ್ಲಿ ಅದನ್ನು ಬಿಡಿಸಿಕೊಂಡು ದೂರು, ಭವಿಷ್ಯತ್ತಿನ ಭಯ - ನಿದ್ರಾ ಸಂಚಾರ 
ಅವರು ಯಥಾಪ್ರಕಾರ ನಡೆಯುತ್ತಾರೆ! ಅ೦ದರೆ ವನ್ನು ಪ್ರೇರಿಸಬಹುದು, ಅಮೆರಿಕದ ಸೇನಾ 
ಅವರಿಗೆ ತಾವೇನು ಮಾಡುತ್ತಿದ್ದೇವೆಂಬ ಪ್ರಜ್ಞೆ ಪಡೆಯ ಜನರಲ್ಲಿ ನಿದಾಸಂಚಾರಿಗಳನ್ನು ಪರೀ | 
ಇದೆ, ವಿವೇಕದ ಕಡಿವಾಣ ಇಲ್ಲ ಎಂದೇ ಅಲ್ಲ , ಕ್ಷಿಸಿದಾಗ ಕೆಲವೊಂದು ಅರವತ್ತಾದ ವೈಶಿಷ್ಟ 

ಹಾಗಾದರೆ ಅವರೇಕೆ ನಡೆಯುತ್ತಾರೆ ? ಗಳು ಕಾಣಬಂದವು. ನಿದ್ರಾಸಂಚಾರಿಗಳು 
ಅವರ ಮನಸ್ಸು ಸ್ವಸ್ಥವಾಗಿಲ್ಲ . ಇತ್ತಂಡವಾ ಹೆಚ್ಚಾಗಿ ಬುದ್ದಿಶಾಲಿಗಳೂ ವಿದ್ಯಾವಂತರೂ 
ಗಿದೆ, ಭಯಾಕುಲವಾಗಿದೆ . ಅದಕ್ಕೆ . ಒಬ್ಬ ಆಗಿದ್ದರಲ್ಲದೆ ಚಿಕ್ಕ ಪಟ್ಟಣಗಳ ಮಧ್ಯಮ ವರ್ಗ 
ಹುಡುಗಿ ತಾಯೊಡನೆ ಜಗಳವಾಡಿ ಮಾತು ದಿಂದ ಬಂದವರಾಗಿದ್ದರು. ನೀತಿ, ದೈವಭೀತಿ 
ಬಿಟ್ಟಿದ್ದಳು. ಆದರೆ ರಾತ್ರಿ ನಿದ್ದೆಯಲ್ಲಿ ಎದ್ದು ಗಳ ಪ್ರಜ್ಞೆಯನ್ನು ಅವರ ಹಿರಿಯರು ಅವರಲ್ಲಿ 
ಹೋಗಿತಾಯಿಗೆ ಮುತ್ತಿಟ್ಟು ಬರುತ್ತಿದ್ದಳು ! ಉಂಟು ಮಾಡಿದ್ದರು. ಹೀಗಾಗಿ ತೋರಿಕೆಗೆ 
ತಾಯೊಡನೆ ರಾಜಿ ಮಾಡಿಕೊಳ್ಳುವ ಹಂಬಲ ಅವರು ಶಿಸ್ತಿನಿಂದ ನಡೆಯುವವರಾಗಿದ್ದರು. 
ವಿದ್ದರೂ ಅಭಿಮಾನಕ್ಕೆ ಬಿದ್ದು ಹಾಗೆ ಮಾಡ ಆದರೆ ಒಳಗೊಳಗೆ ಅವರಲ್ಲಿ ಇತ್ತಂಡ ಮನೆ 
ಲಾರದ ಇತ್ತಂಡ ಮನಸ್ಸನ್ನು ಅವಳ ಈ ಕೃತಿ ಭಾವ ಕುದಿಯುತ್ತಿತ್ತು . ಹೊರ ಗಾಂಭೀರ ದೊ 
ತೋರಿಸಿತ್ತು . 

ಡನೆ ಒಳಗೆ ಭಯ , ಆತ್ಮವಿಶ್ವಾಸದ ಅಭಾವ 
ನಿದ್ರೆಯಲ್ಲಿ ನಡೆ ಯು ವ ವ ರ ಲ್ಲಿ ಮಕ್ಕಳ ಅವರಲ್ಲಿರುತ್ತಿತ್ತು. ತಮ್ಮ ಕುದಿಯನ್ನು ಒಳಗೇ 
ಸಂಖ್ಯೆಯೇ ಹೆಚ್ಚು . ಅನೇಕವೇಳೆ ಇಂಥ ಮಕ್ಕಳು ಹತ್ತಿಕ್ಕುತ್ತಿದ್ದುದರಿಂದ ಸಾಭಿನಯ ಕನಸುಗಳು 
ಹಾಸಿಗೆಯಲ್ಲಿ ಮೂತ್ರ ವಿಸರ್ಜನೆಯನ್ನೂ ಅವರಿಗುಂಟಾಗುತ್ತಿದ್ದವು. 
ಮಾಡುತ್ತಾರೆ. ಇದು ಮಕ್ಕಳ ಮನ ಭಯ 
ಗ್ರಸ್ತವಾಗಿದೆ ಎಂದು ತೋರಿಸುತ್ತದೆ. ತಾಯಿ ನಿಮ್ಮ ಹತ್ತಿರದವರಲ್ಲಿ ವಿದ್ಯಾಸಂಚಾರದ 
ತಂದೆಯರು ತನ್ನನ್ನು ಪ್ರೀತಿಸುವುದಿಲ್ಲ, ಪೀಡಿಸು ಚಟವಿದ್ದರೆ ವಿಶೇಷ ಹೆದರತಕ್ಕದೇನೂ ಇಲ್ಲ. 
ತಾರೆ, ಅಥವಾ ಅಲಕ್ಷಿಸುತ್ತಿದ್ದಾರೆ ಎನಿಸಿದರೆ ಅವರು ಎಡವಬಹುದು, ಮುಗ್ಗರಿಸಬಹುದು; 
ಅವು ಹಿರಿಯರ ಲಕ್ಷವನ್ನು ತಮ್ಮೆಡೆಸೆಳೆಯಲು, ಆದರೆ ಹೊಗಿ ಯಾವುದಾದರೂ ಓಡುವ 
ಹಿರಿಯರ ಕಡೆ ಧಾವಿಸಲು, ಅಥವಾ ಅವರನ್ನು ಮೋಟಾರಿಗೆ ಡಿಕ್ಕಿ ಹೊಡೆದಾರೆಂಬ ಭಯ 
ಬಿಟ್ಟು ಹೋಗಲು ತಮಗಾದ ಇಚ್ಛೆಯನ್ನು ಕನ ಕಡಿಮೆಯೆಂದು ಡಾ . ಟಿವಿತ್ ಹೇಳುತ್ತಾರೆ. 
ಸಿನಲ್ಲಿ ನಡೆಯುವ ಮೂಲಕ ತೋರ್ಪಡಿಸ ಅಷ್ಟು ಪ್ರಜ್ಞೆ ಅವರಿಗಿರುತ್ತದೆ. ಅವರು ಯಾವು 
ಬಹುದು. ಅವುಗಳ ಕೊರತೆ ಪೂರೈಸಿದರೆ ದಾದರೊಂದು ಅಪಾಯಕರ ಸ್ಥಳದಲ್ಲಿದ್ದರೆ 
ಅದು ತಂತಾನೆ ನಿಲ್ಲುವುದು. ಆದರೆ ತಮ್ಮ ಮಗು ಒಮ್ಮೆಲೆ ಎಚ್ಚರಿಸಬೇಡಿ- ಅಷ್ಟೇ . ಅವರು ಬಿದ್ದು 
ವಿನ ನಿದ್ರಾಸಂಚಾರದ ಸಾಹಸಗಳನ್ನು ವರ್ಣಿ ಬಿಡಬಹುದು, 
ಸುವುದು ಹಿತವಲ್ಲ. ಇದರಿಂದ ಮಕ್ಕಳಿಗೆ ಹಿರಿ ಆದರೆ ನಿಮ್ಮ ನಿದ್ರಾಸಂಚಾರಿ ಬಂಧು ಯಾವು 
ಯರ ಲಕ್ಷ , ಸೆಳೆಯುವ ಸುಲಭೋಪಾಯವಿದೆ ದೋ ಗುಪ್ತ ಮನೆ ವ್ಯಥೆ ಅಥವಾ ವಿ ಕ ವದಿಂದ 
ನಿಸಿ ನಿದ್ರಾಸಂಚಾರ ಇನ್ನೂ ಹೆಚ್ಚಾದೀತು. ಬಳಲುತ್ತಿದ್ದಾನೆಂಬುದು ಮಾತ್ರ ನಿಜ. ಸಾಧ್ಯವಾ 
ಪ್ರಾಯ ಪ್ರಬುದ್ಧ ರಲ್ಲಿ ಮಾನಸಿಕ ಸಮಸ್ಯೆಗಳು, ದರೆ ಮನೋವೈದ್ಯರಿಂದ ಚಿಕಿತ್ಸೆ ಮಾಡಿಸಿ. * 


ಕಸಬರಿಗೆ, 
ರಾಯಭಾರಿಣಿ 
ಮತ್ತು 
ಪ್ರಧಾನ ಮಂತ್ರಿ 


ಭಾರತೀಯ 

ಮುಖ್ಯವಾಗಿ ಕಾರಣರಾದವರು ಪ್ರಧಾನಮಂತ್ರಿ 

ನೆಹರೂ ಹಾಗೂ ಅಮೇರಿಕೆಯ ರಾಯಭಾರಿ 
ಕಸಬರಿಗೆ 

ಮಿ . ಎಲ್ಫ್ ವರ್ತ್ ಬಂಕರ್‌ ಅವರ ಪತ್ನಿ . 

ಸೂರನಿಗಿಂತ ತಡವಾಗಿ ಏಳುವವರು ಒಂದು 
ಸುಧಾರಣೆಗೆ 

ದಿನ ತುಸು ನಸುಕಿನಲ್ಲಿ ಎದ್ದು , ತಮ್ಮ ಮನೆ 

ಬಾಗಿಲಲ್ಲಿ ನಿಂತುದಾದರೆ , ಕೆಲಕಾಲದ ನಂತರ , 
ಅಂತರ್ ರಾಷ್ಟ್ರೀಯ 

ರಸ್ತೆಯ ಮೇಲೆ ಚರಚರ ಸದ್ದನ್ನು ಆಲಿಸುವುದ 
ಸಲಹೆ 

ಲ್ಲದೆ ನಮ್ಮ ನಗರಸಭೆಯ ಕಸಗುಡಿಸುವ ಹೆಣ್ಣು 

ಮಕ್ಕಳು, ಬೀದಿಯ ಕಸವನ್ನು ಡುಗುವ ಆ 
ಬೇಕಾಯಿತು ! 

ದೃಶ್ಯವನ್ನೂ ಕಾಣಬಹುದು. 

ಒಂದೂವರೆ ಮೊಳ ಉದ್ದದ ಕಸಬರಿಗೆ 
ಹಿಡಿದು ಬಗಿ ಬೀದಿಯ ಕಸ ಉಡುಗುತ್ತಿದ್ದಾಳೆ 
ಭಂಗಿ, ಧೂಳಿನ ಮೋಡಗಳು - ನಮ್ಮ ರಸ್ತೆಗ. 
ಳಲ್ಲಿ ಅವುಗಳಿಗೆ ಕೊರತೆ ಇಲ್ಲವಲ್ಲ. .. ಏಳು 
ಇವೆ. ಗುಡಿಸುವವಳ ಮೂಗು ಬಾಯಿಗಳನ್ನೂ 
ಅವು ಪ್ರವೇಶಿಸುತ್ತವೆ. ದಿನ ದಿನವೂ ಬೆನ್ನು 
ಬಾಗಿಸಿ ನಡೆಸುವ ಈ ಕೆಲಸ, ಧೂಳಿನ ನುಂಗು 
ವಿಕೆಗಳಿಂದ ಅವಳ ಬೆನ್ನು ಬಾಗುತ ದೆ, ಅವಳಿಗೆ 
ಶ್ವಾಸಕೋಶದ ಕ್ಷಯರೋಗ ಬಂದು ಆಕೆ 
ಕೆಮ್ಮುತಾಳೆ, ಈಯೊಂದೇ ಕಾರಣದಿಂದ 
ಎಷ್ಟು ಸಾವಿರ ಜನ ಕಸಗುಡಿಸುವವರು 
ಸಾಯುತ್ತಾರೆಂದು ಯಾರೂ ಲೆಕ್ಕ ಇಟ್ಟಿಲ್ಲ. 

ನಿತ್ಯ ಕಾಣುವ ದೃಶ್ಯ . ಹಳ್ಳಿ ಹಳ್ಳಿ , ಪೇಟೆ 
ಪೇಟೆಯಲ್ಲಿ. ಆದರೂ ಹೀಗೆ ಗಿಡ್ಡ ಕಸಬರಿಗೆ 
ಉಪಯೋಗಿಸಿ ಬೀದಿಯ ಧೂಳನ್ನು ನುಂಗಿ 
ಕಸ ಗುಡಿಸುವವರು ಯಾಕೆ ಬೀದಿಯಲ್ಲಿರುವ 

ಕ್ಷಯರೋಗಾಣುವನ್ನು ಶರೀರದೊಳಗೆ ಸೇರಿಸಿ 
« ರುತ 32) ಕೊಳ್ಳಬೇಕೆಂದು ನೂರಾರು ವರ್ಷಗಳಿಂದ 

ಯಾರೂ ಕೇಳಿರಲಿಲ್ಲ . 
9 ತೀಯ ಪಂಚವಾರ್ಷಿಕ ಯೋಜನೆಯ ಮೂರು ವರ್ಷದ ಹಿಂದೆ ಒಬ್ಬರು ಕೇಳಿ 
ಆ ಕರಡಿನಲ್ಲಿ ಕಸಬರಿಗೆಯ ಸುಧಾರಣೆಯನ್ನು ದರು. ಸ್ಥಳ ದಿಲ್ಲಿಯಲ್ಲಿ ಅಮೇರಿಕನ್ ರಾಯ 
ಕುರಿತು ಮಾತುಗಳು ಬಂದಿಲ್ಲವಾದರೂ ಭಾರಿಯ ನಿವಾಸ ಸ್ಥಾನ. ಮೊದಲನೇ ಮಹ 
ಯೋಜನಾ ಆಯೋಗದ ಕಚೇರಿ ಕಾಗದ ಪತ್ರ ಡಿಯ ಮೇಲೆಶ್ರೀಮತಿ ಹ್ಯಾರಿಯೆಟ್ ಬಂಕರ್‌ 
ಗಳಲ್ಲಿ ಈ ವಿಷಯ ಓಡಾಡಿ ಸ್ವಲ್ಪ ಮಟ್ಟಿಗೆ ಕುಳಿತಿದ್ದಳು. ನಸುಕಿನ ವೇಳೆ ಕೆಳಗೆ ಇಬ್ಬರು 
ಧೂಳೆಬ್ಬಿಸಿದ್ದು ಹೇಗೆಂಬ ಕಥೆ ಇದು. ಅದಕ್ಕೆ ರುರಾಡಮಾಲಿಗಳು ಕಸಗುಡಿಸುತ್ತಿದ್ದ ಧೂಳು 

೫೧ . 


೫೨ 

ಕಸ್ತೂರಿ, ಡಿಸೆಂಬರ್ ೧೯೬೦ 
ಮೇಲೇರಿತು . ಅದರಿಂದ ಆಕೆಗೆ ಕೆಮ್ಮುವಂತಾ ಅದರಿಂದ ವಿಶೇಷ ಪ್ರಯೋಜನ, ಪ್ರಗತಿ 
ಯಿತು. ನಿತ್ಯವೂ ಹೀಗೆ ಕಸಗುಡಿಸಿ , ಧೂಳನ್ನು ಆದಂತೆ ಕಾಣಲಿಲ್ಲ. ಅವಳು ನೆಹರೂ ಅವರಿಗೇ 
ನುಂಗಿ ಕೆಮ್ಮಿ ಕೆಮ್ಮಿ ಕ್ಷಯದಂತಹ ಬೇನೆಗಳಿಗೆ ಹೇಳಿದಳು. ಯಾವಾಗ ಈ ವಿಷಯ ನೆಹರೂರ 
ತುತ್ತಾಗಬಹುದಾದ ಜನ ಎಷ್ಟಿರಬಹುದು ಕಿವಿ ವರೆಗೆಹೊಯಿತೊ , ಅಲ್ಲಿಗೆ ಕಸಬರಿಗೆಯ 
ಎ೦ದುತೋಚಿ, ಆಕೆ ಕೆಳಗಿಳಿದು ಬಂದಳು. ಸಮಸ್ಯೆಗೆ ರಾಷ್ಟ್ರೀಯ ಸ್ವರೂಪ ಬಂದಿತು. 
ತನ್ನ ಮನೆಯ ಒಳಗೆ ತಾನು ಉಪಯೋಗಿಸು ಪ್ರಧಾನಿ ನೆಹರೂ ರಾಜ್ಯಗಳ ಮುಖ್ಯ ಮಂತ್ರಿ 
ತಿದ್ದ ಉದ್ದನ್ನ ಹಿಡಿಕೆಯ , ಹೆಚ್ಚು ಕಡ್ಡಿಗಳಿ ಗಳಿಗೆ ಈ ರೀತಿಯಾಗಿ ಪತ್ರ ಬರೆದರು 
ರುವ ಕಸಬರಿಗೆಯನ್ನು ತಂದು ಅದರಿಂದ ಬಗ್ಗೆ “ ನಾನೀಗ ನಿಮಗೆ ಬರೆಯಬೇಕೆಂದಿರುವುದು 
ದೆಯ ಧೂಳನ್ನು ಮೇಲೇರಗೊಡದಂತೆಯೂ ಅಲ್ಪ ವಸ್ತುವಾದ ಕಸಬರಿಗೆಯನ್ನು ಕುರಿತು. 
ಉಡುಗುವುದೆಂತು ಎಂಬುದನ್ನು ಆ ಝುನಾಡ ನಮ್ಮ ದೇಶದಲ್ಲಿ ಗ ಬಳಕೆಯಲ್ಲಿರುವ ಕಸಬರಿಗೆ 
ಮಾಲಿಗಳಿಗೆ ತೋರಿಸಿದಳು . ಆ ಸಂದರ್ಭದ ಯನ್ನು ಉಪಯೋಗಿಸುವರೆ , ಬಾಗಬೇಕಾಗು 
ಸಂಭಾಷಣೆಯಿಂದ ಇಂಥ ಉದ್ದ ಕಸಬರಿಗೆಗಳು ವುದು, ಇಲ್ಲವೆ ಕುಳಿತುಕೊಂಡು ಕಸವು ಡಗಬೇ 
ಭಾರತದಲ್ಲಿ ಇಲ್ಲವೇ ಇಲ್ಲ ಎಂದು ತಿಳಿಯಬಂದು ಕಾಗುವುದು. ಉದ್ದನ್ನ ಹಿಡಿಕೆಯುಳ್ಳ ಕಸಬರಿಗೆ 
ಅವಳಿಗೆ ಆಶ್ಚರವಾಯಿತು. [ ದಕ್ಷಿಣ, ಉತ್ತರ ಯಿದ್ದುದಾದರೆ , ಎದ್ದು ನಿಂತು ಗುಡಿಸುವುದು 
ಕನ್ನಡಗಳಲ್ಲಂತೂ ಇವೆ. - ಸಂ . ] ಆರೋಗ್ಯಕ್ಕೆ ಹಾನಿಕರವಲ್ಲ. ಅದರಿಂದ ದಣಿವೂ 

ಶ್ರೀಮತಿ ಹ್ಯಾರಿಯೆಟ್ ಅಲ್ಲಿಗೆ ಆ ವಿಷಯ ಆಗುವುದಿಲ್ಲ . ಜಗತ್ತಿನಲ್ಲಿ ಎಲ್ಲ ಕಡೆಗೆ ಉದ್ದ 
ವನ್ನು ಬಿಡಲಿಲ್ಲ. ' ಅಗ್ಗಿ ಅವೆ. ರಿಕನ್ ' ಎಂಬ ನೆಯ ಪೊರಕೆಗಳ ಉಪಯೋಗವಿರುವಾಗ 
ಕಾದಂಬರಿಯಲ್ಲಿ ಓರ್ವ ಪಾಶ್ಚಾತ್ಯ ಮಹಿಳೆ ನಾವು ಮಾತ್ರ ಅಷ್ಟು ಪ್ರಯೋಜನಕಾರಿಯಲ್ಲದ, 
ಪ್ರಾಚ್ಯ ಏಶಿಯದ ಒಂದು ಹಳ್ಳಿಯಲ್ಲಿ ನೆಲಸಿ, ದೈಹಿಕ ತೊಂದರೆಕೊಡುವ ಬಾದರಾಯಣ 
ಅಲ್ಲಿಯ ಜನರಿಗೆ ಉದ್ದನ್ನ ಹಿಡಿಕೆಯ , ಹೆಚ್ಚು ಕಾಲದ ಈ ನಮ್ಮ ಕಸಬರಿಗೆಗಳನ್ನು ತ್ಯಜಿಸು 
ಕಡ್ಡಿಗಳಿರುವ ಕಸಬರಿಗೆಯ ಉಪಯೋಗವನ್ನು ವುದು ಒಳಿತಲ್ಲವೆ ? ಬಾಗಿ ಕಸ ಬಳಿಯುವು 
ಕಲಿಸಿಕೊಟ್ಟ ಪ್ರಸಂಗದ ವರ್ಣನೆ ಇದೆ, ಹ್ಯಾರಿ ದೆಂದರೆ, ಆ ವ್ಯಕ್ತಿಯಲ್ಲಿ ಅನಗತ್ಯದ ವಿಧೇಯತೆ 
ಯೆಟ್‌ಳಿಗೆ ಬಹುಶಃ ಕಟ್ಟು ಕಥೆ ನೆನಪಿಗೆ ಯನ್ನೂ ಕಿಳನ ಭಾವನೆಯನ್ನೂ ಅದು ಮೂಡಿ 
ಬಂದಿರಬೇಕು. ಆ ಪಾಶ್ಚಾತ್ಯ ಮಹಿಳೆಯು ಸುತ್ತದೆ. ” 
ಕಾಲ್ಪನಿಕ ವ್ಯಕ್ತಿಯಾಗಿದ್ದರೆ, ಈಕೆ ನಿಜವಾ- ಕಸಬರಿಗೆಯಲ್ಲಿ ಸುಧಾರಣೆಯನ್ನು ಉಂಟು 
ಗಿಯೂ ಆ ಕೆಲಸಕ್ಕೆ ಟೊಂಕ ಕಟ್ಟಿ' ದಳು, ಮಾಡಬೇಕೆಂಬುದನ್ನು ಕುರಿತು ನೆಹರೂ 
- ಶ್ರೀಮತಿ ಬಂಕರ್‌ ತನ್ನ ಗಂಡನೊಂದಿಗೆ ಸೂಚನೆಗಳನ್ನೂ ಮಾಡಿದರು. ದೇಶದಾದ್ಯಂತ 
ಸಂದರ್ಶಿಸಲುಹೋಗಿದ್ದ ಒಂದು ಕೈಗಾರಿಕೆಯ ನಗರ ಸಭೆಗಳವರು ತಮ್ಮ ಝಾಡಮಾಲಿ 
ಸಹಕಾರಿ ಸಂಸ್ಥೆಯ ಕಚೇರಿಗೆ ಹೋಗಿ, ಭಾರ ಗಳಿಗೆ ಅ೦ಥ ಕಸಬರಿಗೆಗಳನ್ನು ಪೂರೈಸುವಂತೆ 
ತೀಯ ಗಿಡ್ಡ ಕಸಬರಿಗೆಯಿಂದ ಆರೋಗ್ಯಕ್ಕೆ ಸೂಚಿಸಿದರು. ಕಲ ಕತೆಯ ನಗರಸಭೆಯವರು 
ಆಗುವ ಹಾನಿಯನ್ನು ವಿವರಿಸಿ , ಉದ್ದ ಕಸಬರಿಗೆ ಕೂಡಲೇ ಆ ಸೂಚನೆಯನ್ನು ಕೈಗೆತ್ತಿಕೊಂಡು 
ಗಳನ್ನು ತಯಾರಿಸಲು ವಿನಂತಿಸಿದಳು . ಅಷ್ಟೇ ತಮ್ಮ ಎರಡು ಸಾವಿರ ಸಂಖ್ಯೆಯ ಕಸಗೂಡಿಸು 
ಅಲ್ಲ, ಅದರ ಆರಂಭದ ಪ್ರಯೋಗಕ್ಕೆ ಬೇಕಾದ ವವರಿಗೆ ಅ೦ಥ ಕಸಬರಿಗೆಗಳನ್ನು ಮಾಡಿಸುವೆ 
ಹಣವನ್ನೂ ಪೂರೈಸಿದಳು. 

ವೆಂದರು, ಹೊಸ ದಿಲ್ಲಿಯ ಆರೋಗ್ಯಾಧಿಕಾರಿ 


೫ ೩ 


ಕಸಬರಿಗೆ, ರಾಯಭಾರಿಣಿ ಮತ್ತು ಪ್ರಧಾನ ಮಂತ್ರಿ 
ಪ್ರತಾಪಸಿಂಗ್ ವಿದೇಶೀ ರಾಯಭಾರಿಯೊಬ್ಬರ ಪ್ರತಿಯೊಬ್ಬ ಭಂಗಿಗೂ ಅದನ್ನು ಇಟ್ಟು ಕೊಂಡು 
ಕಚೇರಿಗೆ ಹೋಗಿ ಅಂಥ ಕಸಬರಿಗೆಯೊಂದನ್ನು ಹೋಗಲು ಒಂದು ಚಿಕ್ಕ ಕೈ ಗಾಡಿಯನ್ನು 
ಎರವಲಾಗಿ ತಂದರಂತೆ. 

ಕೊಡಬೇಕೆಂದೂ ಹೇಳಿದರು. 
ನೆಹರೂ ಈ ನಿಮಿತ್ತವನ್ನು ಮಾಡಿಕೊಂಡು 
ಒ೦ದು ಹೆಜ್ಜೆ ಮುಂದೆ ಹೋಗಿ, ಭಂಗಿಗಳ ಆದರೇನು, ಭಾರತದಲ್ಲಿ ಎಲ್ಲವೂ ನಿದಾನ 
ವಿಚಾರದಲ್ಲಿಯೂ ಆಗುತ್ತಿದ್ದ ಒಂದು ವಾಗಿ ಸಾಗುವ ಪರಂಪರೆಯಿದೆಯಷ್ಟೆ . ಕಸಬರಿಗೆ 
ಪ್ರಮಾದದ ರಾಜ್ಯ ಸರಕಾರಗಳವರ ಗಮನ ಯಲ್ಲಿ ಸುಧಾರಣೆಯಾಗಬೇಕು ಎನ್ನುವ ಮಾತು 
ವನ್ನು ಸೆಳೆದರು. ಭಂಗಿಗಳು ನಮ್ಮ ಹೊಲಸಿ ಸಂಬಂಧಪಟ್ಟ ಎಲ್ಲರ ತಲೆಯಲ್ಲಿ ಹೋಗುವು 
ನಿಂದ ತುಂಬಿದ ಬಾಯ್ದೆರೆದ ತಮ್ಮ ಬುಟ್ಟಿಗ ದಕ್ಕೆ ಹಲವು ಕಾಲ ಹೋಗಬೇಕು. ಅಲ್ಲಿಂದ 
ಳನ್ನು ಹೊತ್ತುಕೊಡು ಗಿಡ್ಡ ಕಸಬರಿಗೆಯನ್ನು ಅವು ದೊಡ್ಡ ಪ್ರಮಾಣದಲ್ಲಿ ಸಿದ್ಧವಾಗಿ ಪೇಟಿ 
ಅಲುಗಾಡಿಸುತ್ತ ಹೋಗುವುದೂ ಅವರಿಗೆ ಸರಿ ಯಲ್ಲಿ ಮಾರಾಟಕ್ಕೆ ದೊರಕುವುದೆಂದರೆ ಇನ್ನೂ 
ಕಾಣಲಿಲ್ಲ. ಅಂಥ ಬುಟ್ಟಿ ಅಥವಾ ಡಬ್ಬಿಗಳಿಗೆ ಅಷ್ಟು ಕಾಲ ಸರಿಯಬೇಕಾಗುವುದು ಅನಿವಾರ 
ಮುಚ್ಚಳವಿರಬೇಕೆಂದೂ ಶಕ್ಯವಿದ್ದ ಮಟ್ಟಿಗೆ ತಾನೇ . 

ಪಾದುಕಾ ~ ಪುರಾಣ 
ಒಂದು ಸಲ ಬಂಗಾಲದ ಸುಪ್ರಸಿದ್ದ ಕಾದಂಬರಿಕಾರರಾದ ಶರಚ್ಚಂದ್ರರು 
ಒಂದು ಸಾಹಿತ್ಯ ಗೋಷ್ಠಿಗೆಹೋದಾಗ, ಅಲ್ಲಿ ಕೆಲ ಜನರು ಚಪ್ಪಲಿಗಳು ಕಳುವಾಗು 
ವುದರ ಬಗ್ಗೆ ಚರ್ಚೆ ಆರಂಭಿಸಿದರು . ಅದೇ ದಿನ ಶರತ್‌ರು ಹೊಸ ಚಪ್ಪಲುಗಳನ್ನು 
ಧರಿಸಿದ್ದರು. ಈ ಮಾತುಗಳನ್ನು ಕೇಳುತ್ತಲೇ ಅವರು ಗಾಬರಿಯಾದರು . ಸದ್ದು 
ಮಾಡದೇ ಅವರು ತಮ್ಮ ಸ್ಥಳದಿಂದ ಎದ್ದು ಹೋಗಿ ಕೈಯಲ್ಲಿದ್ದ ವೃತ್ತ ಪತ್ರಿಕೆ 
ಯಲ್ಲಿ ಚಪ್ಪಲಿಗಳನ್ನು ಸುತ್ತಿ ಬಗಲಿನಲ್ಲಿ ಟ್ಟುಕೊಂಡು ವಾಪಸಾದರು . 

ಇದನ್ನೊಬ್ಬರು ನೋಡಿಯೇ ಬಿಟ್ಟರು . ಅವರು ಶರತ್ರ ವಿಷಯವಾಗಿ 
ಸಾಹಿತ್ಯಗೋಷ್ಟಿಗೆ ಉಪಸ್ಥಿತರಾಗಿದ್ದ ರವೀಂದ್ರನಾಥ ಟಾಗೋರರಿಗೆ ತಿಳಿಸಿದರು . 
ಆದ್ದರಿ೦ದ ರವೀಂದ್ರರು , ಶರತ್‌ರು ತಮ್ಮ ಸ್ಥಾನವನ್ನು ಅಲಂಕರಿಸಿದ ಮೇಲೆ 
ಕೇಳಿದರು , “ ಬಗಲಿನಲ್ಲಿ ಏನಿದೆ ಶರತ್ ? ” “ ಒಂದು ವಸ್ತು ವಿದೆ ” ತಡವರಿಸುತ್ತ 
ನುಡಿದರು - ಶರ ಚಂದ್ರರು , “ ಆದರೂ ಯಾವ ವಸ್ತು ಎಂಬುದನ್ನು ಹೇಳಿರಲ್ಲ . 
ಯಾವುದಾದರೂ ಗ್ರಂಥವೇ ? ” 

ಸಾಹಿತಿ ಶರತ್ ಈಗ ನಿಜವಾಗಿಯೂ ಗೊಂದಲದಲ್ಲಿ ಬಿದ್ದರು . ತಲೆತುರಿಸುತ್ತ 
ನುಡಿದರು , “ ಹೌದು. . . . .. ” “ ಯಾವ ಗ್ರಂಥ ? ” ತಕ್ಷಣ ನೇ ಮರುಪ್ರಶ್ನೆ 
ಕೇಳಿದರು ರವೀಂದ್ರರು, ಈಗ ಮಾತ್ರ ಶರತ್ ನಿರುತ್ತರರಾದರು . ಪಾಪ, ಏನು 
ಉತ್ತರ ಕೊಡಬೇಕು? ಆಗ ರವೀಂದ್ರರೇ ನುಡಿದರು , “ ಇದಕ್ಕೇಕೆ ಇಷ್ಟು 
ನಾಡುತ್ತೀರಿ? ಹೆಸರು ಹೇಳಲು ಸಂಕೋಚವೇ ? ಇರಲಿ, ಅದರ ಹೆಸರು 
* ಪಾದುಕಾ ಪುರಾಣ' ಅಲ್ಲವೆ ? ಸರಿ, ಸರಿ . ಹಾಗೆಯೇ ಬಗಲಿನಲ್ಲಿ ಟ್ಟುಕೊಂಡು 
ಕುಳಿತುಬಿಡಿ. ” 

ಸಂಗ್ರಹ- ಗಂಗಾಧರ ಚಂದ್ರಹಾಸ ದಲಭಂಜನ ಬಿ . ಎ . 


ISRAEL 


)אליעזרבריהוזהמאהשנה,והדוחן 


ಕನ್ನಡ ಅಥವಾ ಹಿಂದಿಯಿಂದ 
ವಿಜ್ಞಾನ ಮೊದಲಾದ ಶಾಸ್ತ್ರಗಳನ್ನು 
ಕಲಿಸಲು ಸಾಧ್ಯವಿಲ್ಲ ಎಂಬವರಿಗೆ 
ಇಲ್ಲಿದೆ ಸಕ್ರಿಯ ಉತ್ತರ. 
ನಮ್ಮ ಕೊರತೆ 
ನಮ್ಮ ಭಾಷೆಯಲ್ಲಿಲ್ಲ, 
ನಮ್ಮ ಶ್ರದ್ದೆಯಲ್ಲಿದೆ 


> 


> 


ಬೆನ್ - ಯಹುದಾ 


ಮತಭಾಷೆ ಜೀವಂತವಾಯಿತು 


ಎಚ್ , ಲಹರ್ಮನ್ 


ಬೂ ಭಾಷ ಜಗತ್ತಿನ ಪ್ರಾಚೀನತಮ ೧೮೮೦ ರಲ್ಲಿ ಹಿಬೂ ಭಾಷೆಯ ಪುನರುಜೀವ 
ಭಾಷೆಗಳಲ್ಲೊಂದಾಗಿದೆ. ಯಹೂದ್ಯರ ಆದ್ಯ ನದ ಪ್ರಯತ್ನ ಪ್ರಾರಂಭವಾದಾಗ ಪಾಲಿಸ್ತಾನ 
ಗ್ರಂಥವಾದ ಹಳೇ ಒಡಂಬಡಿಕೆಯ ಮೂಲ ದಲ್ಲಾಗಲಿ ಮತ್ತೆಲ್ಲಿಯಾಗಲಿ ಒಂದೇ ಒಂದು 
ಅದೇ ಭಾಷೆಯಲ್ಲಿದೆ. ಆದರೆ ಸುಮಾರು ಯಹೂದ್ಯ ಕುಟುಂಬ ಹಿಬ್ರವಿನಲ್ಲಿ ನಿತ್ಯ ವ್ಯವ 
೨ , ೦೦೦ ವರ್ಷಗಳಿಂದ ಅದು ನಿದ್ರಾವಸ್ಥೆಯಲ್ಲಿ ಹಾರ ಮಾಡುತ್ತಿದ್ದಿಲ್ಲ. 
ಲ್ಲಿತ್ತು . ಏಸು ಕ್ರಿಸ್ತನ ಕಾಲದಲ್ಲಿಯೇ ಅದು . ಆದರೆ ಇಂದು ಅದೇ ಹಿಬ್ರೂ ಭಾಷೆ ಇಸ್ರೇಲ್ 
ಜನರಿಗೆ ಮರೆತು ಹೋಗಲಾರಂಭಿಸಿತ್ತು . ಕ್ರಿಸ್ತ ರಾಜ್ಯದ ರಾಷ್ಟ್ರ ಭಾಷೆಯಾಗಿದೆ. ಅದರಲ್ಲಿ ೧೧ 
ಕೂಡ ಅರಾಮಿಕ ಭಾಷೆಯನ್ನಾಡುತ್ತಿದ್ದ . ದೈನಿಕ ಪತ್ರಿಕೆಗಳೂ ಅಸಂಖ್ಯ ವಾರ, ಮಾಸಿಕ 
ಅನಂತರ ಯಹೂದ್ಯರು ಪಾಲಿಸ್ತಾನದಿಂದ ಪತ್ರಗಳೂ ಹೊರಡುತ್ತಿವೆ. ಪ್ರತಿ ವರ್ಷ ಹಿಬೂ 
ಹೊರತಳ್ಳಲ್ಪಟ್ಟು, ಜಗತ್ತಿನಲ್ಲೆಲ್ಲ ಚದರಿಹೋದ ನಲ್ಲಿ ೧,೦೦೦ ಪುಸ್ತಕಗಳು ಪ್ರಕಟವಾಗುತ್ತಿವೆ. 
ಮೇಲಂತೂ ಹಿಬೂ ಭಾಷೆ ಸಂಪೂರ್ಣ ಜರುಸಲೇಮಿನ ಹಿಬೂ ವಿಶ್ವವಿದ್ಯಾಲಯವೂ 
ಅಸ್ತಂಗತವಾಯಿತು. 

ಇತರ ನಾಲ್ಕು ಇಸ್ರೇಲಿ ಕಾಲೇಜು- ವಿಶ್ವ ವಿದ್ಯಾ 
6 ಕೊರೆನೆಟ್ ೯ ” ನಿ೦ದ 


೫೪. 


೫೫ 


ಮೃತಭಾಷೆ ಜೀವಂತವಾಯಿತು 


ಲಯಗಳೂ ಹಿಬೂ ಭಾಷೆಯಲ್ಲಿ ಸಕಲ ಹಿಬ್ರೂ ಭಾಷೆಯ ಈ ವಿಜಯವು ೧೮೭೯ ರಲ್ಲಿ 
ವಿಷಯಗಳನ್ನೂ ಕಲಿಸುತ್ತವೆ. ಮೂರು ನಾಟಕ ಪ್ಯಾರಿಸಿನಲ್ಲಿದ್ದ ಲಿಥುವೇನಿಯದ ವಿದ್ಯಾರ್ಥಿ 
ಕಂಪೆನಿಗಳೂ ಒಂದು ಒಪೇರಾ ಸಂಘವೂ ಎಲಿಜರ್‌ ಬೆನ್ - ಯೆಹುದಾ ಬರೆದ ಒಂದು 
ಅನೇಕ ಸಂಚಾರಿ ನಾಟಕ ಸಂಘಗಳೂ ಸಮೃದ್ದ ಪತ್ರಿಕಾ ಲೇಖದೊಡನೆ ಪ್ರಾರಂಭವಾಯಿತು. 
ಹಿಬ ಕೃತಿಗಳನ್ನಾಡುತ್ತಿವೆ. 

ಜಿಯೋನಿಸಂ ಎಂಬ ಚಳವಳಿ ಪ್ರಾರಂಭವಾಗಿ 
ಹಿಂದಿನ ಪಾಲಿಸ್ತಾನದಲ್ಲಿ ೧೯೪೮ ರಲ್ಲಿ ಯಹೂದ್ಯರಿಗೆ ಪಾಲಿಸ್ತಾನದ ತಮ್ಮ ಮೂಲ 
ಯಹೂದ್ಯರ ಇಸ್ರೇಲ್ ರಾಜ್ಯ ಅಸ್ತಿತ್ವಕ್ಕೆ ಮಾತೃಭೂಮಿ ಪುನಃ ಲಭಿಸುವುದು , ಅದು 
ಬಂದಾಗ ಅಲ್ಲಿ ೬೫೦, ೦೦೦ ಯಹೂದ್ಯರಿದ್ದರು. ಹಿಬೂ ಭಾಷೆಯ ರಾಜ್ಯವಾಗುವುದು ಎಂದಾತ 
ಇಸ್ರೇಲ್ ಸ್ಥಾಪನೆಯಾದ ಮೇಲೆ ದೇಶವಿದೇಶ ಕಣಿ ನುಡಿದಿದ್ದ . ಆದರೆ ಅದು ಸತ್ಯವಾದದ್ದು 
ಗಳಿಂದ ಯಹೂದ್ಯರು ಅಲ್ಲಿ ಬಂದು ನೆಲಸಿ ದೀರ್ಘಹೋರಾಟದ ನಂತರವೇ . ಪಾಲಿಸ್ತಾನ 
ಜನಸಂಖ್ಯೆ ಇಂದು ೨೦,೦೦,೦೦೦ಕ್ಕೇರಿದೆ. ದಲ್ಲಿ ಯಹೂದ್ಯ ರಾಜ್ಯವಾದರೆ ಅಲ್ಲಿ ಜರ್ಮನ್ 
ಇವರೆಲ್ಲ ೫೦ ಬೇರೆ ಬೇರೆ ಭಾಷೆಗಳನ್ನಾಡುವ ಮೂಲದ ಯಿಡ್ಡಿಶ್ , ಸ್ಪ್ಯಾನಿಶ್ ಮೂಲದ 
ನಾಡುಗಳಿಂದ ಬಂದವರು. ಒಬ್ಬರಿಗೊಬ್ಬರ ಲಾಡಿನೋ , ಮತ್ತು ಅರಬಿ ಭಾಷೆಯ ಒಂದು 
ಭಾಷೆ ಬಾರದು, ಅವರನ್ನೆಲ್ಲ ಒಂದು ರಾಷ್ಟ್ರವಾಗಿ ರೂಪ ರಾಜಭಾಷೆಯಾಗಬೇಕೆಂದು ಬೇರೆ ಬೇರೆ 
ಬೆಸೆಯುವ ಕೆಲಸವನ್ನು ಹಿಬ್ರೂ ಮಾಡಿತು. ಜನ ವಾದಿಸುತ್ತಿದ್ದರು. ಜಿಯಾನಿಜಂ ಪ್ರವ 
ಎಲ್ಲ ಯಹೂದ್ಯರಿಗೂ ತಮ್ಮ ಪೂರ್ವಜರ ರ್ತಕನಾದ ಥಿಯೊಡೊರ್ ಹರ್‌ ಜಲ್ ಕೂಡ 
ಹಿಬೂ ಪವಿತ್ರ ಭಾಷೆಯಾಗಿತ್ತಲ್ಲವೆ ? ಅದರ ಜರ್ಮನ್ ಭಾಷೆಗೇ ಯಹೂದ್ಯರ ರಾಷ್ಟ್ರ 
ಪ್ರಚಾರವನ್ನು ಭರದಿಂದ ಕೈಕೊಳ್ಳಲಾಯಿತು. ಭಾಷೆಯ ಸ್ಥಾನ ದೊರೆಯಬೇಕೆಂದು ಹೇಳು 
ಮಂತ್ರಿಗಳು ಕೂಡ, ಅರಿಯದವರಿಗೆ ಹಿಬೂ ತಿದ್ದ , 
ಕಲಿಸಲು ವೇಳೆ ಮಾಡಿಕೊಂಡರು. ಅರಬ ತರುಣ ಬೆನ್ - ಯೆಹುದಾ ೧೮೮೦ ರಲ್ಲಿ ಪಾಲಿ 
ರೊಡನೆ ಕಚ್ಚಾಟದ ಅತಿ ಸಂಕಟದ ದಿನ ಸ್ನಾನಕ್ಕೆ ಹೋಗಿ ಪ್ರಚಾರ ಪ್ರಾರಂಭಿಸಿದ. 
ಗಳಲ್ಲೂ ವಿದೇಶ ಮಂತ್ರಿ ಮೋಶೆ ಶರಟರು ರಶಿಯಾದವಳಾದ ಅವನ ಹೆಂಡತಿಗೆ ಹಿಬೂ 
ಪ್ರತಿ ದಿನ ಹಿಬೂ ಪಾಠ ಹೇಳಲು ಗಂಧವೂ ಇದ್ದಿಲ್ಲ. ಆದರೆ ಆತ “ ನಿನಗೆ 
ಎರಡು ತಾಸು ಪುರಸೊತ್ತು ಮಾಡಿಕೊಳ್ಳು ಒಂದೊಂದೇ ಶಬ್ದ ಕಲಿಸುವೆ. ನಮಗೆ ಮಕ್ಕಳು 
ತಿದ್ದರು. ಪ್ರಧಾನ ಮಂತ್ರಿ ಬೆನ್ ಗುರಿಯನ್‌ಗೆ ಹುಟ್ಟು ವಷ್ಟರಲ್ಲಿ ನಮ್ಮ ರಾಷ್ಟ್ರ ಭಾಷೆಯಲ್ಲಿ 
ಕೂಡಹಿಬ್ರನಲ್ಲಿ ಒಂದು ಲೇಖ ಬರೆಯಲು, ಅವನ್ನು ಸಾಕಲು ಸಾಧ್ಯವಾಗುವುದು ” ಎಂದ. 
ಒ೦ದು ವ್ಯಾಕರಣ ಸೂಕ್ಷವನ್ನು ವಿವೇಚಿಸುವ ೧೮೮೨ ರಲ್ಲಿ ಹುಟ್ಟಿದ ಅವರ ಮೊದಲ 
* ಸಂಪಾದಕರಿಗೆ ಪತ್ರ ಬರೆಯಲು ವೇಳೆ ಇಲ್ಲ ಮಗುವೇ ಆಧುನಿಕ ಇತಿಹಾಸದಲ್ಲಿ ಹಿಬುವನ್ನು 
ಎಂದಾಗುವುದಿಲ್ಲ . ಪರಿಣಾಮವಾಗಿ ಇಂದು ಮಾತೃಭಾಷೆಯಾಗಿ ಕಲಿತ ಪ್ರ ಪ್ರಥಮ ಶಿಶು . 
ಇಸ್ರೇಲಿನಲ್ಲಿ ಶೇಕಡಾ ೯೦ ರಷ್ಟು - ಆದರೆ “ ಮಗೂ , ಸಿಂಬಳ ಒರಿಸಿಕೊಳ್ಳಪ್ಪಾ ” 
೧೮,೦೦, ೦೦೦ ಜನ ಹಿಬ್ಯೂನಲ್ಲಿ ನಿತ್ಯ ವ್ಯವ | ಎಂದು ಮುಂತಾಗಿ “ ಅಶ್ಲೀಲ” ಕಾರಗಳಿಗೆ 
ಹಾರ ಮಾಡಲು ಸಮರರಾಗಿದ್ದಾರೆ. ಬೈಬಲ್ಲಿನ ಪವಿತ್ರ ಹಿಬೂ ಭಾಷೆಯನ್ನು ಬಳಸಿ ಪಾಖಂಡ 
ಕಾಲದಲ್ಲಿ ೮, ೦೦೦ ಶಬ್ದ ಸಂಪತ್ತಿದ್ದ ಹಿಬೂ ತನ ಮಾಡುತ್ತಿದ್ದಾರೆಂದು ನೆರೆಹೊರೆಯ ಯಹೂ 
ಭಾಷೆಯಲ್ಲಿ ಇಂದು ೪೮ , ೦೦೦ ಶಬ್ದಗಳು ಇವೆ. ದ್ಯರು ರಬ್ಬಿಗಳಿಗೆ ( ಯಹೂದ್ಯ ಮಠಾಧಿಪತಿ 


೫೬ 


ಕಸ್ತೂರಿ, ಡಿಸೆಂಬರ್ ೧೯೩೦ 


ಗಳು) ದೂರು ಹೇಳಿದರು, ರಬ್ಬಿಗಳು ಬೆನ್ - ಯೆ ಕಿವಿ ಹಿಂಡಿದಾಗ ಆತ “ ಹಾಮೋರ್‌ 
ಹುದಾನನ್ನು ಧರ್ಮದೃಷ್ಟಿಯಿಂದ ಮೃತನೆಂದು ಜಕೆನ್ " - " ಏ ಮುದಿಕತೆ ” ಎಂದು 
ಸಾರಿ ( ಆಗ ಪಾಲಿಸ್ತಾನವನ್ನಾಳುತ್ತಿದ್ದ ) ಬೈದನಂತೆ. 
ತುರ್ಕಿ ಅಧಿಕಾರಿಗಳಿಗೆ ಇವನೊಬ್ಬ ಅಪಾಯ " ಹೀಗೆ ಪ್ರವೃತ್ತಿಜನ್ಯವಾಗಿ ಹಿಬ್ರೂ ಮಾತಾ 
ಕರ ಬಂಡಾಯಗಾರ ಎಂದು ಚಾಡಿ ಹೇಳಿದರು. ಡುವುದೀಗ ನಮಗೆ ಬೇಕಾಗಿದೆ! ” ಎಂದ ಬಿಯಾ 

ಬರಬರುತ್ತ , ಬೆನ್ - ಯಹುದಾಗೆ ಬೆಂಬಲ ಲಿಕ ನಗೆ ಹತ್ತಿಕ್ಕಿ ಕೊಳ್ಳುತ್ತ. 
ಹೆಚ್ಚಾಯಿತು. ರಾಷ್ಟ್ರ ಬದುಕಬೇಕಾ ಆದರೂ ಹಿಬೂವಿನ ನಿಜವಾದ ಪರೀಕ್ಷೆ 
ದರೆ ಹಿಬ್ರು ರಾಷ್ಟ್ರ ಭಾಷೆಯಾಗಬೇಕೆಂದು ಇಸ್ರೇಲ್ ರಾಜ್ಯ ಸ್ಥಾಪನೆಯಾದ ಮೇಲೆಯೆ 
ಜಿಯೋನಿಸ್ವರಿಗೆ ಮನವರಿಕೆಯಾಗುತ್ತ ಬಂತು. ಬಂತು. ೧೯೩೦ ರ ನಂತರ ನಾಜಿ ದಬ್ಬಾಳಿಕೆ 
ಹಿಬ್ರುವಿನಲ್ಲಿ ಮಾತಾಡಲೊಲ್ಲದ ಭಾಷಣಕಾರ ಗೊಳಗಾದ ಯಹೂದ್ಯರು ಪಾಲಿಸ್ತಾನಕ್ಕೆ ಬರ 
ರನ್ನು ಜನ ಕೂಗಾಡಿ ಬಾಯಿ ಮುಚ್ಚಿಸತೊಡಗಿ ತೊಡಗಿದ್ದರಿಂದ ಸರ್ವ ಸಾಮಾನ್ಯ ಭಾಷೆಯಾಗಿ 
ದರು . 

ಹಿಬ್ರುವಿನ ಮಹತ್ವ ಹೆಚ್ಚಾಗುತ್ತ ಬಂದಿದ್ದರೂ 
೧೮೯೨ ರಲ್ಲಿ ಆ ವರೆಗೆ ಹಿಬೂ ವಿರೋಧಿ ಈ ವಲಸೆ ಅಲ್ಪ ಪ್ರಮಾಣದ್ದಾಗಿತ್ತು . ೧೯೪೮ ರ 
ಗಳಾಗಿದ್ದ ಪ್ರಾಥಮಿಕ ಶಾಲಾಧ್ಯಾಪಕರು ನಂತರದ ನಾಲ್ಕು ವರ್ಷಗಳಲ್ಲಿ ಮೊದಲು 
ಅಖಿಲ - ಪಾಲಿಸ್ತಾನ್ ಪರಿಷತ್ತೊಂದರಲ್ಲಿ ಹಿಬ್ರು ೬, ೫೦ , ೦೦೦ ಇದ್ದ ಇಸ್ರೇಲಿನ ಜನಸಂಖ್ಯೆ ಇಮ್ಮಡಿ 
ವನ್ನು ಬೋಧಭಾಷೆಯಾಗಿ ಸ್ವೀಕರಿಸಿ ಇಂಗ್ಲಿಷ್ , ಸಿತು. ಇತಿಹಾಸದಲ್ಲಿ ಇದು ಅಭೂತಪೂರ್ವವಾ 
ಫ್ರೆಂಚ್ , ಜರ್ಮನ್‌ಗಳಿಗೆ ಅರ್ಧ ಚಂದ್ರ ಗಿತ್ತು . ಅದೂ ಹೊಸ ವಲಸೆಗಾರರು ಅಬ್ಬಾಸ್ 
ತೋರಿಸಿದರು. ೧೯೦೬ ರಲ್ಲಿ ಜಾಥಾದಲ್ಲಿ ಹೊಸ ಪರತ, ಅನಟೋಲಿಯ , ಕುರ್ಡಿ ಸ್ವಾನ, 
ದಾಗಿ ತಲೆಯೆತ್ತಿದ ಹಿಬೂ “ ಜಿಮ್ಯಾಶಿಯಂ” ಮುಂಬಯಿ ಮೊದಲಾದ ಹತ್ತಾರು ಭಾಷೆಗಳಾ 
ಪ್ರಥಮತಃ ಒ೦ದು ಹೈ ಸ್ಕೂಲಿನ ಮೇಲೆಹಿಬ್ರಗೆ ಡುವ ಹೆಚ್ಚಾಗಿ ಹಿಂದುಳಿದ ಪ್ರದೇಶಗಳಿಂದ 
ಪ್ರಭುತ್ವವನ್ನು ಕೊಟ್ಟಿತು. ಏಳು ವರ್ಷಗಳ ಬಂದವರು . ಪ್ರಜಾಸತ್ತೆ ಅವರಿಗೆ ಅಪರಿಚಿತ 
ನಂತರ ಹೈಫಾದಲ್ಲೊಂದು ಶಾಲೆಯ ಅಧಿಕಾರಿ ವಾಗಿತ್ತು . ಇಂಥ ತಾಳಮೇಳವಿಲ್ಲದ ಸಂಸ್ಕೃತಿ 
ಗಳು ಯಂತ್ರಶಾಸ್ತ್ರ , ಸರ್ವೆ ಮತ್ತು ಇತರ ಗಳ ತಾಕಲಾಟದಲ್ಲಿ ಹೊಸ ರಾಷ್ಟ್ರ ಬದುಕ 
ತಾಂತ್ರಿಕ ವಿಷಯಗಳನ್ನು ಜರ್ಮನ್‌ನಲ್ಲಿ ಕಲಿ ಬೇಕಾದರೆ ಒಂದು ಬೆಸುಗೆ ಬೇಕೇಬೇಕಿತ್ತು . 
ಸದೆ ವಿಧಿಯಿಲ್ಲವೆಂದು ಸಾರಿದಾಗ ಸುತ್ತ - ಹಿಬ್ರೂ ಭಾಷೆ ಅದನ್ನೊದಗಿಸಿತು. 
ಮುತ್ತಲ ಶಾಲೆಗಳ ಅಧ್ಯಾಪಕರೂ ವಿದ್ಯಾರ್ಥಿ ಅವೊತ್ತಿನಿಂದ ಇಡೀ ಇಸ್ರೇಲ್ ರಾಷ್ಟ್ರವೇ 
ಗಳೂ ಮುಷ್ಕರ ಹೂಡಿದರು. ಆ ಶಾಲೆ ದಾರಿಗೆ ಒಂದು ಶಾಲೆಯಾಗಿಬಿಟ್ಟಿತು. ಇಂದು ವಿದೇಶ 
ಬರಲೇಬೇಕಾಯಿತು. 

ಗಳಿಂದ ವಲಸೆ ಬರುವ ತಾಂತ್ರಿಕರಿಗೆ ಹಿಬ್ರೂ 
- ಹಿಬೂ ಪಾಲಿಸ್ತಾನದ ಶಾಲೆಗಳಲ್ಲೆಲ್ಲ ಪಸ ಕಲಿಸಲು ಹತ್ತು ಸಂಸ್ಥೆಗಳಿವೆ . ಸಹಕಾರಿ 
ರಿಸಿತು. ಮಕ್ಕಳು ಲೀಲಾಜಾಲವಾಗಿ ಹಿಬೂ ಒಕ್ಕಲುತನ ಫಾರ್ಮುಗಳಲ್ಲಿ ನೂರಾರು 
ಮಾತಾಡಲಾರಂಭಿಸಿದರು. ಒಂದು ಉದಾಹ ಒಿ ತಿನ ಶಾಲೆಗಳು ನಡೆಯುತ್ತಿವೆ, ವಲಸೆ 
ರಣೆ ಇದನ್ನು ತೋರಿಸುತ್ತದೆ. ಒಂದು ದಿನ ಬರುವ ಕೂಲಿಕಾರರಿಗಾಗಿ ೧೫೦ ಬೆಳಗಿನ 
ಹಿಬೂ ಕವಿ ಚೈಮ್ ಬಿಯಾಲಿಕ ಬೀದಿಯಲ್ಲಿ ಮತ್ತು ರಾತ್ರಿಯ ಶಾಲೆಗಳಿವೆ. 
ತಮಾಷೆಯಾಗಿ ಒಬ್ಬ ಚಿಕ್ಕ ಹುಡುಗನನ್ನು ವಲಸೆ ಬಂದ ಡಾಕ್ಟರನೋ ಎಂಜಿನಿಯ 


ನ್ನು ತಭಾಷೆ ಜೀವಂತವಾಯಿತು 


೫೭ 


ರನೋ ಇತರ ತಂತ್ರಜ್ಞನೂ ಹಿಬೂ ಕಲಿತರೆ ಬೆನ್ - ಯೆಹುದಾನ ಕಾಲದಲ್ಲಿ ನಿಜವಾದ 
ದೇಶಕ್ಕೆ ಪ್ರಯೋಜನವಾಗುವಂತೆ ಕಾಣಿಸಿದರೆ ಪ್ರಗತಿ ಪ್ರಾರಂಭವಾದದ್ದು . ಅವನೂ ಅವನ 
ಒಡನೆ ಅವನನ್ನು ಒಂದು “ ಉಪ್ಪಾನ್ " ( ತರ ಸಹಾಯ ಕರೂ ಶಬ್ದ ಗಳನ್ನು ಹೊಸದಾಗಿ ತಯಾ 
ಬೇತಿ ಕೇ೦ದ್ರ ) ಗೆ ಎಳೆದೊಯ್ದು ಐದು ತಿಂಗಳ ರಿಸಲಿಕ್ಕೆ ಪ್ರಾರಂಭಿಸಿದರು. ೩ ,೦೦೦ ವರ್ಷ 
ಕಾಲ ಎಡೆಬಿಡದೆ ಹಿಬೂವನ್ನು ಅವನ ತಲೆ ಗಳ ಹಿಬೂ ಬರಹಗಳನ್ನೆಲ್ಲ ಆತ ಮರವೆಯ 
ಯೊಳಗೆ ತುರುಕುತ್ತಾರೆ. ಅಲ್ಲಿ ಶಬ್ದಗಳ ಅರ್ಥ ಗರ್ಭದಿಂದ ಹೊರತಂದ. ಹಿಬ್ರಗೆ ಹತ್ತಿರ 
ವನ್ನು ಅಭಿನಯ ಮೂಲಕ ತಿಳಿಸಲಾಗುತ್ತದೆ. ವಾಗಿದ್ದ ಅರಾಮಿಕನಿಂದಲೂ ಅರಬಿ ಭಾಷೆ 

ಇಸ್ರೇಲಿಗೆ ವಲಸೆ ಬಂದವರಲ್ಲಿ ಪೌರಸ್ತ್ರ ಯಿಂದಲೂ ಶಬ್ದ ಗಳನ್ನು ಎರವಲು ತಂದ. 
ದೇಶಗಳವರೇ ಹೆಚ್ಚು . ಅವರು ತಮ್ಮ ಭಾಷೆ ೧೯೨೨ ರಲ್ಲಿ ತಾನು ಸಾಯುವ ಮೊದಲು ಅವನು 
ಯಲ್ಲೂ ನಿರಕ್ಷರಿಗಳು. ಅವರಿಗಾಗಿ ಸರಕಾರ ಯೋಜಿಸಿದ ೧೬ ಸಂಪುಟಗಳ ಶಬ್ದಕೋಶದಲ್ಲಿ 
೫,೦೦೦ ಹಿಬ್ರು ಶಿಕ್ಷಕರ ದಂಡನ್ನೇ ಅಣಿಯಾಗಿ ೫ ಸಂಪುಟಗಳು ಸಿದ್ದವಾಗಿದ್ದವು. ಆ ಶಬ್ದ 
ಟ್ಟಿದೆ, ಅವರು ಲಾರಿಗಳಲ್ಲಿ ಜೀಪುಗಳಲ್ಲಿ ತಿರು ಕೋಶ ೧೯೫೮ ರಲ್ಲಿ ಪೂರ್ತಿಯಾಯಿತು. 
ಗಾಡಿ ವಲಸೆಗಾರರಿಗೆ ಪಾಠ ಹೇಳುತ್ತಾರೆ. ಬೆನ್ - ಯೆಹುದಾನ ಕಾಲದವರು ಹಿಬೂ 

ರೇಡಿಯೋ , ವರ್ತಮಾನ ಪತ್ರಿಕೆಗಳೂ ಭಾಷೆಗೆ ದಿನಬಳಕೆಯ ದೃಶ್ಯ ಪದಾರ್ಥಗಳನ್ನು 
ಹಿಬೂ ಪ್ರಚಾರ ಮಾಡುತ್ತಿವೆ. ಹಿಬ್ರ ಕುರಿತ ಶಬ್ದ ಸಂಪತ್ತನ್ನು ಒದಗಿಸಿದರು . 
ಶಬ್ದಾರ್ಥ ಪುಸ್ತಕಗಳನ್ನು ಹಂಚಲಾಗುತ್ತಿದೆ. ಮುಂದಿನ ತಲೆಮಾರಿನವರು ವಿಚಾರ, ಕಲಾ 
ಮೊದಲು ಬಂದ ಪ್ರತಿಯೊಬ್ಬ ಯಹೂದ್ಯ ಆ ಪ್ರಪಂಚ ಕ್ಕೆ ಬೇಕಾದ ತಾಂತ್ರಿಕ ಶಬ್ದಗಳನ್ನು 
ಮೇಲೆ ಬಂದವನಿಗೆ ಕಲಿಸುತ್ತಾನೆ. ಕಟುಕ, ನಿರ್ಮಿಸಿದರು. 
ವ್ಯಾಪಾರಿಗಳು ಕೂಡ ಗಿರಾಕಿಗಳಿಗೆ ಒಂದೆರಡು ಇದರಲ್ಲಿ ಹಿಬೂ ವಿಶ್ವವಿದ್ಯಾಲಯವು 
ಶಬ್ದ ಕಲಿಸಲು ಯತ್ನಿಸುತ್ತಾರೆ. “ ಹಿಬ್ರ ಮಹಾ ಕಾರ ಮಾಡಿದೆ. ವಿಜ್ಞಾನ ವಿಷಯ 
ಬಗ್ಗೆ ನೀನು ಏನು ಮಾಡುತ್ತಿದ್ದೀ ? " ಎಂದು ದಲ್ಲಿ ಹಿಬೂನಲ್ಲಿ ತೀರ ಶಬ್ದ ದಾರಿದ್ರ ವಿತ್ತು . 
ಪ್ರತಿಯೊಬ್ಬ ಹೊಸ ವಲಸೆಗಾರನನ್ನೂ ಎಲ್ಲರೂ ಸಾಹಿತ್ಯ , ಅರ್ಥ ಶಾಸ್ತ್ರ , ವೈದ್ಯಕೀಯ ಮೊದ 
ಕೇಳುವವರೆ . ಸಾಮಾಜಿಕ ಒತ್ತಾಯ ಪ್ರಚಂಡ ಲಾದ ಆಧುನಿಕ ವಿದ್ಯೆಗಳ ಅವಸ್ಥೆಯೂ ಹಾಗೇ 
ವಾಗಿದೆ. 

ಇತ್ತು . ಭಾಷಣಗಳಲ್ಲಿಯೂ ಪ್ರೊಫೆಸರರ 
ಹಿಬೂ ಪ್ರವರ್ತಕರ ಕೆಲಸ ಸುಲಭವಾಗಿರ ಲೇಖನಗಳಲ್ಲಿಯೂ ನೂತನ ಶಬ್ದಗಳನ್ನು 
ಲಿಲ್ಲ . ಪೆನ್ಸಿಲ್ , ಟಪಾಲು ಚಿಟಿ, ಎಂಜಿನ್ “ ಪ್ರಯತ್ನ ”ಕೊಳಪಡಿಸುವ ಮೂಲಕ ಹಿಟ್ಟು 
ಇಂಥ ನಿತ್ಯ ವ್ಯವಹಾರದ ಪದಾರ್ಥಗಳಿಗೆ ಕೂಡ ವಿನ ಪ್ರಾಚೀನ ಎಲುವುಗಳಿಗೆ ವಿಶ್ವವಿದ್ಯಾಲ 
ಹಿಬ್ರುವಿನಲ್ಲಿ ಹೆಸರಿರಲಿಲ್ಲ . ಹಿಬ್ರುವನ್ನು ಜೀವ ಯವುಬೌದ್ಧಿಕ ಪೇಶಿಗಳನ್ನು ಈಗ ಹೊದಿಸಿದೆ. 
ನಕ್ಕೆ ಅಳವಡಿಸುವುದೆಂದರೆ ಮೊದಲು ಮಾಡು ಇಂದಿನ ತಲೆಮಾರು ಇಸ್ರೇಲ್ ರಾಜ್ಯ 
ಕಟ್ಟಿ ಆ ಮೇಲೆ ಮನೆಕಟ್ಟುವ ಹವ್ಯಾಸದಂತಿತ್ತು . ಸ್ಥಾಪನೆಯೊಡನೆ ಪ್ರಾರಂಭವಾಯಿತು. ಅದು 
ಹಿಬ್ರುವಿನಲ್ಲಿ ಇದ್ದವೆಂದರೆ ಬರಿ ಬೈಬಲ್ , ಸೈನ್ಯ , ಶಸ್ತ್ರಾಸ್ತ್ರಗಳು, ಯುದ್ದ ವಿದ್ಯೆ ಮತ್ತು 
ತಾಲ್ಕುದ್ ( ಧರ್ಮಶಾಸ್ತ್ರ ) ಮತ್ತು ಮಧ್ಯ ಗತ್ತುಗಳಿಗೆ ಸಂಬಂಧಿಸಿದ ಗಡುಚಾದ ವಿಷಯ 
ಯುಗದ ತತ್ವಜ್ಞಾನ, ಕಾವ್ಯ , ಶಾಸ್ತ್ರಗಳ ಗಳಿಗೆ , ವಿದೇಶನೀತಿ ಮತ್ತು ಒಪ್ಪಂದಗಳಿಗೆ, 
ಹಲಕೆಲ ಪುಸ್ತಕಗಳು ಮಾತ್ರ . 

ನ್ಯಾಯಸ್ಥಾನಗಳಿಗೆ, ಮುಂಗಡ ಪತ್ರಕ್ಕೆ 


D 5 - 8 . 


೫೮ 

ಕಸ್ತೂರಿ, ಡಿಸೆಂಬರ್ ೧೯೬೦ 
ಅರ್ಥಾತ್ ಆಧುನಿಕ ಸ್ವತಂತ್ರ ಸರಕಾರ ಯನ್ನು ಅದಕ್ಕೆ ಹಿಬೂ ಸ್ತ್ರೀ ಪ್ರತ್ಯಯ ಹಚ್ಚಿ 
ವೊಂದಕ್ಕೆ ಅಗತ್ಯವಾದ ಎಲ್ಲ ಜಟಿಲ ವಿಷಯ “ ಜಂಟಲ್ ಮಾನಿತ ” ಎಂದು ಕರೆಯುವುದು 
ಗಳಿಗೆ ಅಗತ್ಯವಾದ ಶಬ್ದಗಳನ್ನು ಸೃಷ್ಟಿಸಿದೆ. ರೂಢಿಯಾಗಿದೆ. ಕೆಲಸ “ ಜಾಬ್ ” ಎನಿಸು 

ಇಂದಿನ ಹಿಬ್ರೂ ಭಾಷೆಯ ಬಹುತರ ಶಬ್ದ ಇದೆ. ಒಳ್ಳೆ ಕೆಲಸ ಸಂಪಾದಿಸಬಲ್ಲ ಚಾಣಾ 
ಗಳು ೩ ,೦೦೦ ವರ್ಷ ಪುರಾತನವಾದ ಹಿಬ್ರು ಕನು “ ಜಾಬ್‌ನಿಕ್ ” ಆಗಿದ್ದಾನೆ. 
ವಿನ ಧಾತುಗಳಿಂದಲೇ ಹುಟ್ಟಿದ್ದರೂ ಎಲಿಜಾ . 
ಅಥವಾ ಜೋಶುವಾ ಈಗ ಭೂಮಿಗೆ ಬಂದರೆ ಬೆನ್ - ಯೆಹುದಾ ಸ್ಥಾಪಿಸಿದ ಭಾಷಾ ಸಮಿತಿ 
ಇಸ್ರೇಲಿನ ಹಿಬ್ರುವನ್ನು ಅರ್ಥ ಮಾಡಿಕೊಳ್ಳ ಯನ್ನು ಸಂಸತ್ತು “ ಭಾಷಾ ಆಕಾದಮಿ ” ಯ 
ಲಾಪರೆಂದು ಹೇಳಲು ಸಾಧ್ಯವಿಲ್ಲ. ಇತರ ಆಧು ಸ್ಥಾನಕ್ಕೇರಿಸಿ ಹಿಬೂ ಶಬ್ದ ಮತ್ತು ವ್ಯಾಕರಣ 
ನಿಕ ಭಾಷೆಗಳಿಂದ ಹಿಬೂ ಧಾರಾಳವಾಗಿ ಎರ ವಿಷಯದಲ್ಲಿ ಅದೇ ಪರಮ ಪ್ರಭು ಎಂದು 
ವಲು ಪಡೆದಿದೆ. ಇಂಗ್ಲೀಷ್ “ ಕಾಟನ್ ” ( ಹ ) ಸಾರಿದೆ. ಅದು ನಿರ್ಣಯಿಸಿದಂತೆಯೆ ಇಡೀ 
ಹಿಬ್ರುವಿನಲ್ಲಿ ಕುಟಾನಾ ಆಗಿದೆ ; “ ಗ್ಯಾಸೋ ಇಸ್ರೇಲಿನಲ್ಲಿ ಜನ ಮಾತಾಡುತ್ತಾರೆಂದಲ್ಲ . 
ಲೈನ್ ” ಕೇವಲ ಗ್ಯಾಸ್ ಆಗಿದೆ. 

ಆದರೂ ಎಲ್ಲ ಇಸ್ರೇಲಿಗಳು ಇಂದು ಒಂದು 
ದಿನ ಬಳಕೆಯಲ್ಲಂತೂ ಅನೇಕ ವಿದೇಶಿ ಶಬ್ದ ಭಾಷೆ ಆಡುತ್ತಿದ್ದಾರೆಂಬುದು ಮಹತ್ವದ್ದು . ಬಹು 
ಗಳು ಚಲಾವಣೆಯಾಗುತ್ತಿವೆ. ವಾಹನ ಪೋಲೀ ಭಾಷಾಭಾಷಿಗಳಾದ ಇಸ್ರೇಲಿಗಳನ್ನು ಹಿಬೂ 
ಸನನ್ನು “ ಟಾಫಿಕ್ ” ಎಂದು, ಸಜ್ಜನನನ್ನು ಅಖಂಡ ರಾಷ್ಟ್ರವಾಗಿ ಬೆಸೆದಿದೆ. 
* ಜಂಟಲ್ ಮ್ಯಾನ್ ” ಎಂದು, ಒಳ್ಳೆ ಮಹಿಳೆ ( c ) 1960 by Esquire, Inc . 


ಪತ್ರಿಕೆಯ ಜಾಣೆ 
* ಕತೆ ಮತ್ತು ಲೇಖನಗಳಲ್ಲಿ ಬರುವ ಹೆಸರು ಮತ್ತು ಸ್ಥಳಗಳು ಕಾಲ್ಪನಿಕ ; 
ಯಾರನ್ನೂ ಕುರಿತು ಬರೆದುದಲ್ಲ . ' 

ಮೇಲಿನ ಮಾತುಗಳು ಸಾಮಾನ್ಯವಾಗಿ ಜಗತ್ತಿನ ಎಲ್ಲ ಪತ್ರಿಕೆಗಳಲ್ಲ 
ಪ್ರಕಟವಾಗುತ್ತವೆ. 

ಹೀಗೂ ಪ್ರಕಟಿಸುವ ವಾಡಿಕೆ ಇದೆ : 

( ಲೇಖನಗಳಲ್ಲಿ ವ್ಯಕ್ತ ಪಡುವ ಅಭಿಪ್ರಾಯಗಳಿಗೆ ಆಯಾ ಲೇಖಕರೇ ಹೊಣೆ 
ಗಾರರಲ್ಲದೆ ಸಂಪಾದಕರು ಜವಾಬ್ದಾರರಲ್ಲ ! ” 

ಆದರೆ ಹೀಗೆ ಪ್ರಕಟಿಸುವುದು ? 

“ ಈ ಪತ್ರಿಕೆಯಲ್ಲಿ ಮುದ್ರಿಸಿರುವ ಅಂಶಗಳನ್ನು ಸಂಪಾದಕ ಮಂಡಲಿ 
ಒಪ್ಪಿರುವುದೆಂದು ಯಾರೂ ತಿಳಿಯಬಾರದು ; ಅಲ್ಲದೆ, ಆ ಲೇಖನಗಳು ಸಂಪಾದಕ 
ವರ್ಗದವರಿಗೆ ಅರ್ಥವಾಗಿದೆ ಎಂದು ಭಾವಿಸುವುದೂ ತಪ್ಪು ! ” 

ನ್ಯೂಜಿಲಂಡಿನ 4 ಕ್ಯಾ೦ಕರೋ ಫಾರೆಸ್ಟ್ ನ್ಯೂಸ್ ” ಪತ್ರಿಕೆಯಲ್ಲಿ ಹೀಗೆ 
ಪ್ರಕಟಿಸುತ್ತಾರೆ ! | 

- ಬಿ . ಆರ್ , ಶಂಕರ್ 


NO 


2K 
RAG 


ಪೋರ್ತುಗೀಸರು ಬಂದಾಗ 


ಕೆ . ಆರ್ . ಎನ್ . ಸ್ವಾಮಿ 


ಭಾರತಕ್ಕೆ ಹೋಗಬೇಕೆಂಬ ಬಯಕೆಯಿಂದ ತನ್ನ ಮಾತಿನಂತೆ ನಡೆದುಕೊಳ್ಳುವ ಲಕ್ಷಣಗಳು 
ಕೂಡಿದವರಾಗಿ ಪೋರ್ತುಗೀಸರು ಆಫ್ರಿಕದ ಕಾಣಿಸುತ್ತಿರಲಿಲ್ಲ , 
ಮೆಲಿಂದೆ ಬಂದರದಲ್ಲಿ ಎರಡು ತಿಂಗಳಿಂದಲೂ ಆಗ ವಾಸ್ಕೋ ಡ ಗಾಮಾ ಭೇದೋಪಾಯ 
ಇದ್ದರು. ಭಾರತಕ್ಕೆ ಹಾದಿತೋರಿಸುವ ಮಾರ ದಿಂದ ಕಾಠ್ಯ ಸಾಧಿಸಿಕೊಳ್ಳಲೆತ್ನಿಸಿದ. ಸುಲಾ 
ದರ್ಶಕನನ್ನು ಸುಲ್ತಾನ ಇಂದು ಕಳಿಸಿಯಾನು, ನನ್ನ ಸಂಬಂಧಿಕರು ಅವನ ಹಡಗನ್ನು ನೋಡ 
ನಾಳೆ ಕಳಿಸಿಯಾನು ಎಂದು ಆಡ್ಮಿರಲ್ ಲೆಂದು ಬಂದಾಗ ಅವರನ್ನು ಹಿಡಿದು ಬಂಧನ 
ವಾಸ್ಕೋ ಡ ಗಾಮಾ ಎಣಿಕೆ ಹಾಕುತ್ತಿದ್ದನು. ದಲ್ಲಿ ಟ್ಟ , ಸುಲ್ತಾನನ ಮಾರ್ಗದರ್ಶಕ ಬಂದು 
ಆದರೆ ದಿನಗಳು ಕಳೆದವು. ಪೋರ್ತುಗೀಸರು ಹಡಗನ್ನೇರುವ ವರೆಗೂ ಇವರು ಬಂಧನದ 
ಯಾವುದಕ್ಕೆ ಅಂಜುತ್ತಿದ್ದರೋ ಆ ಮಳೆಗಾಲ ಲ್ಲಿಯೇ ಉಳಿಯುವರು ಎಂದು ತಿಳಿಸಿದ. 
ಸನಿಹದಲ್ಲಿಯೇ ಬರಲಿತ್ತು . ಸುಲ್ತಾನನೇನೂ ಹಂಚಿಕೆ ಫಲಿಸಿತು . ಮರುದಿನವೇ ದೋಣಿ 

೫೯ 


೬೦ 


ಕಸ್ತೂರಿ, ಡಿಸೆಂಬರ್ ೧೯೬೦ 
ಯೊಂದರಲ್ಲಿ ಕುಳಿತು ವಾಸ್ಕೋ ಡ ಗಾಮಾನ ಪ್ರಾಯಪಟ್ಟ , 
ಸಾನ್‌ ಗೇಬ್ರಿಯಲ್‌ಹಡಗಿಗೆ ಸುಲ್ತಾನ ಕಳಿಸಿದ “ ಕಲ್ಲಿಕೋಟೆಯ ಅರಸು ಮತ್ತು ಅಲ್ಲಿಯ 
ಅರಬ ಮಾರ್ಗದರ್ಶಕ ಬಂದ. ಈ ಮಾರ್ಗ ವ್ಯಾಪಾರಿಗಳು ಪೋರ್ತುಗೀಸರನ್ನು ಸ್ವಾಗತಿಸ 
ದರಕ - ಇಬ್ ಮಜೀದನನ್ನು ಕಂಡೊಡನೆ ಬಹುದಾದರೂ ಸಮುದ್ರ ವ್ಯಾಪಾರದ ಗುತ್ತಿಗೆ 
ಆಡ್ಮಿರಲ್ ವಾಸ್ಕೋ ಡ ಗಾಮಾನಿಗೆ ಏನೋ ಯನ್ನೆ ಹಿಡಿದುಕೊಂಡಿದ್ದ ಅರಬರು ಮಾತ್ರ 
ಒ೦ದು ಆತ್ಮೀಯ ಭಾವನೆಯುಂಟಾಯಿತು. ರೊಚ್ಚಿಗೇಳಬಹುದು. ಪೋರ್ತುಗೀಸರ ಆಗಮ 
ಅವನ ಯೋಗ್ಯತೆಯನ್ನು ಪರೀಕ್ಷಿಸಲೆಂದು ನದಿಂದ ವ್ಯಾಪಾರದಲ್ಲಿ ಸ್ಪರ್ಧೆಯುಂಟಾಗಿ 
ವಾಸ್ಕೋ ಡಿ ಗಾಮಾ ಮತ್ತು ಅವನ ಸಲಹೆ ಸರಕುಗಳ ಬೆಲೆ ಏರಬಹುದಾದ್ದರಿಂದ ಕಲ್ಲಿ 
ಗಾರರು ಇಬ್ ಮಜೀದನಿಗೆ ಅನೇಕಾನೇಕ ಕೋಟೆಯ ವ್ಯಾಪಾರಿಗಳಿಗೆ ಲಾಭವೇ ಆಗ 
ಪ್ರಶ್ನೆಗಳನ್ನು ಕೇಳಿದರು . ಇಬ್ ಮಜೀದ ಬಹುದು. ಆದರೆ ಅದರಿಂದ ಪೆಟ್ಟು ಬೀಳುವ 
ಅವಕ್ಕೆಲ್ಲ ಸಮರ್ಪಕ ಉತ್ತರವನ್ನಿತ್ಯದ ಲ್ಲದೆ ಅರಬರು ಪೋರ್ತುಗೀಸರನ್ನು ಭಾರತದ ದಂಡೆ 
ಪೋರ್ತುಗೀಸ್‌ ಕಪಾ ನರಿಗೆ ಅವರು ಉತ್ತರ ಯಿಂದ ಹೊಡೆದೋಡಿಸಲು ಸಾಧ್ಯವಿಲ್ಲ 
ವೀಯಲಾರದಂಥ ಪ್ರಶ್ನೆಗಳನ್ನೂ ಹಾಕಿದ. ಯತ್ನಗಳನ್ನು ಮಾಡದೆ ಇರರು , ಪೋರ್ತುಗೀ 
ಇಬ್ ಮಜೀದನಲ್ಲಿ ಅಯೋಗ್ಯತೆಯ ಒಂದು ಸರ ಹಡಗುಗಳಿಗೆ ಅವರು ಬೆಂಕಿ ಕೂಡ 
ಲಕ್ಷಣವನ್ನೂ ಕಾಣಲಾರದ ಪೋರ್ತುಗೀಸರು ಹಚ್ಚಲು ಯತ್ನಿಸಬಹುದು, ” ಎ೦ದು ಇಬ್ 
೧೪೯೮, ಎಪ್ರಿಲ್ ೩೦ ರಂದು ಭಾರತದತ್ತ ಮಜೀದ ಹೇಳಿದ. 
ಹೊರಟರು . 

ಅವರಿನ್ನೂ ಚರಿಸುತ್ತಿರುವಾಗಲೇ ಮೆಲಿಂದೆ 
ದಿನಗಳೆದಂತೆ ಆಜಾನುಬಾಹುವಾದ ಇಬ್ ಯನ್ನು ಬಿಟ್ಟು ಮೂರು ವಾರಗಳ ನಂತರ ಅವ 
ಮಜೀದನ ಚಾತುರದಲ್ಲಿ ವಾಸ್ಕೋ ಡಿ ಗಾಮನಿಗೆ ರಿಗೆ ಭಾರತದ ದಂಡೆ ಕಾಣಿಸಿತು. ಅಂದು ೧೪೯೮, 
ನಂಬಿಗೆ ಬಲಿಯುತ್ತ ಹೋಯಿತು. ಅಭಿಮಾನಿ ಮೇ , ೨೧ . ಲಿಸ್ಟನ್ನಿನಿಂದ ಭಾರತಕ್ಕೆ ಬರಲು 
ಯಾದ ಈ ಪೋರ್ತುಗೀಸ್ ಆಡ್ಮಿರಲ್ ಆಗಾಗ ಪೋರ್ತುಗೀಜರಿಗೆ ಹತ್ತು ತಿಂಗಳು ಹದಿನೈದು 
ತಾಸುಗಟ್ಟಲೆ ಇಬ್ ಮಜೀದನೊಡನೆ ಆಪಾ ದಿನಗಳು ಹಿಡಿದಿದ್ದವು. 
ಲೋಚನೆ ಮಾಡುತ್ತ ಕುಳಿತಿರುತ್ತಿದ. ಭಾರತದ ಮಳೆಗಾಲ ಬರುವ ಸಮಯವಾಗಿತ್ತು . 
ಜನ ಪೋರ್ತುಗೀಸರನ್ನು ಸ್ವಾಗತಿಸಿಯಾರ, ಯಾವ ಗಳಿಗೆಯಲ್ಲಾದರೂ ಅದರ ಆಗಮನ 
ಅವರ ಪ್ರತಿಕ್ರಿಯೆ ಹೇಗಿರಬಹುದು ಎಂಬುದೇ ವಾಗಬಹುದಿತ್ತು . ಆದ್ದರಿ೦ದ ಕಲ್ಲಿಕೋಟೆ 
ಈ ಚರ್ಚೆಯ ವಿಷಯವಾಗಿರುತ್ತಿತ್ತು . ಪೋರು ಯಿಂದ ಕೆಲ ಮೈಲುದೂರದಲ್ಲಿರುವ ಒಂದು 
ಗೀಸ್ ಹಡಗಗಳನ್ನು ಕಂಡು ಭಾರತೀಯರಿಗೆ ಸುರಕ್ಷಿತ ಸ್ಥಳದಲ್ಲಿ ಹಡಗಗಳನ್ನು ನಿಲ್ಲಿಸು 
ಆಶ್ಚರ್ಯವೇನೂ ಆಗದು, ಯಾಕೆಂದರೆ ವುದು ಒಳಿತು ಎಂದು ಇಬ್ ಮಜೀದಹೇಳಿದ. 
ಮೆಲಿಂದೆಯಲ್ಲಿ ಪೋರ್ತುಗೀಜ್ ಹಡಗಗಳಿ ರು ಮಳೆ ಬರತೊಡಗಿದ ಮೇಲೆ ಕಲ್ಲಿಕೋಟಿ ಬಂದ 
ವಾಗಲೆ ಶೀಘ್ರಗಾಮಿಗಳಾದ ಅರಬ ದೋಣಿ ರವನ್ನು ವ್ಯಾಪಾರಕ್ಕೆ ಮುಚ್ಚಿ ಬಿಡುತಾರೆ 
ಗಳು ಭಾರತವನ್ನು ತಲುಪಿ ಬಿಳಿ ಚರದ ಜನ ಎಂದೂ ಆತ ತಿಳಿಸಿದ. ಆದರೆ ಕಲ್ಲಿಕೋಟಿ 
ಭಾರತಕ್ಕೆ ಬರುತ್ತಿರುವುದನ್ನೂ ಅವರ ಆಗಮ ಬಂದರದಲ್ಲಿ ತಂಗಿ ಪೋರ್ತುಗೀಸ್ ಹಡಗು 
ನದ ಉದ್ದೇಶ ಮುಂತಾದವುಗಳ ಸಮಾಚಾರ ಪಡೆಯ ಸಾಮರ್ಥ್ಯದ ಆಡಂಬರವನ್ನು ಪ್ರಕ 
ವನ್ನೂ ತಿಳಿಸಿವೆ ಎಂದು ಇಬ್ ಮಜೀದ ಅಭಿ ಟಿಸಿದರೆ ಮಾತ್ರ ಈ ಐತಿಹಾಸಿಕ ಪ್ರವಾಸದ 


೬೧ 


ಪೊರ್ತುಗೀಸರು ಬಂದಾಗ 
ಉದ್ದೇಶ ಸಾಧಿಸಿತೆಂದು ಬಗೆದ ವಾಸ್ಕೋ ಡಿ ಅರಿಕೆ ಮಾಡಲು ಅವನನ್ನು ಕೇಳಿಕೊಂಡ. ಸಂದ 
ಗಾಮಾ ಅವನ ಮಾತನ್ನು ಕೇಳಲಿಲ್ಲ. ರ್ಶನವೀಯಲು ಝುಮೋರಿನ್ ಒಪ್ಪಿದ. 

ತುತ್ತೂರಿ ನಗಾರಿಗಳ ಸಪ್ಪಳದೊಡನೆ ಧ್ವಜ ಮೇ ೨೮ ರಂದು ವಾಸ್ಕೋ ಡಿ ಗಾಮಾ 
ಗಳನ್ನು ಹಾರಿಸುತ್ತ , ಸೈನಿಕರು ಮತ್ತು ನಾವಿಕ ಝುಮೋರಿನನನ್ನು ಭೇಟಿಯಾಗಬೇಕಿತ್ತು . ಈ 
ರನ್ನು ಸಮವಸ್ತ್ರದಲ್ಲಿ ಮೆರೆಯಿಸುತ್ತ ವಾಸ್ಕೊ ಡಿ ಹೊಸಬರಿಗೆ ಝಾಮೋರಿನ್ ತೋರಿದ ಸವಲತ್ತು 
ಗಾಮಾ ಕಲ್ಲಿಕೋಟಿಬಂದರಕ್ಕೆ ಹಡಗುಗಳನ್ನು ಗಳನ್ನು ಕಂಡು ಅರಬರೂ ಇನ್ನಿತರ ಸಮುದ್ರ 
ತಂದ. ಹಡಗುಗಳ ಜೊತೆ ಬಂದಿದ್ದ ಪಾದ್ರಿ ವ್ಯಾಪಾರಿಗಳೂ ಕಂಗಾಲಾಗಿದ್ದರು. ಪೋರ್ತು 
ಗಳು ಪ್ರವಾಸ ಯಶಸ್ವಿಯಾದದ್ದಕ್ಕಾಗಿ ಗೀಸರಿಗೆ ಸಮುದ್ರ ವ್ಯಾಪಾರಕ್ಕೆ ಅನುಮತಿ 
ಪ್ರಾರ್ಥನೆಗಳನ್ನು ಹಾಡಿದರು. 

ಯನ್ನೀಯುವುದು ಅಹಿತಕಾರಿ, ಆದ್ದರಿಂದ ಅವ 
ಬಂದರದಲ್ಲಿದ್ದ ಅರಬ ನಾವಿಕರು ಮಾತ್ರ ರನ್ನು ಬಂದ ಹಾಗೆಯೆ ತಿರುಗಿ ಕಳಿಸಿಬಿಡ 
ಇಬ್ ಮಜೀದ ಭವಿಷ್ಯ ನುಡಿದಂತೆ ಪೋರ್ತು ಬೇಕು ಎಂದು ಅವರು ಝುಮೋರಿನನಲ್ಲಿ ಬಿನ್ನ 
ಗೀಸರನ್ನು ಕಂಡೊಡನೆ ಮುಖ ಗಂಟಿಕ್ಕಿದರು. ವಿಸಿಕೊಂಡರು. 
ಕಲ್ಲಿಕೋಟೆಯ ಜನವಾದರೆ ಆಶ್ಚರ್ಯವನ್ನ ಆದರೆ ತಿಂಗಳುಗಟ್ಟಲೆ ಪ್ರವಾಸ ಮಾಡಿ 
ಲ್ಲದೆ ಮತ್ತಾವ ಭಾವನೆಯನ್ನೂ ಪ್ರಕಟಿಸಲಿಲ್ಲ . ಭಾರತಕ್ಕೆ ಬಂದಿದ್ದ ಈ ವಿದೇಶೀಯರನ್ನು 
- ಹಡಗಗಳಂತೂ ಇಷ್ಟ ಸ್ಥಳಕ್ಕೆ ಬಂದಿದ್ದವು. ನೋಡಲು ಝಾಮೋರಿನ್ ಆತುರನಾಗಿದ್ದ . 
ಇನ್ನು ಮುಂದಿನ ಕಾವ್ಯವನ್ನು ಕುರಿತು ಅರಬ ವ್ಯಾಪಾರಿಗಳು ಮಾತ್ರ ಹಡಗಗಳಿಂದ 
ವಾಸ್ಕೋಡಿ ಗಾಮಾ ಯೋಚಿಸಿದ, ತನ್ನ ಆಗ ಇಳಿದು ಬಂದ ಪೋರ್ತುಗೀಸರು ತಿರುಗಿ 
ಮನದ ವಾರ್ತೆಯನ್ನು ಕಲ್ಲಿಕೋಟೆಯ ಅರಸು ಹಡಗಗಳನ್ನೇರದಂತೆ ಮಾಡಬೇಕು ಎಂದು 
ಝುಮೋರಿನನಿಗೆ ತಿಳಿಸಿ ಭೇಟಿಯಾಗಲು ಅವ ನಿಶ್ಚಯಿಸಿಕೊಂಡರು. 
ಕಾಶ ಕೊಡಬೇಕೆಂಬ ವಿನಂತಿಯನ್ನು ಆತ ಮೇ ೨೮ ರಂದು ಪಂಡಾರಿನಿಯಿಂದ ದೋಣಿ 
ಮಾಡಿಕೊಳ್ಳಬೇಕಾಗಿತ್ತು , 

ಗಳಲ್ಲಿ ಬಂದ ಪೋರ್ತುಗೀಸರು ಕಲ್ಲಿ ಕೋ 
ಈ ಕಾರಕ್ಕಾಗಿಯೇ ಮೆಲಿಂದೆಯಿಂದ ಅರಬ ಟೆಯ ನೆಲದ ಮೇಲೆ ಕಾಲಿಟ್ಟರು. ತಾನು ಸುರ 
ದುಭಾಷಿಗಳನ್ನು ಕರೆತಂದಿದ್ದನಾದರೂ ಅವ ಕ್ಷಿತವಾಗಿ ತನ್ನ ಹಡಗ ಕ್ಕೆ ತಿರುಗಿ ಹೋಗುವೆ 
ರಲ್ಲಿ ಆತನಿಗೆ ಪೂರ್ಣ ವಿಶ್ವಾಸವಿರಲಿಲ್ಲ. ಕಲ್ಲಿ ಎಂದು ನಂಬಿಕೆಯಿದ್ದರೂ ವಾಸ್ಕೋ ಡ ಗಾಮಾ 
ಕೋಟೆಯನ್ನು ಪ್ರವೇಶಿಸುವುದಕ್ಕೆ ಮುಂಚೆ ತನಗೇನಾದರೂ ಆದಲ್ಲಿ ತನ್ನ ಹಡಗಗಳು 
ಆತ ಅರಬಿ ಮತ್ತು ಪೋರ್ತುಗೀಸ್ ಭಾಷೆ ಪೋರ್ತುಗಾಲ್‌ಗೆ ಮರಳಲು ಅಗತ್ಯವಿದ್ದ ಎಲ್ಲ 
ಗಳನ್ನು ಬಲ್ಲ ಜೊವೊ ನ್ಯೂನ್ ಎಂಬ ಯಹೂದಿ ಏರ್ಪಾಡುಗಳನ್ನೂ ಮಾಡಿಟ್ಟು ಬಂದಿದ್ದ 
ಯನ್ನು ಕಲ್ಲಿಕೋಟೆಗೆ ಕಳಿಸಿದ. ಅರಬರ ಪ್ರತಿ ಈ ಬಿಳಿ ತೊಗಲಿನವರನ್ನು ನೋಡುವ 
ಕ್ರಿಯೆಯನ್ನು ಅರಿಯುವ ಉದ್ಯಮದಲ್ಲಿ ನ್ಯೂನ್ ಕುತೂಹಲದಿಂದ ಬಂದರದಲ್ಲಿ ಸಹಸ್ರಾರು ಜನ 
ಒಮ್ಮೆ ಪ್ರಾಣಕ್ಕೆ ಕೂಡ ಎರವಾಗುವಂಥ ಸೇರಿದ್ದರು. ಪೋರ್ತುಗೀಸರನ್ನು ಆ ನೂಕು 
ಪ್ರಸಂಗಕ್ಕೆ ಗುರಿಯಾಗಬೇಕಾಯಿತು. ನುಗ್ಗಲಲ್ಲಿ ಸುರಕ್ಷಿತವಾಗಿ ಕರೆದೊಯ್ಯುವುದು 

ಬಂದರದ ಅಧಿಕಾರಿ ಸಾನ್ ಗಾಬ್ರಿಯಲ್ ಅರಸನ ಭಟರಿಗೆ ಒಂದು ಅಶ್ವಮೇಧವೇ ಆಗಿ 
ಹಡಗವನ್ನು ಸಂದರ್ಶಿಸಿದಾಗ ವಾಸ್ಕೋಡಿ ಹೋಯಿತು. ಬ೦ದರದಿಂದ ತುಸು ದೂರ 
ಗಾಮಾ ತನ್ನ ವಿನಂತಿಯನ್ನು ಝಮೋರಿನನಿಗೆ ಬಂದಾಗ ಒಂದು ದೇವಾಲಯದ ಎದುರು 


೬೨ 

ಕಸ್ತೂರಿ, ಡಿಸೆಂಬರ್ ೧೯೬೦ 
ವಾಸ್ಕೋ ಡ ಗಾಮಾ ಕುಳಿತಿದ್ದ ಪಲ್ಲಕ್ಕಿಯನ್ನು ವಿದ್ದ ಕೆಲ ಹೂಜೆಗಳು, ಎಣ್ಣೆಯ ಪೀಪಾಯಿ 
ನಿಲ್ಲಿಸಿದರು. ಆ ಗುಡಿಯಿಂದ ಹೊರಗೆ ಬಂದ ಗಳು, ಪಟ್ಟೆ ಪಟ್ಟೆಯಿದ್ದ ಬಟ್ಟೆಗಳು ಮತ್ತು ಮಣಿ 
ಇಬ್ಬರು ಪೂಜಾರಿಗಳು ಅವನನ್ನು ಕಂಡು ಸರಗಳನ್ನು ಆತ ಕಾಣಿಕೆಯಾಗಿ ತಂದಿದ್ದ 
* ಮಾರಿ, ಮಾರಿ ” ಎಂದು ಸ್ವಾಗತಿಸಿದರು. ಯಾವುದಾದರೂ ಕಾಡು ಜನಾಂಗದ ಸರದಾರ 

* ಮಾರಿ , ಮಾರಿ ” ಎಂಬುದು " ಮೇರಿ ನಿಗೆ ಯೋಗ್ಯವೆನಿಸುವಂತಿದ್ದ ಈ ಕಾಣಿಕೆಯನ್ನು 
ಮೇರಿ ” ಎಂದಂತೆ ಭಾಸವಾಗಿ ಪೋರ್ತುಗೀಸ ಈ ವೈಭವಶಾಲಿ ಶ್ರೀಮಂತ ಚಕ್ರವರ್ತಿ 
ರಿಗೆ ಅತ್ಯಾನಂದವಾಯಿತು. ಭಾರತದಲ್ಲಿ ದೇಶೀ ಕೊಡುವುದಾದರೂ ಹೇಗೆ ಎಂದು ಆತ ಪೇಚಿಗೆ 
ಕ್ರಿಶ್ವರಿದ್ದಾರೆ ಎಂದು ಅವರು ಕೇಳಿದ್ದರಾ- ಬಿದ್ದ. ಆದರೂ ಬೇರೆ ಉಪಾಯವಿಲ್ಲದೆ ಆತ 
ದರೂ ಪೂಜ್ಯ ಮೇರಿಯ ದೇಗುಲ ಇದ್ದೀತು ಕಾಣಿಕೆಗಳನ್ನು ಮುಂದಿಟ್ಟು ಮೂರು ಸಾರೆ ಬಗ್ಗಿ 
ಎಂದು ಎಣಿಸಿರಲಿಲ್ಲ. ಪಲ್ಲಕ್ಕಿಯಿಂದಿಳಿದು ಝಮೋರಿನನಿಗೆ ನಮಸ್ಕಾರ ಮಾಡಿದ. 
ವಾಸ್ಕೋಡಿ ಗಾಮಾ ಮತ್ತು ಅವನ ಪರಿವಾರ ಝುಮೋರಿನ್ ಗಂಭೀರ ಭಾವದಿಂದ ವಂದನ 
ದವರು ಗುಡಿಯನ್ನು ಪ್ರವೇಶಿಸಿ ಭಾರತಕ್ಕೆ ಗಳನ್ನು ಸ್ವೀಕರಿಸಿದನಾದರೂ ಅವನಕೋಶಾ 
ಸುರಕ್ಷಿತವಾಗಿ ಬಂದು ತಲುಪಿದ್ದಕ್ಕಾಗಿ ದೇವ ಧ್ಯಕ್ಷ ಮತ್ತು ದರಬಾರದ ಜನರು ವಾಸ್ಕೋ ಡಿ 
ರನ್ನು ಪ್ರಾರ್ಥಿಸಿದರು . ತಮ್ಮನ್ನು ಮೈಲಿ ಬೇನೆ ಗಾಮಾ ತಂದಿದ್ದ ಕಾಣಿಕೆಗಳನ್ನು ಕಂಡು ಉಪ 
ತರುವ ' ಮಾರಿ ' ದೇವಿಯೆಂದು ಪೂಜಾರಿಗಳು ಹಾಸದ ನಗುವನ್ನು ತಡೆದುಕೊಳ್ಳಲಾರದೆ 
ಮೂದಲಿಸಿದ್ದರು ಎಂದು ಪಾಪ ! ಅವರಿಗೆ ತಿಳಿ ಹೋದರು. ಸಮುದ್ರ ಪರಟನಕ್ಕೆ ಹೆಸರಾಂತ 
ಯಲೇ ಇಲ್ಲ . 

ಪೋರ್ತುಗಾಲ್ ಝುಮೊರಿನನಿಗೆ ಕೊಡಬಹು 
ಎಪ್ಪತ್ತು ವರ್ಷ ಪ್ರಾಯದ ಝುಮೋರಿನ ದಾದ ಕಾಣಿಕೆ ಇಷ್ಟೇನೇ ಎಂದು ಅವರು 
ರಾಜ ಬಂಗಾರದ ಛತ್ರದಡಿ ಆಸನದ ಮೇಲೆ ಮೂಗು ಮುರಿದರು. “ ರಾಜಭಾಂಡಾರದಲ್ಲಿ 
ಒರಗಿದ್ದ . ಆತನ ಟೊಂಕದ ಮೇಲ್ಬಾಗದಲ್ಲಿ ಡಲು ಇವು ಯೋಗ್ಯವಾಗಿಲ್ಲವಾದ್ದರಿಂದ ಈ 
ವಸ್ತ್ರ ಹೊದಿಕೆಗಳೇನೂ ಇರಲಿಲ್ಲ. ಆದರೆ ಅವನ ಕಾಣಿಕೆಗಳನ್ನು ಸ್ವೀಕರಿಸಲಾರೆವು” ಎಂದು 
ಕೊರಳಲ್ಲಿದ್ದ ರತ್ನಹಾರವೊಂದರ ಬೆಲೆಯೇ ಕೋಶಾಧ್ಯಕ್ಷ ವಾಸ್ಕೋ ಡಿ ಗಾಮಾನಿಗೆ ಹೇಳಿದ 
ಕಲ್ಲಿಕೋಟೆಗೆ ಬಂದ ಪೋರ್ತುಗೀಸ್ ಹಡಗು ವಾಸ್ಕೋ ಡ ಗಾಮಾ ಒಂದು ಕ್ಷಣಕಾಲ ಹತ. 
ಗಳ ಬೆಲೆಗಿಂತ ಹೆಚ್ಚಾಗಿತ್ತು . ಚಕ್ರವರ್ತಿಯ ಬುದ್ದನಾಗಿ ಬಳಿಕ ಹೇಳಿದ, “ ನಾನು ವ್ಯಾಪಾರಿ 
ಒ೦ದು ಮಗ್ಗಲಲ್ಲಿ ಬಂಗಾರದ ಪೀಕದಾನಿ ಯಾಗಿ ಇಲ್ಲಿಗೆ ಬಂದಿಲ್ಲ. ಪೋರ್ತುಗೀಸ್ ಅ ? 
ಯನ್ನು ಹಿಡಿದುಕೊಂಡು ಒಬ್ಬ ಸೇವಕ ನಿಂತಿದ್ದ. ಸನ ರಾಯಭಾರಿಯಾಗಿ ಬಂದಿದ್ದೇನೆ. ಕಾಣ 
ಇನ್ನೊಂದು ಮಗ್ಗಲಲ್ಲಿ ಇನ್ನೊಬ್ಬ ಒಬ್ಬ ಮನು ಕೆಯ ಬೆಲೆಗೆ ಮಹತ್ವವಿರದೆ ಅದನ್ನು ಕೊಟ್ಟ 
ಷ್ಯನ ಅಪ್ಪುಗೆಗೆ ನಿಲುಕದಷ್ಟು ಅಗಲವಾಗಿದ್ದ ವರ ಸದಿಚೆಗೆ ಮಹತ್ವವಿದೆ. ” 
ಬಂಗಾರದ ಹರಿವಾಣದಲ್ಲಿ ತಾಂಬೂಲಸಾಮಗ್ರಿ, ಈ ಮಾತು ಕಥೆ ಬಿರುಸಾಗುತ್ತಿತ್ತೇನೋ ! ಅಷ 
ಗಳನ್ನಿರಿಸಿಕೊಂಡು ನಿಂತಿದ್ದ . 

ರಲ್ಲಿ ಝುಮೋರಿನ್ ನಸುನಗುತ್ತ , “ ಇರಲಿ 
ರುಮೊರಿನನ ವೈಭವವನ್ನು ಕಂಡಾಗ ಇರಲಿ . ಮುಂದಿನ ಸಲ ಬರುವಾಗ ಬಂಗಾ 
ವಾಸ್ಕೋ ಡ ಗಾಮಾನ ಮೈ - ಬೆವತಂತಾಯಿತು. ವನ್ನು ತನ್ನಿ ” ಎಂದು ಪ್ರಕರಣವನ್ನು ಅಲ್ಲಿಗೆ 
ಕಾಣಿಕೆಯೆಂದು ಆತ ತಂದಿದ್ದ ವಸ್ತು ಗಳು ಇಲ್ಲಿ ಮುಗಿಸಿದ. 
ಕಃ ಪದಾರ್ಥಗಳೆನಿಸುವಂತಿದ್ದವು. ಜೇನುತುಪ್ಪ ಆಮೇಲೆ ಆತ ವಾಸ್ಕೋ ಡ ಗಾಮಾ, ತನ್ನ 


00 


' ಕುಮುದ ಪುಷ್ಪಗಳೆಷ್ಟೊ ಅರಳಿದುವು 
ನಿನ್ನ ಕಾಂತಿಯಿಂದ !' 


ಎಲ್ಲೆಡೆಗಳಲ್ಲಿಯೂ ನಿಮ್ಮ ಸೌಂದರ್ಯದ ಗುರುತು ಅಚ್ಚಳಿಯದೆ ಉಳಿಯುತ್ತದೆ, ನಿಮ್ಮ 
ಜಗತ್ತು ನಿಮ್ಮನ್ನು ಮೆಚ್ಚಿಕೆಯ ದೃಷ್ಟಿಯಿಂದ ನೋಡುತ್ತದೆ, ಪ್ರಶಂಸಿಸುತ್ತದೆ. ಆಗ 
ನಿಮ್ಮ ಸೌಂದರ್ಯದ ಅರಿವು ನಿಮಗುಂಟಾಗಿ, ನಿಮ್ಮಲ್ಲಿ ಆತ್ಮ ವಿಶ್ವಾಸವುಮೂಡುವುದು 
ಆಕರ್ಷಕ ಮೈ ಕಾಂತಿ ಇಲ್ಲದಿದ್ದರೆ ಸೌಂದರ್ಯವು ಪೂರ್ಣತೆಯನ್ನು ಹೊಂದುವುದಿಲ್ಲವೆಂದು 
ಸಿನೆಮ ತಾರೆ ರಾಗಿಣಿಗೆ ಗೊತ್ತಿದೆ. ಆದುದರಿಂದಲೆ ನಾನು ಸೌಮ್ಯವಾದ ಲಕ್ನ ಮೇಲೆ 
ಭಾವಸ ಇಡುತ್ತೇನೆ. ಅದರ ಸುವಾಸಿತ ನೊರೆ ನನ್ನ ಚರ್ಮವನ್ನು ಕಾಂತಿಯುಕ್ತವಾಗಿಡು 
ಇದೆ. ' ಎಂದು ಅವಳು ಹೇಳುತ್ತಾಳೆ. ನಿಮ್ಮ ಸೌಂದರ್ಯವೂ ಹೆಚ್ಚಲಿ ಲಕ್ಸ್ನಿಂದ! 


LUX 


ಸಿನೆಮ ತಾರೆಯರ 
ಶುದ್ಧ ವಾದ, 


ಸೌಮ್ಯವಾದ ಸೌಂದರ್ಯ-ಸೋಪು 


TOILET SOAP 


೬೪ 


ಕಸ್ತೂರಿ, ಡಿಸೆಂಬರ್ ೧೯೬೦ 


ಮುಖ್ಯ ಮಂತ್ರಿ ತಲ್ಲಪ್ಪನ್ ನಂಬೂದಿರಿ ಮತ್ತು ಪೋರ್ತುಗೀಸರು ಅರಮನೆಯಿಂದ ಹೊರ 
ದುಭಾಷಿಯ ಜೊತೆಗೆ ತನ್ನ ಅಂತರಂಗದ ಡನೆ ಅರಬರ ಗುಂಪೊಂದು ಅವರನ್ನು ಹಿಂಬಾಲಿ 
ಕೋಣೆಗೆ ತೆರಳಿ ಅಲ್ಲಿ ಮಾತುಕತೆ ನಡೆಸಿದ. ಸಿತು . ಪೋರ್ತುಗೀಸರ ದುರ್ದೈವದಿಂದ 
ಝಮೊರಿನ್ ಕೂಡ ಕ್ರಿಶ್ಚನ್ನನೇ ಇರಬೇಕು ಅವರು ಹಡಗನ್ನು ತಲಪುವ ಮೊದಲೇ ಜಡಿ 
ಎಂಬ ಭ್ರಮೆಯಿಂದ ಸ್ವಧರ್ಮಿಯರಾದ ಕಲ್ಲಿ- ಮಳೆ ಆರಂಭವಾಯಿತು. ಮಳೆ ನಿಲ್ಲುವ ವರೆಗೆ 
ಕೋಟೆಯ ಅರಸರೊಡನೆ ಹಿತಸಂಬಂಧ ಬೆಳೆಸು ಎಲ್ಲಿಯಾದರೂ ಆಶ್ರಯ ಪಡೆಯದೆ ಗತಿ ಇರಲಿಲ್ಲ. 
ವಲ್ಲಿ ಪೋರುಗಾಲಿನ ಅರಸರಿಗೆ ತುಂಬ ಸಂತೊ ಅವರ ಕಾವಲಿಗೆ ಬಂದಿದ್ದ ಪಡೆಯ ನಾಯ 
ಷವಾಗುತ್ತಿದೆ ಎಂದು ವಾಸ್ಕೋ ಡ ಗಾಮಾ ಕನು ಸಮೀಪದಲ್ಲಿದ್ದ ಒಂದು ಮನೆಯನ್ನು 
ಈ ಸಂಭಾಷಣೆಯ ಕಾಲದಲ್ಲಿ ಪುನಃ ಪುನಃ ಝುಮೊರಿನನ ಹೆಸರಿನಲ್ಲಿ ತೆರವು ಮಾಡಿಸಿ ಅಲ್ಲಿ 
ಹೇಳಿದ. ಪೋರ್ತುಗೀಸರು ತಂದ ವ್ಯಾಪಾರೀ ಪೋರ್ತುಗೀಸರಿಗೆ ಆಶ್ರಯವನ್ನು ಕಲ್ಪಿಸಿ 
ಸರಕುಗಳನ್ನಿಡಲು ಕಲ್ಲಿಕೋಟೆಯಲ್ಲಿ ಒಂದು ಕೊಟ್ಟ. ಇದನ್ನು ಕಂಡು ಅರಬರಿಗೆ ಆನಂದವಾ 
ಕಾರಖಾನೆ ಕಟ್ಟಿಕೊಳ್ಳಲು ಅಪ್ಪಣೆ ಕೊಡ ಯಿತು. ಆ ರಾತ್ರಿಯ ವಾಸ್ಕೋ ಡ ಗಾಮಾ 
ಬೇಕು ಎಂದು ಪ್ರಾರ್ಥಿಸಿಕೊಂಡ. . ಮತ್ತು ಅವರ ಸಂಗಡಿಗರನ್ನು ಮುಗಿಸಿಬಿಡಲು 

ವಾಸ್ಕೋ ಡಿ ಗಾಮಾ ಮಾತಾಡುತ್ತಿರುವಾಗ ಅವರು ನಿರ್ಧರಿಸಿದರು. ಅವರಿಳಿದಿದ್ದ ಮನೆ 
ಅವನ ಮುಖಭಾವವನ್ನು ಲಕ್ಷಪೂರಕವಾಗಿ ಒಂದು ತೆಂಗಿನ ತೋಟದ ನಡುವೆ ಇತ್ತು . 
ನೋಡುತ್ತಲಿದ್ದ ಝುಮೋರಿನನು “ಪೋಯ್ತುಗೀಜ | ಹೆಚ್ಚು ಗದ್ದಲವಿಲ್ಲದೆ ಕಾಧ್ಯವಾಗುವಂತಿತ್ತು . 
ಅರಸನ ಸ್ನೇಹಾಕಾಂಕ್ಷೆಯನ್ನು ಸ್ವಾಗತಿಸುತ್ತೇನೆ. ಆದರೆ ಕಾವಲು ಪಡೆಯ ನಾಯಕ ಇದ 
ಆದರೆ ಕಾರಖಾನೆ ಕಟ್ಟಲು ನನ್ನ ಮಂತ್ರಿಗಳೊ ಕೊಪ್ಪಲಿಲ್ಲ. “ ಅವರಿನ್ನೂ ಝುಮೋರಿನನ 
ಡನೆ ಆಲೋಚನೆ ಮಾಡದೆ ಅಪ್ಪಣೆಕೊಡಲಾರೆ ” ಅತಿಥಿಗಳಾಗಿದ್ದಾರೆ ” ಎಂದನಾತ, ಅರಬರು 
ಎ೦ದ, ವಾಸ್ಕೋ ಡ ಗಾಮಾ ಅದಕ್ಕೊಪ್ಪಿ ನಮ ಮತ್ತು ಅವನಲ್ಲಿ ವಾಗ್ವಾದ ನಡೆಯುತ್ತಿರುವಾಗ 
ಸ್ಕಾರ ಮಾಡಿ ಅಲ್ಲಿಂದೆದ್ದ . 

'ಝಮೊರಿನನ ಅಂಗರಕ್ಷಕ ಪಡೆ ಅಲ್ಲಿಗೆ ಬಂತು. 
- ಇಷ್ಟು ಹೊತ್ತಿಗಾಗಲೇ ಸಂಜೆಯಾಗಿತ್ತು . ಅದರ ನಾಯಕನಿಗೆ ಪೋರ್ತುಗೀಸರ ಆಗಮನ 
ತಮ್ಮ ಹಡಗಗಳನ್ನು ಸೇರಿಕೊಳ್ಳಲು ಪೋರ್ತು ಮೆಚ್ಚಿಗೆಯಾಗಿರದಿದ್ದರೂ ಅರಸನ ಅತಿಥಿಗ 
ಗೀಸರು ಆತುರರಾಗಿದ್ದರು. 

ಳಾದ ಪೋರುಗೀಸರನ್ನು ಕೊಲ್ಲುವುದು ಅವನಿಗೆ 
ವಾಸ್ಕೋ ಡ ಗಾಮಾನಿಗೆ ಝಾಮೋರಿನ್ ಸಂದ ಒಪ್ಪಿಗೆಯಾಗಿರಲಿಲ್ಲ. ' ಅರಬರು ಪೋರ್ತುಗೀಸ 
ರ್ಶನವಿತ್ತಿದ್ದರಿಂದ ಅರಬ ವ್ಯಾಪಾರಿಗಳು ಕಂಗೆ ರನ್ನು ಹಿಂಬಾಲಿಸುತ್ತಿದ್ದಾರೆಂಬ ವಾರ್ತೆಯನ್ನು 
ಟ್ಟಿದ್ದರು. ಅರಮನೆಯಲ್ಲಿ ಅವರ ಗುಪ್ತಚಾರರಿ ಕೇಳಿಯೆ ಆತ ಧಾವಿಸಿ ಬಂದಿದ್ದ , ಅರಬ ಕೊಲೆ 
ದ್ದರೂ ಅರಸ ಏಕಾಂತದಲ್ಲಿ ಸಂದರ್ಶನವಿತ್ತ ಗಡ ಕರು ಅವನ ಪಡೆಯನ್ನು ಕಂಡೊಡನೆ ಪಲಾ 
ದ್ದರಿಂದ ಅದರ ಸಮಾಚಾರವೇನೂ ಅವರಿಗೆ ಯನ ಹೇಳಿದರು. 
ತಿಳಿಯುವಂತಿರಲಿಲ್ಲ. ಝವೇರಿನನ ಅಂಗ ಅಷ್ಟರಲ್ಲಿ ಮಳೆಯೂ ನಿಂತಿತು. ಅಂಗರಕ್ಷಕ 
ರಕ್ಷಕರ ಪ್ರಮುಖನಿಗೆ ಅವರು ಕೈತುಂಬ ಲಂಚ ಪಡೆಯ ನಾಯಕ ಪೋರ್ತುಗೀಸರನ್ನು ಎಬ್ಬಿಸಿ 
ಕೊಟ್ಟಿದ್ದರಾದರೂ ಆತ ಕೂಡ ಏನು ನಡ ಅವರ ಹಡಗಗಳಿಗೆ ಮುಟ್ಟಿಸಿಬಂದ. 
ಯಿತು ಎಂದು ಅವರಿಗೆ ಹೇಳಲಾರದೆಹೋದ, ಪೋರ್ತುಗೀಸರು ಭಾರತದಲ್ಲಿ ಕಳೆದ ಮೊದ 
ಝುಮೋರಿನನ ಸೈನಿಕರ ಕಾವಲಿನಲ್ಲಿ ಲನೆ ದಿನದ ಕಥೆ ಇದು. 


+೧ 


ಓ 


ಸ 


ca 


# 


ಈ 


ಅವಳು ಬೋರಗಿಡವನ್ನು 

ದತ್ತಕ ಹಿಡಿದಳು 


A 


$ 
{ 


| ದೇವಿ ಸುಲಕ್ಷಿ 


ಸುದರ್ಶನರ ಹಿಂದೀ ಕಥೆ 


ರೈವತ್ತು ವಕ್ಷಗಳು ಕಳೆದುಹೋಗಿವೆ. ಶ್ರದ್ದಾಂಜಲಿಯನ್ನು ಅರ್ಪಿಸಿದ ನಂತರವೇ 
ಆದರೂ ದೇವಿ ಸುಲಕ್ಸಿಯ ಹೆಸರು ಇಂದಿಗೂ ಪತಿಗೃಹದಲ್ಲಿ ಕಾಲಿಡುತ್ತಾಳೆ. 
ಜೀವಂತವಾಗಿದೆ. ಗುರುದಾಸಪುರ ಜಿಲ್ಲೆಯ ದೇವಿಯ ಸಮಾಧಿ ಊರನಡುವೆ ಇದೆ. 
ಕಡಯಾಲಾ ಎಂಬ ಹಳ್ಳಿಯಲ್ಲಿ ಹಿಂದೂ ಭಕ್ತರು ಸಮಾಧಿಯ ಮೇಲೆ ಸಂಗಮ ರವರಿ 
ಜಾಟರ ಸಂಖ್ಯೆಯೇ ಹೆಚ್ಚು . ಅಲ್ಲಿ ಯಾರನ್ನು ಕಲ್ಲಿನ ಸುಂದರ ಚಪ್ಪ ರವೊಂದನ್ನು ಕಟ್ಟಿಸಿದ್ದಾರೆ. 
ಕೇಳಿದರೂ ಅವರು ದೇವಿ ಸುಕ್ಷಿಯ ಸಮಾಧಿ ಚಪ್ಪರದ ಮೇಲೆ ಹಾರಾಡುವ ಧ್ವಜ ಸುತ್ತಲಿನ 
ಯನ್ನು ತೋರಿಸುತ್ತಾರೆ. ಇಲ್ಲಿ ಪ್ರತಿವರ್ಷ ಊರುಗಳಿಗೆಲ್ಲ ಕಾಣಿಸುತ್ತದೆ. ದೇವಿ ಸುಲಕ್ಷ್ಮಿ 
ಜಾತ್ರೆ ನಡೆಯುತ್ತದೆ. ವಿವಿಧ ವಸ್ತ್ರಾಲಂಕಾರ ಯಾವ ಯುದ್ಧವನ್ನೂ ಗೆದ್ದವಳಲ್ಲ, ಯಾವ 
ಗಳಿಂದ ಭೂಷಿತರಾದ ಸ್ತ್ರೀಯರು ಆಗ ಇಲ್ಲಿಗೆ ರಾಜ್ಯವನ್ನೂ ಸ್ಥಾಪಿಸಿದವಳಲ್ಲ , ಅವಳಲ್ಲಿ ಜನ 
ಬಂದು ಸಮಾಧಿಯ ಮೇಲೆ ದೀಪ ಹಚ್ಚುತ್ತಾರೆ. ರಾಕರ್ಷಿಸಬಲ್ಲಂಥ ಆತ್ಮಶಕ್ತಿಯೂ ಇರ 
ಬೋರೆ ಹಣ್ಣುಗಳ ಸುಗ್ಗಿ ಬಂದಾಗ ಮೊದಲು ಲಿಲ್ಲ. ಅವಳು ಒಬ್ಬ ಸರಳ, ಅಶಿಕ್ಷಿತ, ಬಡ 
ಹಣ್ಣುಗಳನ್ನು ಈ ಸಮಾಧಿಗೆ ಅರ್ಪಿಸಿ ಆ ಮೇ - ಬ್ರಾಹ್ಮಣ ಸೀ . ಒಬ್ಬ ಮೂರ್ಖ ಮತ್ತು ಹಟ 
ಲೆಯ ಜನ ತಿನ್ನುತ್ತಾರೆ. ಸಮಾಧಿಗೆ ಅರ್ಪಿ ಮಾರಿ ಜಾಟನ ಕೋಪಕ್ಕೆ ಆಹ. ತಿಯಾದಳ 
ಸುವ ಮೊದಲು ಬೋರೆಹಣ್ಣನ್ನು ತಿನ್ನುವ ಎದೆ ವಳು . ತನ್ನ ಪತಿಗಿತ ವಚನವನ್ನು ಅವಳು 
ಅಲ್ಲಿ ಯಾರಿಗೂ ಇಲ್ಲ. ದೀಪಾವಳಿಯ ದಿನ ಪೂರೈಸಿದಳು . ಅವಳು ಸಾಮಾನ್ಯ ಬ್ರಾಹ್ಮಣರಿ 
ಸಮಾಧಿಯ ಮೇಲೆ ದೀಪ ಹಚ್ಚುವ ಮೊದಲು ಗಿ೦ತಲೂ ಬಡವಿಯಾಗಿದ್ದರೂ ಪಾತಿವ್ರತ್ಯ 
ತನ್ನ ಮನೆಯಲ್ಲಿ ದೀಪ ಹಚ್ಚುವ ಧೈರ ಇಲ್ಲಿ ಸಂಪತ್ತು ಅವಳಲ್ಲಿ ಅಪಾರವಾಗಿತ್ತು . ಆಡಿ 
ಯಾರಿಗೂ ಇಲ್ಲ . ಮದುವೆಯಾದ ಬಳಿಕ ವಧು ದ್ದನ್ನು ಮಾಡಿ ತೋರಿಸಿದಳು. ಅವಳ ಪತಿ 
ದೇವಿ ಸುಲಕ್ಸಿಯ ಸಮಾಧಿಗೆ ಬಂದು ತನ್ನ ಒಂದು ಗಿಡವನ್ನು ತನ್ನ ಮಗನೆಂದು ಕರೆದಿದ್ದ . 
D 5 - 9 . 


೬೫ 


೬೬ 


ಕಸ್ತೂರಿ, ಡಿಸೆಂಬರ್ ೧೯೬೦ 


ಪತಿಯ ಮಾತನ್ನು ಸುಲಕ್ಕಿ ತನ್ನ ಜೀವಮಾನ ದಿನ ಜಯಚಂದನಿಗೆ ಮನೆಯ ಅಂಗಳದಲ್ಲಿ 
ವಿರುವವರೆಗೂ ನಡೆಸಿದಳು. ಅ೦ತೆಯೆ ಇಷ್ಟು ತಂತಾನೆ ಹುಟ್ಟಿದ ಬೋರೆ ಸಸಿಯೊಂದು ಕಣ್ಣಿಗೆ 
ವರ್ಷಗಳು ಸಂದರೂ ಅವಳಿನ್ನೂ ತನ್ನ ಹಳ್ಳಿಯ ಬಿತ್ತು . ಜಯಚಂದನಿಗೆ ಅದು ನವಜಾತ ಶಿಶುವಿ 
ಜಾಗ್ರತ ಶಕ್ತಿಯಾಗಿದ್ದಾಳೆ. ಹಿಂದುಗಳು ದೇವಿ ನಂತೆ ಕಾಣಿಸಿತು . ಎಲ್ಲ ಸಸಿಗಳಂತೆಯೆ ಅದೂ 
ದೇವತೆಯರನ್ನು ಪೂಜಿಸುತ್ತಾರೆ. ಮುಸಲ್ಮಾ , ಇದ್ದಿತ್ತಾದರೂ ಜಯಚಂದನಿಗೆ ಅದು ಸಸಿ 
ನರು ಪೀರ- ಫಕೀರರನ್ನು ಮನ್ನಿಸುತ್ತಾರೆ ಆದರೆ ಯಾಗಿರದೆ ನಿಸರ್ಗದ ಅದ್ಭುತ ಸೌಂದರ್ಯ 
ದೇವಿ ಸುಲಕ್ಸಿಯ ಶಾಸನ ಇಬ್ಬರ ಹೃದಯದ ವೆಂದು ಅನಿಸಿತು. ಆ ಸಸಿಯ ಕೋಮಲತೆ 
ಮೇಲೂ ನಡೆಯುತ್ತದೆ. ಅವಳ ಅವಹೇಳನೆ ಯನ್ನು ಕಂಡು ಹರ್ಷದಿಂದ ಆತನ ಪ್ರಜ್ಞೆ 
ಮಾಡುವ ಧೈರ್ಯ ಯಾರಿಗೂ ಇಲ್ಲ . ತಪ್ಪಿದಂತಾಯಿತು. ಆತ ಓಡೋಡುತ್ತ ಸುಲ 

ಕ್ರಿಯ ಬಳಿಗೆ ಹೋಗಿ“ ಬಾ ಹೊರಗೆ , ಏನೂ 
ಕಡಯಾಲಾ ಹಳ್ಳಿಯ ಜಯಚಂದ ಎಂಬ ತೋರಿಸುತ್ತೇನೆ, ಪರಮಾತ್ಮ ನಮ್ಮ ಮನೆಗೆ 
ಬಡ ಬ್ರಾಹ್ಮಣನ ಹೆಂಡತಿಯಾಗಿದ್ದಳು ದೇವಿ ಒ೦ದು ಸಸಿಯನ್ನು ಕಳಿಸಿದ್ದಾನೆ. ಬಲು 
ಸುಲಕ್ಕಿ , ಮನೆಯಲ್ಲಿ ಗಂಡ ಹೆಂಡಿರಿಬ್ಬರೆ. ಸುಂದರವಾಗಿದೆ ” ಎ೦ದ. 
ತಾಯಿ , ತಂದೆ, ಅಣ್ಣ , ತಂಗಿ, ಮಕ್ಕಳು ಸುಲಕ್ಸಿ ಹೊರಗೆ ಬಂದು ನೋಡಿದಳು. 
ಯಾರೂ ಇರಲಿಲ್ಲ. ಮಕ್ಕಳಾಗಲೆಂದು ಕೆಲವು ಒಂದು ಸಾಮಾನ್ಯ ಸಸಿ, “ ಯಾಕೆ ? ಏನಿದು ? 
ಕಾಲ ಔಷಧಿ ಇತ್ಯಾದಿ ಉಪಾಯಗಳನ್ನು ಇಷ್ಟೇಕೆ ಪ್ರಸನ್ನರಾಗಿರುವಿರಿ ? " ಎಂದು ಗಂಡ 
ಮಾಡಿದರೂ ಪ್ರಯೋಜನವಿಲ್ಲದಾಗಲು " ಪರ - ನನ್ನು ಕೇಳಿದಳು. 
ಮಾತ್ಮನ ಇಚ್ಛೆ ' ಎ೦ದು ಈ ಬ್ರಾಹ್ಮಣ ದಂಪತಿ “ ಬೊರೆಯ ಸಸಿ ಇದು. ಈಗ ಸಸಿಯಾಗಿ 
ಗಳು ಇದ್ದುದರಲ್ಲಿಯೆ ಸಮಾಧಾನಪಟ್ಟುಕೊ೦- ದ ರೂ ಮುಂದೆ ದೊಡ್ಡ ಗಿಡವಾಗುವುದು. 
ಡರು. ಆ ಕಾಲದಲ್ಲಿ ಬ್ರಾಹ್ಮಣರು ಸಾಮಾನ್ಯ ಹಸಿರು ಎಲೆಗಳಿಂದ ಸಿಹಿ ಸಿಹಿ ಹಣ ಗಳಿ೦ದ | 
ವಾಗಿ ನೌಕರಿ ಮಾಡುತ್ತಿರಲಿಲ್ಲ . ಆಸ್ತಿ , ಮನೆ, ತುಂಬಿ ಹೋಗುವುದು, ದೊಡ್ಡದೊಡ್ಡ ಟೊಂಗೆ 
ಸಂಪತ್ತು ಗಳ ಮೋಹ ಈಗಿನಷ್ಟು ಇರಲಿಲ್ಲ . ಗಳನ್ನು ಹರಡಿಕೊ೦ಡು ” 
ಧನವು ದುರ್ಲಭ ವಸ್ತುವೆಂದು ಜನ ಅದರ “ ಅಹಾ ! ಅಂಗಳವೆಲ್ಲ ನೆರಳಿನಿಂದ ತಂಪಾ 
ಪ್ರಾಪ್ತಿಗಾಗಿ ಹಪಾಪಿ ಸು ತ್ತಿರಲಿಲ್ಲ . ಅಗ್ಗದ ಗುವುದು, ” ಸುಲಕ್ಷಿ ಪುಲಕಿತಳಾಗಿ ಹೇಳಿ 
ಕಾಲ; ಒಬ್ಬ ' ದುಡಿದದ್ದನ್ನು ಹತ್ತು ಜನ ತಿನ್ನು ದಳು . 
ತಿದ್ದರು. ಆ ಕಾಲದಲ್ಲಿ ಬ್ರಾಹ್ಮಣರು ಸದಾ “ ಪ್ರತಿ ವರ್ಷ ಅದಕ್ಕೆ ಹಣ್ಣುಗಳಾಗುವವು. 
ತಮ್ಮ ಜಪತಪಗಳಲ್ಲಿ ಮಗ್ನರಾಗಿರುತ್ತಿದ್ದರು. ಅವು ಬಲು ಸವಿಯಾಗಿರುವವು. 
ಅವರ ಹೊಟ್ಟೆ ಬಟ್ಟೆಗಳ ವ್ಯವಸ್ಥೆಯನ್ನು ಯಜ “ ನಾನು ನಿತ್ಯ ಇದಕ್ಕೆ ನೀರುಣಿಸುತ್ತೇನೆ. ಕೆಲ 
ಮಾನರು ನೋಡಿಕೊಳ್ಳುತ್ತಿದ್ದರು. .. ದಿನಗಳಲ್ಲಿ ದೊಡ್ಡ ದಾದೀತು. ಫಲ ಎಂದು 

ಜಯಚಂದ ಸುಲಕ್ಸಿಯರಿಗೆ ಯಾವ ಚಿ೦- ಬಿಟ್ಟಿತು ಎನ್ನುತ್ತೀರಿ ? " 
ತೆಯೂ ಇರಲಿಲ್ಲ. ಮಗುವೊಂದು ಇದ್ದಿದ್ದರೆ ನಾಲ್ಕು ವರ್ಷಗಳ ನಂತರ ನೋಡಿದೆಯಾ, 
ಎಂದು ಆಗೊಮ್ಮೆ ಈಗೊಮ್ಮೆ ಅವರಿಗೆ ಅನಿಸಿ ಎಷ್ಟು ಮುದ್ದಾಗಿದೆ ? ದೊಡ್ಡದಾದ ಮೇಲೆ 
ತುಸು ವ್ಯಥೆಯಾಗುತ್ತಿತ್ತು , ಇಲ್ಲವೆಂದಿಲ್ಲ . ಇಷ್ಟು ಮುದ್ದಾದೀತು. " ನೋಡಿದೊಡನೆ 
ಹೀಗೆಯೆ ವರ್ಷಗಳು ಕಳೆದವು. ಒಂದು ಹೃದಯ ತೃಪ್ತಿಯಾಗುವುದು.” 


೬೭ 


ದೇವಿ ಸುಲಕ್ಷ್ಮಿ 
* ಬೇಸಿಗೆಯ ದಿನಗಳಿವು. ಬಾಡಿ ಹೋದೀತು. ಸಸಿಗೆ ನೀರು ಹಾಕುತ್ತಿದ್ದರು. ಮತ್ತೊಮ್ಮೆ 
ನನಗೆ ಈಗಲೇ ಗಾಬರಿಯಾಗತೊಡಗಿದೆ. ಅದಕ್ಕೆ ಆಹಾರ ಸರಿಯಾಗಿ ಸಿಗಲಿ ಎಂದು 
ನೋಡಿ, ನೀರಡಿಕೆಯಿಂದ ಬಳಲಿದಂತೆ ಕಾಣು ಅದರ ಸುತ್ತ ಮುತ್ತಲಿನ ನೆಲವನ್ನು ಅಗೆಯುತ್ತಿ 
ವುದಿಲ್ಲವೆ ! ಹೋಗಿ ತಾಜಾ ನೀರನ್ನು ತರು ದ್ದರು. ಅದರ ಸುತ್ತ ಬೇಲಿ ಕಟ್ಟುತ್ತಿದ್ದರು, 
ತೇನೆ.” 

ಬಿಸಿಲಿನ ಝಳ ಬಡಿದು ಬಾಡದಿರಲಿ ಎಂದು 
* ಈ ಬಿಸಿಲಿನಲ್ಲಿ ನೀನು ಯಾಕೆ ಹೋಗುವಿ ? ಅತ್ತಿತ್ತ ಗಳಗಳನ್ನು ಹುಗಿದು ಮೇಲೆ ಚಾದರ 
ನಾನೇ ಹೋಗುತ್ತೇನೆ.. " 

ಕಟ್ಟುತ್ತಿದ್ದರು. ಜನ ಇದನ್ನೆಲ್ಲ ಕಂಡು “ ಎ೦ಥ. 
- ಆದರೆ ಸುಲ೬ ಕೊಡವನ್ನೆತ್ತಿಕೊಂಡು ಮೂರ್ಖರು ” ಎಂದು ನಗುತ್ತಿದ್ದರು. ಇವರ ತಲೆ 
ಹೋಗಿಬಿಟ್ಟಳು . . ಕೆಲ ನಿಮಿಷಗಳಲ್ಲಿಯ ಕೆಟ್ಟಿದೆ; ಒ೦ದು ಗಿಡವನ್ನು ತಮ್ಮ ಮಗನೆಂದು 
ಗಂಡ ಹೆಂಡಿರಿಬ್ಬರೂ ಆ ಸಸಿಗೆ ನೀರು ಚಿಮುಕಿಸ ತಿಳಿದುಕೊಂಡಿದ್ದಾರೆ ಎನ್ನುವವರೂ ಇದ್ದರು. 
ತೊಡಗಿದ್ದರು, ತಮ್ಮದೇ ಜೀವಂತ ಕೂಸೋ ಆದರೆ ಈ ಇಬ್ಬರು ಸರಳ ಜೀವಿಗಳಿಗೆ ಅದಾ 
ಎನ್ನುವಷ್ಟು ಪ್ರೀತಿಯಿಂದ ತಮ್ಮ ಕುಲದೇವ- ವುದರ ಪರಿವೆಯೂ ಇರಲಿಲ್ಲ. ಸಸಿ ಬೆಳೆಯುತ 
ತೆಯೋ ಎನ್ನುವಷ್ಟು ಭಕ್ತಿಯಿಂದ, ಯಾವುದೋ ಬಂದಂತೆ ತಂದೆ ತಾಯಿಗಳಿಗೆ ತಮ್ಮ ಮಗು 
ಅಮೌಲ್ಯ ವಸ್ತು ವೋ ಎನ್ನುವಷ್ಟು ಶ್ರದ್ದೆಯಿಂದ ಬೆಳೆಯುವುದನ್ನು ಕಂಡಾಗ ಆಗುವಷ್ಟು ಹಿಗು 
ನೀರು ಹಾಕುತ್ತಿದ್ದರು. ನೀರು ಬಿದ್ದೊಡನೆ ಸಸಿ ಆಗುತ್ತಿತ್ತು . ಹೊರಗಿನಿಂದ ಬಂದೊಡನೆಯೆ 
ಪ್ರಫುಲ್ಲಗೊಂಡಂತನಿಸಿತು. “ನೋಡಿದಿರಾ, ಈಗ ಜಯಚಂದ ಮೊದಲು ಸಸಿಯ ಯೋಗಕ್ಷೇಮ 
ಇದಕ್ಕೆ ಚೈತನ್ಯ ಬಂತು ” ಎ೦ದಳು ಸುಲಕ್ಷಿ . ವನ್ನು ವಿಚಾರಿಸುತ್ತಿದ್ದ . ಸುಲಖಿ ಗಾತ್ರಿಯಲ್ಲಿ 

“ಹೌದು, ಮುಗುಳಗು ನಗುತ್ತಿರುವಂತೆ ಕಾಣಿ ಎಷ್ಟೋ ಸಲ ಎದ್ದು ಸಸಿ ಚೆನ್ನಾಗಿದೆಯೆ 
ಸುವುದಿಲ್ಲವೇ ?” . 

ಎಂದು ನೋಡಿಕೊಂಡು ಬರುತ್ತಿದ್ದಳು ಯಾವ 
* ಮತ್ತೆ ನನ್ನೊಡನೆ ಮಾತಾಡುತ್ತಿರುವಂತೆ ಬಡ ವಿಧವೆ ಕೂಡ ತನ್ನ ಏಕಮಾತ್ರ ಪುತ್ರನ 
ಅನಿಸುವುದಿಲ್ಲವೆ? ನೋಡಿ, ನಾನು ನಿಮ್ಮ ಮಗ ಲಾಲನೆ ಪಾಲನೆಯನ್ನೂ ಇಷ್ಟು ಚೆನ್ನಾಗಿ ಮಾಡಿರ 
ಎನ್ನು ತ್ತಿದೆ. " 

ಲಾರಳು . 
* ಪ್ಲಾ ! ನನ್ನ ಮನದ ಮಾತನ್ನೆ ನೀನು ನಿದಾನವಾಗಿ ಈ ಪ್ರೇಮತರು ಬೆಳೆಯಿತು. 
ಹೇಳಿ ಬಿಟ್ಟೆ . ಹೌದು, ಈತ ನಮ್ಮ ಮಗನೇ ಸರಿ.” ನೆಲದಿಂದ ಎತ್ತರವಾಗಿ ಎದ್ದು ನಿಂತಿತು ಅದರ 

ಜಯಚಂದ ನಗನಗುತ್ತ ಆನಂದ ಭರದಿಂದ ಕಾಂಡ ಬಲಿಯಿತು. ಟೊಂಗೆಗಳು ದೊಡ್ಡ ವಾ 
ಮನೆಯೊಳಗೆ ಹೋದ. ಆದರೆ ಸುಲಕ್ಷಿ ಎಷ್ಟೋ ದವು. ಸುಲಕ್ಸಿ ಅದನ್ನು ಮಗಳೆಂದೂ ಜಯ 
ಹೊತ್ತು ಅಲ್ಲಿಯೇ ನಿಂತು ಸುಖಾನುಭವ ಮಾಡು ಚಂದ ಮಗನೆಂದೂ ಮಾತಾಡಿಸುತ್ತಿದ್ದರು. 
ತಿದ್ದಳು. ತಾನಿಂದು ಪುತ್ರವತಿಯಾದೆ, ಎಂದು ತಮ್ಮ ಹಗಲು ರಾತ್ರಿಗಳ ಪರಿಶ್ರಮದಿಂದ 
ಅವಳಿಗೆ ಅನಿಸತೊಡಗಿತ್ತು . ಮುಗ್ಧ ಮಗು ಬೆಳೆದು ನಿಂತ ಆ ಬೋರೆಗಿಡವನ್ನು ಕಂಡಾಗ 
ಮಜ್ಜಿಗೆಯನ್ನು ಕಂಡು ಹಾಲು ಸಿಕ್ಕಿತು ಎಂದು ಅವರಿಬ್ಬರ ಕಣ್ಣುಗಳು ಹೊಳೆಯುತ್ತಿದ್ದವು. 
ಸುಖಿಯಾಗಿತ್ತು . 

ಹೃದಯ ಅರಳುತ್ತಿತ್ತು . 

ನಾಲ್ಕು ವರ್ಷಗಳು ಗತಿಸಿದವು. ಕಾಯಿಗಳು 
ಈಗ ಜಯಚಂದ ಸುಲಕಿಯರಿಗೆ ಒ೦ದು ಮೊದಲನೆಯ ಸಲ ಚಿಗುರಿದಾಗಂತೂ ಕೇಳು 
ಹೊಸ ಕೆಲಸ ಸಿಕ್ಕಿತು. ಒಮ್ಮೆ ಅವರು ಬೇರೆ ವುದೇ ಬೇಡ. ಗಂಡ ಹೆಂಡಿರಿಬ್ಬರೂ ದಿನವಿಡಿ 


ದಿನ ನಿತ್ಯದ ಸೇವನೆಯಲ್ಲಿ ದಿನವಿಡೀ ಉಲ್ಲಾಸ ಕೊಡುವ 
ಮಂಗಳೂರು ಪಿ. ವಿ. ಎಸ್ . ಬೀಡಿಗಳನ್ನೇ ಸೇದಿ 

ಆನಂದ ಪಡೆಯಿರಿ 


0. 


GENE 

+ + ++ + + + 
IVAL 


UTHU 
VAIKUNT 
SHE 


FOUNDER 


BEEDIN 


MANGALORE 
PV . S 
BEEDIES 


DES 


V . S .BEEDIES 
LT 
MANGALORE 
WN AND 
TRADE 
MARK 
RUGB 


ES LTD 


SAO 


RIGE AT 


17 


JANARDANA 


Manufacturers : P . V . S . BEEDIES PRIVATE LTD . 

Post Box No. 7, Kodiyalbail MANGALORE - 3 
Telegrams : “ PUTHUBIDIS ” PHONE : 83 , 83 A RESIDENCE : 593 


೬೯ 


ದೇವಿ ಸುಲಕ್ಷ್ಮಿ 
ಅಂಗಳದಲ್ಲಿ ಕುಳಿತು ಅವನ್ನು ಕಾಯು ತ್ತಿ ಯಲ್ಲಿ ಹಣ್ಣು ಗಳನ್ನು ತುಂಬಿ “ಹೋಗು, ಪ್ರತಿ 
ದ್ದರು. ಜಯಚಂದನಿಗೆ ಈಗ ಪೂಜೆ ಪುರಸ್ಕಾರ ಯೊಬ್ಬ ಯಜಮಾನನ ಮನೆಗೆ ಇಪ್ಪಿ ಪ್ರತರಂತೆ 
ಗಳಲ್ಲಿ ಮೊದಲಿನ ಆಸಕ್ತಿಯಿರಲಿಲ್ಲ, ಸುಲಕ್ಸಿಗೆ ಕೊಟ್ಟು ಬಾ ” ಎಂದ. 
ರಾಟಿಯ ಪರವೆಯಿರಲಿಲ್ಲ. ಈ ಸಾಧಾರಣ ಸುಲಕ್ಸಿ ಸಾಹಸಪೂರ್ಣ ದೃಷ್ಟಿಯಿಂದ ಗಂಡ 
ಗಿಡದ ಪ್ರೇಮಪಾಶದಲ್ಲಿ ಬಂಧಿತರಾಗಿ ಅವರು ನನ್ನು ನೋಡಿಪ್ರೇಮಭರಿತ ಸ್ವರದಲ್ಲಿ “ದೇವರ 
ಅತ್ತಿತ್ತ ಸರಿದಾಡುತ್ತಲೂ ಇರಲಿಲ್ಲ. ಮಾತು ದಯೆ. ಯಿಂದ ಹಣ್ಣುಗಳು ತುಂಬ ಸವಿಯಾಗಿರಲಿ. 
ಆಡಿದರೆ ಆ ಗಿಡದ್ದೆ ಮಾತು, ವಿಚಾರ ಮಾಡಿ ಜನರೆಲ್ಲ ಬಂದು ನಮ್ಮ ಆಭಾರ ಮನ್ನಿಸುವಂತಾ 
ದರೆ ಅದರದೇ ವಿಚಾರ, ಕನಸು ಕಂಡರೆ ಅದ- ಗಲಿ , ಇಂಥ ಬೋರೆ ಹಣ್ಣು ಇಡೀ ಊರ 
ರದೇ ಕನಸು, 

* ಲ್ಲಿಯೆ ಇಲ್ಲ ಎನ್ನುವಂತಾಗಲಿ ” ಎಂದಳು. 
* ಮೊದಲನೆಯ ಸಲ ಹಣ್ಣು ಇಳಿಸಿದಾಗ ತಮಗಾಗಿ ಎಂದು ಬದಿಗೆ ತೆಗೆದಿಟ್ಟಿದ್ದ ಹತ್ತು 
ನಾನು ಮಿಠಾಯಿ ಹಂಚುವೆ” ಎಂದಳು ಸುಲಕ್ಷಿ . ಬೋರೆಹಣ್ಣುಗಳನ್ನ ನೋಡುತ್ತ ಜಯಚಂದ 

“ ನಾನು ಊರ ಜನರನ್ನೆಲ್ಲ ಕರೆದು ಸಮಾ ಹೇಳಿದ “ ನೀನು ಸುಳ್ಳೆ ಗಾಬರಿಯಾಗುವಿ. 
ರಂಭ ಮಾಡುವೆ. ರಾತ್ರಿಯಿಡೀ ಉತ್ಸವ ನಡೆ ಎರಡನೆಯವರಿಗೆ ಸವಿಯೆನಿಸದಿದ್ದರೂ ನಮ್ಮ 
ಸುವೆ,” ಜಯಚಂದ ನುಡಿದ. 

ಗಂತೂ ಜಗತ್ತಿನಲ್ಲಿ ಇದಕ್ಕಿಂತ ಸವಿಯಾದದ್ದು 
“ ತುಂಬ ಖರ್ಚು ಮಾಡಬೇಕಾದೀತು. ” ಇನ್ನೊಂದಿಲ್ಲ. ಬಾಯಿಗೆ ಹಾಕುವ ಮೊದಲೇ 
“ ಹೌದು. ಜನ ಮಗಳ ಲಗ್ನದಲ್ಲಿ ಹಣ ನಾನು ಈ ಮಾತನ್ನು ಹೇಳಬಲ್ಲೆ . ಹೋಗಿ 
ಖರ್ಚು ಮಾಡುವುದಿಲ್ಲವೆ ? ನನ್ನ ಪಾಲಿಗೆ ಇದೇ ಹಂಚಿ ಬಾ. ಆ ಮೇಲೆ ಇಬ್ಬರೂ ಕೂಡಿಯ 
ಮಗಳ ಲಗ್ನದ ಸಮಯ . ನನ್ನದೆಲ್ಲವೂ ತಿನ್ನೋಣ. " 
ಖರ್ಚಾಗಿ ಹೋಗಲಿ ಒಮ್ಮೆ ಮನದ ಅಭಿ “ ನನ್ನ ಹಾದಿಯನ್ನೆ ಕೆ ಕಾಯುವಿರಿ ? ನೀವು 
ಲಾಷೆಯೆಲ್ಲ ಪೂರ್ತಿಯಾದಂತೆ ಆದೀತು. ” ತಿನ್ನಿ ರಲ್ಲ , ” 

“ ಛೇ ! ಛೇ ! ಒಬ್ಬನೇ ತಿಂದರೆ ಏನು ಸ್ವಾರಸ್ಯ 
ಆ ದಿನವೂ ಬಂತು. ಮೊದಲನೆಯ ಸಲ ಹೇಳು. ಬೇಗ ಬಂದುಬಿಡು. ” 
ಬೋರೆಹಣ್ಣು ಗಳು ಇಳಿಸಲ್ಪಟ್ಟವು: ದೊಡ್ಡ ಸುಲಕ್ಸಿ ಹೋದ ತುಸು ಹೊತ್ತಿನಲ್ಲಿಯೇ 
ವಾದ, ದುಂಡನ್ನ ಕೆ೦ಪನ್ನ , ನೋಡಿದರೆ ಒಬ್ಬ ಯಜಮಾನ ಓಡುತ್ತ ಬಂದು “ ಪಂಡಿತ ಜೀ 
ಮನಸ್ಸು ಪ್ರಸನ್ನ ವಾಗುವಂಥ ಹಣ್ಣುಗಳು , ಛೇ! ಛೇ! ಬೋರೆ ಹಣ್ಣುಗಳು ತುಂಬ ಸವಿಯಾ 

ಮಧ್ಯಾನ ವಾಗಿತ್ತು . ಸುಲಕ್ಸಿ ಹಿಂದಿನ ಕಾಲದ ಗಿವೆ, ” ಎ೦ದ, 
ಹಿಂದೂ ಸ್ತ್ರೀಯರಂತೆ ಹೊಸ ಸೀರೆ ಉಟ್ಟು, ಜಯಚಂದನ ಮುಖ ಕೆಂಪೇರಿತು, ಎದೆ 
ಕೆಂಪುಬಣ್ಣ ದ ಶಾಲು ಹೊತ್ತು, ಮೂಗಿಗೆ ನತ್ತು ಹೊಡೆದುಕೊಳ್ಳಲಾರಂಭಿಸಿತು . “ನೀವು ತಿಂದು 
ಹಾಕಿಕೊಂಡು ಜಯಚಂದನ ಎದುರು ಬಂದು ನೋಡಿದಿರಾ ? " ಎ೦ದಾತ ಕೇಳಿದ. 
ನಿಂತಳು , ಮದುವೆ ಮನೆಯ ಯಜಮಾನಿಯೊ - “ ಓ ಹೋ ! ಬೆಲ್ಲಕ್ಕಿಂತಲೂ , ಮಾವಿನ ಹಣಿ 
ಎಂಬಂತೆ, ಅವಳನ್ನು ಕಂಡು ಜಯಚಂದ ಗಿಂತಲೂ ಸವಿಯಾಗಿವೆ. ಇಷ್ಟು ಇವೆಯೆ ? " 
ಮುಗ್ಧನಾಗಿ ಹೋದ. ಇಬ್ಬರೂ ಕ್ಷಣಕಾಲ ಜಯಚಂದನ ಹೃದಯ ಹಿಗ ತೊಡಗಿತು . 
ಕಣ್ಮುಚ್ಚಿಕೊಂಡು ಅಲೌಕಿಕ ಆನಂದವನ್ನು ತಮಗೆಂದು ಇಟ್ಟು ಕೊಂಡಿದ್ದವುಗಳಲ್ಲಿ ಎರಡ 
ಅನುಭವಿಸಿದರು. ಆಮೇಲೆ ಜಯಚಂದ ಬುಟ್ಟಿ ನೈತ್ರಿ ಆತ ಯಜಮಾನನ ಕೈಗಿತ್ತ . ಆತ ತಿನ್ನು 


ಕೆಸ್ತೂರಿ, ಡಿಸೆಂಬರ್ ೧೯೬೮ 
ತಲೆ ಬೋರೆಹಣ್ಣುಗಳನ್ನು ಶ್ಲಾಘಿಸತೊಡಗಿದ. ಗಳನ್ನು ಹೇಳಿದ. ಸುಲಕ್ಷಿ ಕೇಳುತ್ತ ಅಳುತ್ತಲಿ 
“ ದೇವರು ಈ ಹಣ್ಣುಗಳಲ್ಲಿ ಅದೆಂಥ ರುಚಿಯ ದಳು. ಸಾಧ್ಯವಿದ್ದರೆ ಪ್ರಾಣ ತೆತ್ತಾದರೂ 
ನ್ನಿಟ್ಟು ಕಳಿಸಿದ್ದಾನೆ ” ಎಂದ. 

ಅವಳು ಗಂಡನನ್ನು ಬದುಕಿಸಿಕೊಳ್ಳು ತ್ತಿದ್ದಳು... 
- “ ಪರಮಾತ್ಮ ನಮ್ಮ ಪರಿಶ್ರಮವನ್ನು ಸಫಲ ವಿಧಿಲಿಖಿತವನ್ನು ಯಾರು ಅಳಿಸಬಲ್ಲರು? ಅಂದು 
ಗೊಳಿಸಿದ್ದಾನೆ. ” 

ಅತ್ತ ಸೂರ್ಯೋದಯವಾಗುತ್ತಿದ್ದಂತೆ ಇತ್ಯ 
* ಈ ಇಡೀ ಪ್ರಾಂತದಲ್ಲಿ ಇಂಥ ಹಣ್ಣು ಗಳು ಜಯಚಂದನ ಜೀವನದ ಮತ್ತು ಸುಲಕ್ಸಿಯ 
ಸಿಕ್ಕರೆ ನನ್ನ ಮೀಸೆಯನ್ನೆ ಬೋಳಿಸಿಕೊ೦ಡು ಜಗತ್ತಿನ ಸರ ಶಾಶ್ವತವಾಗಿ ಅಸ್ತನಾಗಿ 
ಬಿಟ್ಟೇನು ! ಇನ್ನೊಮ್ಮೆ ಹಣ್ಣು ಇಳಿಸಿದಾಗ ಬಿಟ್ಟ.. 
ನನಗೆ ಇಪ್ಪತ್ತು ತಪ್ಪದೆ ಕಳಿಸಿಕೊಡಿರಿ.” ಈಗ ಸುಲ೬ ಏಕಾಕಿನಿಯಾದಳು. ಅವಳ 

“ ಅವಶ್ಯವಾಗಿ, ನಿಮ್ಮದೇ ಗಿಡವಿದು. ನನಗೆ ತಮ್ಮ ಒಬ್ಬನನ್ನು ಬಿಟ್ಟರೆ ಈ ಜಗತ್ತಿನಲ್ಲಿ 
ಎರಡನೆಯವರಿಗೆ ತಿನ್ನಿಸಿದರೆ ಆಗುವ ಆನಂದ ಇನ್ಯಾರೂ ಅವಳಿಗೆ ಉಳಿಯಲಿಲ್ಲ . ಕೆಲ ದಿನ 
ಸ್ವತಃ ತಿಂದರೆ ಆಗುವುದಿಲ್ಲ. ತೆಗೆದುಕೊಳ್ಳಿ ಅಳುತ್ತ ಕುಳಿತಳು . ಆ ಮೇಲೆ ನಿಲ್ಲಿಸಿದಳು. 
ಇನ್ನೂ ಎರಡು, ನಾವು ಮರು ಮೂರು ಗಂಡ ಸತ್ತ ದುಃಖವನ್ನು ಮರೆತಲ್ಲ, ಕಣ್ಣಿನ 
ತಿನ್ನುತೇವೆ. ” 

ನೀರು ಬತ್ತಿ ಹೋಯಿತೆಂದು , ಗಂಡ ಸತ್ತ ನಂತರ 
ಆ ಮೇಲೆ ಇನ್ನೊಬ್ಬ ಯಜಮಾನ ಬಂದ, ಅವಳು ನಕ್ಕದ್ದನ್ನು ಯಾರೂ ನೋಡಲಿಲ್ಲ . 
ಆತನ ಹೊಗಳಿಕೆಯನ್ನು ಕೇಳಿ ಜಯಚ೦ದನ ಸರಿಯಾಗಿ ಊಟ ಮಾಡಲಿಲ್ಲ . ಸರಿಯಾಗಿ ಬಟ್ಟೆ 
ಕಣ್ಣುಗಳು ಹೊಳೆಯತೊಡಗಿದವು. ಜಯ ತೊಟ್ಟುಕೊಳ್ಳಲಿಲ್ಲ. ತನ್ನ ಹೆಚ್ಚಿನ ಸಮಯ 
ಚ೦ದ ಉಳಿದಿದ್ದ ಆರರಲ್ಲಿ ಎರಡನ್ನು ಅವನಿಗೆ ವನ್ನು ಜನರ ಸೇವೆಯಲ್ಲಿ ಕಳೆಯತೊಡಗಿದಳು. 

ಊರಲ್ಲಿ ಯಾರಿಗೇ ಜಡ್ಡು ಬರಲಿ, ಹಗಲು 
ಅವನ ನಂತರ ಬಂದ ಇನ್ನೂ ಇಬ್ಬರು ಯಜ ರಾತ್ರಿಯೆನ್ನದೆ, ಊಟ ನಿದ್ದೆ ಗಳ ಪರಿವೆಯಿಲ್ಲದೆ 
ಮಾನರ ಬಾಯಿಗೆ ಉಳಿದ ನಾಲೂ ಹಣ್ಣು ಗಳು ಅವರು ಗುಣವಾಗುವವರೆಗೂ ಆರೈಕೆ ಮಾಡು 
ಬಿದ್ದವು. ಸುಲಕ್ಷ್ಮಿ ಏನನ್ನು ವಳೊ ಎ೦ದು ಜಯ ತ್ತಿದ್ದಳು. ಇವಳು ಸ್ತ್ರೀಯಲ್ಲ, ದೇವಿ ಎಂದು 
ಚಂದನಿಗೆ ದಿಗಿಲಾಯಿತು. ಆದರೆ ಸುಲ೬ ಜನ ಅನ್ನ ತೊಡಗಿದರು, ಇವಳಿಲ್ಲದಿದ್ದರೆ ಊ 
ಅ೦ಥ ಹೆಂಗಸಲ್ಲ. ಗಂಡನ ಮಾತುಗಳನ್ನು ರಿಗೆ ವಿಪತ್ತು ಬಂದೀತು ಎಂದು ಹೇಳತೊಡಗಿ 
ಕೇಳಿ “ಒಳ್ಳೆಯದನ್ನೆ ಮಾಡಿದಿರಿ, ನಾವು ದರು . ಅವಳು ಜಗತ್ತಿನ ಮೋಹಪಾಶವನ್ನೆಲ್ಲ 
ಇನ್ನೊಮ್ಮೆ ತಿನ್ನೋಣವಂತೆ” ಎಂದಳು, ಹರಿದುಕೊ೦ಡವಳ೦ತಿದಳು. 

ಹಾಗಿದ್ದರೂ ಒಂದು ವಸ್ತುವಿನಲ್ಲಿ ಅವಳಿ 
ಆದರೆ ಜಯಚಂದನಿಗೆ ಹಣ್ಣು ತಿನ್ನುವ ಗಿನ್ನೂ ಮೋಹವಿತ್ತು . ಬೇರೆಗಿಡದ ಮೇಲಿನ 
ಭಾಗವಿರಲಿಲ್ಲ. ಅಂದು ರಾತ್ರಿ ಉತ್ಸವವನ್ನಾ ಅವಳ ಪ್ರೇಮ ಎಳ್ಳಷ್ಟೂ ಕಡಿಮೆಯಾಗಿರಲಿಲ್ಲ. 
ಚರಿಸಿದ ಮೇಲೆ ಅವನಿಗೆ ಜ್ವರ ಬಂದುಬಿಟ್ಟಿತು. ಮೊದಲಿನಂತೆಯೆ ಅವಳು ಅದರೆ ಯೋಗಕ್ಷೇಮ 
ಊರಲ್ಲಿ ಸಾಧ್ಯವಿದ್ದ ಉಪಚಾರವಾಯಿತು. ವನ್ನು ನೋಡಿಕೊಳ್ಳುತ್ತಿದ್ದಳು. ತಾನು ಹೊರಗೆ 
ಆದರೆ ಜ್ವರ ಬಿಡಲಿಲ್ಲ. ನಾಲ್ಕನೆಯ ದಿನ ಹೋದಾಗ ಗಿಡವನ್ನು ನೋಡಿಕೊಳ್ಳಲು ತಮ್ಮ 
ಬೆಳಿಗ್ಗೆ ಆತ ಹೆಂಡತಿಯೊಡನೆ ತಾಸುಗಟ್ಟಲೆ ಲಕ್ಷ್ಮಣನಿಗೆ ಹೇಳುತ್ತಿದ್ದಳು, ಹಣ್ಣು ಗಳಾದಾಗ 
ಮಾತಾಡಿದ. ಅವಳಿಗೆ ವ್ಯವಹಾರದ ಮಾತು ಗಿಡವನ್ನು ಬಿಟ್ಟು ಅಗಲುತ್ತಿರಲಿಲ್ಲ. ಮೊದಲಿ 


ಕೊಟ್ಟ.. 


ದೇವಿ ಸುಲಕ್ಕಿ 
ನಂತೆಯೆ ಎಲ್ಲರಿಗೂ ಹಣ್ಣುಗಳನ್ನು ಹಂಚುತ್ತಿ “ ನೀವು ಊರಲ್ಲಿರಲಿಲ್ಲ . ಎರಡು ಸಲ 
ದ್ದಳು. ತಾನು ಮಾತ್ರ ತಿನ್ನುತ್ತಿರಲಿಲ್ಲ. ತನ್ನ ಪತಿ ಹೋದಾಗಲೂ ನಿಮ್ಮ ಮನೆಯ ಬಾಗಿಲು 
ತಿನ್ನಲಿಲ್ಲ ತಾನೂ ತಿನ್ನುವುದಿಲ್ಲ ಎನ್ನುತ್ತಿದ್ದಳು. ಮುಚ್ಚಿತ್ತು . ಆಮೇಲೆನನಗೆ ನೆನಪುಳಿಯಲಿಲ್ಲ.” 

ಎರಡು ನೂರುರೂಪಾಯಿಗಳನ್ನು ಕೊಡುವೆ, " ನೆನಪುಳಿಯಲಿಲ್ಲ. ಚಿಕ್ಕ ಮಗುವೇನು ಮರೆ 
ಹಣ್ಣು ಗಳನ್ನೆಲ್ಲ ತನಗೆ ಮಾರಿ ಬಿಡು ಎಂದು ಯಲಿಕ್ಕೆ .” 
ಗುರುದಾಸಪುರದ ವ್ಯಾಪಾರಿಯೊಬ್ಬ ಹೇಳಿದಾಗ, “ ಸ್ವಾಮಿ , ನಿಮ್ಮ ಹತ್ತರ ಎಲ್ಲಿ ವಾದಿಸಲಿ ? 
ತಾನು ಹಣ್ಣು ಮಾರುವಾಕೆಯಲ್ಲ ಎಂದು ಮುಂದಿನ ವರ್ಷ ಇಮ್ಮಡಿ ಕೊಡುವೆ.” 
ಸುಲಕ್ಕಿ ಖಂಡಿತ ಉತ್ತರವಿತ್ತಳು ಐನೂರು “ಊಟ ಮರೆಯುವುದಿಲ್ಲ . ಸುಗ್ಗಿಯ ಕಾಲ 
ರೂಪಾಯಿ ಕೊಡವೆ,ಕೊಡು ಎಂದ ಇನ್ನೊಬ್ಬ ದಲ್ಲಿ ಧಾನ್ಯ ಬೇಡಲು ಮರೆಯುವುದಿಲ್ಲ. ಬೇರೆ 
ವ್ಯಾಪಾರಿಗೆ ತಮ್ಮ ಮಕ್ಕಳನ್ನು ಯಾರಾದರೂ ಹಣ್ಣುಗಳನ್ನು ಕೊಡಲು ಮಾತ್ರ ..” 
ಮಾರುತ್ತಾರೆಯೇ ?” ಎಂದು ಕೇಳಿದಳು. ಆತ “ನೀವುಊರಲ್ಲಿರಲಿಲ್ಲ. ಏನು ಮಾಡಲಿ ? ” 
ಒತಾಯ ಪಡಿಸಲು ಹೇಳಿದಳು, “ ಛೇ ! ಛೇ ! “ ಗಿಡದ ಮೇಲೆಯೇ ಇರಗೊಡಬೇಕಿತ್ತು .” 
ನನ್ನಿಂದ ಕೊಂಡು ನೀವು ಹೆಚ್ಚಿನ ಬೆಲೆಗೆ “ ತೀರ ಹಣ್ಣಾಗಿ ಉದುರಿ ಹೋಗಿದ್ದರೆ 
ಮಾರುವವರು, ಹಣವಿಲ್ಲದ ಬಡವರಿಗೆ ಅದು ನಿಮಗೂ ಇಲ್ಲ, ಎರಡನೆಯವರಿಗೂ ಇಲ್ಲದಂತಾ 
ಹೇಗೆ ಸಿಗಬೇಕು ? ಹಣ್ಣು ಗಳನ್ನು ಕಂಡು ಗುವುದೆಂದು ಹಾಗೆ ಮಾಡಲಿಲ್ಲ.” 
ನಿಟ್ಟು ಸುರು ಬಿಟ್ಟು ನನ್ನನ್ನು ಮನದಲ್ಲೇ ಶಪಿಸಿ ಹಾಡೀರಾಮನ ಕಣ್ಣು ಕೆಂಪಗಾದವು. 
ಯಾರು. ಈಗ ಎಲ್ಲರಿಗೂ ಪುಕ್ಕಟೆ ಸಿಗುತ್ತದೆ, “ ನನಗೆ ಸಿಗದಿದ್ದ ಮೇಲೆ ಬಿದ್ದರೇನು, ಕೊಳೆತ 
ಮುಂದೆ ಸಿಗಲಾರದು. ಚಿಕ್ಕ ಚಿಕ್ಕ ಮಕ್ಕಳು ರೇನು ? ನನ್ನ ಪಾಲಿನದನ್ನು ಎರಡನೆಯವರಿಗೆ 
* ಎಂಥ ಚಳು. ಹಣದಾಸೆಗಾಗಿ ಹಣ್ಣು ಕೊಡಲು ನೀನಾರು ? ” 
ಮಾರಿ ದಳು ' ಎ೦ದಾರು . ಸಾಧ್ಯವಿಲ್ಲ. ಮಾರು ಈಗ ಸುಲಕ್ಸಿಗೆ ಸಿಟ್ಟು ಬಂತು. “ ಹಣ್ಣು 
ವುದಿಲ್ಲ ” ಎಂದು ಗಿಡದ ಬಳಿ ಹೋಗಿ ನನ್ನದು. ನಿಮ್ಮದಲ್ಲ . ಬೇಕಾದವರಿಗೆಕೊಡುವೆ, 
ಟೊಂಗೆಗಳನ್ನು ನೇವರಿಸತೊಡಗಿದಳು. . ಬೇಡಾದವರಿಗೆ ಕೊಡುವುದಿಲ್ಲ. ನೀವಾರು ನನಗೆ 

ಹೇಳುವವರು ?” 
ಕೆಲ ವರ್ಷಗಳು ಕಳೆದವು. ಜೈ ಷ್ಣ ಮಾಸ. * ಅ೦ ? ಇಲ್ಲಿಗೆ ಬಂ ತೇ ಮಾತು ! ” 
ಬೋರೆ ಹಣ್ಣುಗಳನ್ನೆಲ್ಲ ಹಂಚಿ ಮುಗಿಸಿಯಾ “ ಹೌದು. ಕಷ್ಟಪಡುವವಳು ನಾನು , ಒ೦ದು 
ಗಿತ್ತು . ಸುಲಕ್ಷಿ ಬೋರೆ ಗಿಡದ ಹತ್ತಿರ ನಿಂತಿ ಹಣ್ಣನ್ನೂ ತಿನ್ನದೆ ಎಲ್ಲವನ್ನೂ ಇತರರಿಗೆಕೊಡು 
ದ್ಯಾಗ ಹಾಡಿರಾಮ ಬಂದು “ ನನ್ನ ಹಣ್ಣಗಳು ತೇನೆ. ಹಾಗಿದ್ದರೂ ನಿಮ್ಮದು ಇಂಥ ಸೊಕ್ಕಿನ 
ಎಲ್ಲಿವೆ ? ” ಎಂದು ಕೇಳಿದ. 

ಮಾತು ಕೊಟ್ಟಿಲ್ಲವಷ್ಟೇ . ಸರಿ ಹೋಗಿ 
ಸುಲ೬ ಗಾಬರಿಯಾದಳು, ಹಾಡೀರಾಮ ಏನು ಬೇಕಾದ್ದು ಮಾಡಿಕೊಳ್ಳಿ.” 
ಊರಿನ ಪು೦ಡನಾಗಿದ್ದ ಚಿಕ್ಕ ಪುಟ್ಟ ಮಾತಿಗೂ ಹಾಡೀರಾಮ ಹಲ್ಲು ಕಡಿಯುತ್ತ ಹೋದ. 
ಹೊಡೆದಾಟಕ್ಕಿಳಿಯುತ್ತಿದ್ದ , ಏನು ಹೇಳಬೇ ಸುಲಕ್ಸಿ ಗಿಡವನ್ನಪ್ಪಿಕೊ೦ಡು " ಮಗು, ನಿನ್ನ 
ಕೆಂದು ತಿಳಿಯದೆ ಅವಳು ಕಡೆಗೆ “ ಯಜಮಾ- ತಂದೆ ಇದ್ದಿದ್ದರೆ ಈತ ಹೀಗೆ ನನ್ನ ಅವಮಾನ 
ನರೇ , ಹಣ್ಣು ಗಳು ಮುಗಿದವು,” ಎಂದಳು, ಮಾಡುತ್ತಿದ್ದನೆ ? ” ಎಂದು ರೋದಿಸಿದಳು. 
* ಮುಗಿದವು! ನನಗೆ ಸಿಗಲಿಲ್ಲವಲ್ಲ.” ಇದರ ಮೂರನೆಯ ದಿನ ಸುಲಕ್ಷಿ ಒಬ್ಬ 


ಡಿ . 


೭೨ 


ಕಸ್ತೂರಿ, ಡಿಸೆಂಬರ್ ೧೯೬೦ 


ಹುಡುಗನ ಆರೈಕೆ ಮಾಡಲೆಂದು ಹೋದಾಗ ದರೂ ಸುಲಕ್ಕೆ ಮಾತ್ರ ಅಲ್ಲಿಯೇ ನಿಂತು ಮೌನ 
ಒಬ್ಬ ಹುಡುಗ ಓಡುತ್ತಲೇ ಬಂದು “ ಅಮಾ , ವಾಗಿ ಉರಿಯನ್ನುನೋಡುತ್ತಿದ್ದಳು. 
ಹಾಡೀರಾಮ ನಿಮ್ಮ ಬೋರೇ ಗಿಡವನ್ನು ಕಡಿದು ಒಮ್ಮಿಂದೊಮ್ಮೆ ಅವಳು ಚಿತೆಯಲ್ಲಿ ಹಾರಿ 
ಹಾಕಿದ. ಜನ ಬೇಡವೆಂದರೂ ಕೇಳಲಿಲ್ಲ, ಬಿಟ್ಟಳು. ಜನರಲ್ಲಿ ಕೋಲಾಹಲವೆದ್ದಿತು. 
ಸುಲಕ್ಷಿ ತನ್ನನ್ನು ಬೈದಿದ್ದಾಳೆ. ನಾನು ಕಡಿಯು “ ಹಾಹೊ ” ಎನ್ನುತ್ತ ಅವರು ಮುಂದೆ ಬರಲು 
ವವನೇ ಎಂದ, ” ಎಂದು ಹೇಳಿದ, 

ಯತ್ನಿಸಿದರೂ ಬೆಂಕಿಯ ಕಾವು ಅವರನ್ನು ತಡೆ 
- ಸುಲಕ್ಷಿಗೆ ಗುಂಡು ಬಡಿದಂತಾಯಿತು. ಗಟ್ಟಿತು. ಬೆಂಕಿಯಲ್ಲಿ ಬೇಯುತ್ತಿದ್ದರೂ ಸುಲ- | 
ಅವಳು ಮನೆಗೆ ಓಡೋಡಿ ಬಂದಳು. ಅವಳ ಕೈಯ ಮುಖದ ಮೇಲೆ ಒಂದಿಷ್ಟು ವೇದನೆ, 
ಕಾಲುಗಳು ಕಂಪಿಸುತ್ತಿದ್ದವು. ಹಾದಿಯ ಗಾಬರಿ ಕಾಣಿಸುತ್ತಿರಲಿಲ್ಲ. ಅದರ ಬದಲು 
ಎರಡೂ ಬದಿಗಳಲ್ಲಿ ನಿಂತಿದ್ದ ಜನ ಹಾಡಿ ಒಂದು ವಿಚಿತ್ರ ಪ್ರಕಾಶ ಮುಖದಲ್ಲಿ ಮಿಂಚು 
ರಾಮನನ್ನು ಬಯ್ಯುತ್ತಿದ್ದರು. ಸುಲಕ್ಸಿಯ ಬಗ್ಗೆ ತಿತ್ತು . ಅಷ್ಟರಲ್ಲಿ ಜ್ವಾಲೆಯ ನಡುವಿನಿಂದ 
ಉಂಟಾದ ಅನುಕಂಪದಲ್ಲಿ ಅವರು ಹಾಡೀ ಧ್ವನಿ ಕೇಳಿತು, " ಭವಿಷ್ಯತ್ ಕಾಲದಲ್ಲಿ ನನ್ನ 
ರಾಮನ ಭಯವನ್ನು ಮರೆತಿದ್ದರು. 

ಕುಲದ ಜನ ದಾನ ಸ್ವೀಕರಿಸದಿರಲಿ ಎಂದು | 
- ಸುಲಕ್ಕಿ ಬಂದವಳೇ ಗಿಡದ ಟೊಂಗೆಯೊಂದ ನಾನು ಸಾಯುವ ಮುನ್ನ ಆದೇಶವೀಯು 
ನೈತಿ ಎದೆಗವಚಿಕೊಂಡು ರೋದಿಸಲು ತೋಡ ತೇನೆ. ” 
ಗಿದಳು, “ ಮಗೂ , ನನ್ನನ್ನೇಕೆ ಕೂಗಲಿಲ್ಲ ? ಸ್ತ್ರೀಯರು ಗಟ್ಟಿಯಾಗಿ ಅಳುತ್ತಿದ್ದರು. ಪು ರು 
ಪಾಪಿಯ ಕೊಡಲಿಯೇಟಿನಿಂದ ತಳಮಳಿಸುತ್ತಿ ಮರು ಮೌನವಾಗಿರೋದಿಸುತ್ತಿದ್ದರು. ನೋಡ 
ದ್ದಾಗ ಈ ಚಂಡಾಲ ತಾಯಿ ಎಲ್ಲಿ ಹೋದಳು ನೋಡುತ್ತ ತಾಯಿಮಕ್ಕಳಿಬ್ಬರೂ ಸುಟ್ಟು ಭಸ್ಮ . 
ಎ೦ದು ಅ೦ದುಕೊ೦ಡೆಯಾ? ನನಗೇನುಗೊತ್ತು ವಾಗಿ ಹೋದರು. 
ಹೀಗೆ ನಿನಗೆ ಸಾವು ಬರುವುದೆಂದು. ಸಾಯು 
ವಾಗ ನಿನ್ನ ತಂದೆ ನಿನ್ನ ಜೀವವಿರುವ ವರೆಗೂ ತುಸು ಹೊತ್ತಿನ ಮೇಲೆ ಲಕ್ಷಣ ಮತ್ತು 
ಗಿಡವನ್ನು ಜೋಪಾನ ಮಾಡು , ಜನರಿಗೆ ಹಣ್ಣು ಊರಿನ ಜಾಟರು ಲಾಠಿ ಗಳನ್ನು ಹಿಡಿದುಕೊ೦ಡು 
ಗಳನ್ನು ಹಂಚು ' ಎಂದಿದ್ದರು. ಈಗ ಅವೆರಡೂ ಹಾಡೀರಾಮನನ್ನು ಹುಡುಕತೊಡಗಿದ್ದರು. 
ಕೆಲಸ ಅಸಂಭವವಾಯಿತು. ನಡೆ, ಇಬ್ಬರೂ * ಇ೦ದವನನ್ನು ಬಿಡುವುದಿಲ್ಲ. ಎಲುವು ಮುರಿದು 
ಕೂಡಿದೆ. ಹೋಗೋಣ, ಅಲ್ಲಿ ಮೂವರೂ ಬೆಂಕಿಯಲ್ಲಿ ಚೆಲ್ಲಿ ಸುಡುವೆವು” ಎಂದವರು 
ಕೂಡಿ ಇರೋಣ, ” 

ಘೋಷಿಸುತ್ತಿದ್ದರು. 
ಆ ಮೇಲೆ ಅವಳು ಮುರಿದು ಬಿದ್ದ ಟೊಂಗೆ . ಆದರೆ ಹಾಡೀರಾಮ ಅಡವಿಯಲ್ಲಿ ತಲೆ ಮರೆಸಿ 
ಗಳನ್ನೆಲ್ಲ ಕೂಡಿ ಹಾಕಿ ಚಿತೆಯನ್ನು ರಚಿಸಿ ಕೊಂಡು ಅಡ್ಡಾಡುತ್ತಿದ್ದ . ಮುಂದೆ ಆತ ಯಾರ 
ದಳು, ಕೆಳಗೆ ಮೇಲೆ ಒಣ ಕಟ್ಟಿಗೆಗಳನ್ನು ಕಣ್ಣಿಗೂ ಬೀಳಲಿಲ್ಲ . ಆತ ಎಂದು ಸತ್ಯ ಎಲ್ಲಿ 
ಹಾಕಿ ತುಪ್ಪ ಸುರುವಿ ಬೆಂಕಿ ಹಚ್ಚಿದಳು. ಸತ್ಯ ಹೇಗೆ ಸತ್ಯ ಎನ್ನುವುದು ಯಾರಿಗೂ 
ಬೆಂಕಿಯ ಜ್ವಾಲೆ ಎದ್ದಿತು. ಜನ ಹಿಂದೆ ಸರಿ ಗೊತ್ತಿಲ್ಲ. 


೨ 


ನೀವು ಮತ್ತು ಕ್ಯಾಡ್ಬರೀಸ್ 


ನನ್ನ ಉದ್ಯೋಗದ ನಿಮಿತ್ತ ದೇಶದ ಎಲ್ಲಾ 
ಭಾಗಕ್ಕೂ ಪ್ರಯಾಣ ಮಾಡುತ್ತಿರುವೆನು 
ರೈಲು ಪ್ರಯಾಣ, ಬಸ್ ಪ್ರಯಾಣ, ಕೆಲವು 
ಸಂದರ್ಭದಲ್ಲಿ ಎತ್ತಿನ ಗಾಡಿಯಲ್ಲಿಯೂ ಕೂಡ 
ಪ್ರಯಾಣ ಮಾಡಬೇಕಾಗುವುದು. ಇದರಿಂದಾಗಿ 
ನನಗೆ ಸಮಯಕ್ಕೆ ಸರಿಯಾಗಿ ಸ್ವಚ್ಛ ಹಾಗೂ 
ಉತ್ತಮವಾದ ಆಹಾರವು ದೊರೆಯುತ್ತಿದ್ದಿಲ್ಲ. 
ಇದನ್ನು ಕಂಡು ಈಗ ಪ್ರತಿ ಸಲ ಪ್ರಯಾಣ 
ಮಾಡುವಾಗ ಕೆಲವು ತುಂಡು ಕ್ಯಾಡ್ ಬರೀಸ್ 
ಚಾಕ್ಲೇಟನ್ನು ಕೊಂಡೊಯುತ್ತೇನೆ. 
ಅತಿ ರುಚಿಕರವಾದ ಹಾಗೂ ಪೌಷ್ಟಿಕವಾದ ಈ 
ಚಾಕ್ಲೇಟ್ ತುಂಡುಗಳನ್ನು ಕೊಂಡೊಯ್ಯಲು 
ತುಂಬಾ ಸುಲಭ, ಅಲ್ಲದೆ ಊಟದ ನಡುವೆ 
ಆಗುವ ಹಸಿವೆ ಮತ್ತು ಅಶಕ್ಯತೆಯನ್ನು ಇವು 
ನಿವಾರಿಸಿ ನನಗೆ ಅಧಿಕ ಉತ್ಸಾಹ 
ಶಕ್ತಿಯನ್ನೀಯುತ್ತವೆ. 


ಕ್ಯಾಡ್ಬರೀಸ್ ಚಾಕ್ಲೇಟ್ ...ಮಿಠಾಯಿ ಮಾತ್ರವಲ್ಲದೆ 
ಒಂದು ಪೌಷ್ಟಿಕವಾದ ಆಹಾರವಾಗಿರುತ್ತದೆ. 


SUGAR 


ಹಾಲು 


ಸಕ್ಕರೆ 


ಕೋಕೋ ಬೀನ್ 


OFww 


ಕ್ಯಾಡ್ಬರೀ ಅಂದರೆ ಉತ್ಕೃಷ್ಟತೆಯ ಚಿಹ್ನೆ 


CHOCOLATE 
CADBURY'S MILK 


D 5 -10 


ಕುಮಾರಿಯರು ಅವಶ್ಯ ಮಾಡಲಿ ಎಂಬ ಪ್ರಶ್ನೆ ನನಗೆ ಬಂದಿದೆ. ಅನೇಕ 
ವಿಚಾರಿಸಬೇಕಾದ ಪ್ರಶ್ನೆ 

ಶಂಕೆ ಕುಶಂಕೆಗಳಿಂದ ಮನಸ್ಸು ಗಾಬರಿಗೊ೦ 
ಡಿದೆ. ವಿಧುರರೊಡನೆ ಮಾಡಿಕೊಂಡ ಅನೇಕ 
ಯಶಸ್ವಿ ಮತ್ತು ಅಯಶಸ್ವಿ ಲಗ್ನಗಳ ವಿಚಾರವು 
ಮನಸ್ಸನ್ನು ಕಲಕಿದೆ. ಜೀವನದಲ್ಲಿಯ ಅತಿ 
ಮಹತ್ವದ ಈ ಕ್ಷಣದಲ್ಲಿ ಈ ಗೊಂದಲದ 

ಮೂಲಕ ಏನಾದರೂ ಪ್ರಮಾದವಾದರೆ ಮುಂದೆ 
ವಿಧುರನನ್ನು 

ಪಶ್ಚಾತ್ತಾಪದಿಂದ ಬೇಯಬೇಕಾದೀತು. ಹೀಗೆ: 
ಯೇ ಮಾತಾಡುತ್ತಿರುವಾಗ ಅವರು ನಿನ್ನ 
ಸಂಬಂಧಿಕರು ಎಂಬ ವಿಚಾರವೂ ತಿಳಿಯಿತು. 

ಅತ್ತೆ , ನಾನವರಿಗೆ ಏನು ಉತ್ತರಕೊಡಲಿ ? 
ಲಗ್ರವಾಗಬೇಕೇ ? 

ಆಫೀಸಿನ ಕೆಲಸದ ನಿಮಿತ್ತದಿಂದ ನನಗೆ 
ಅವರ ಪರಿಚಯ ಚೆನ್ನಾಗಿ ಆಗಿದೆ. ಅವರು 
ಸುಸ್ವಭಾವಿಗಳು, ಸಚೀಲರು, ಆಫೀಸಿನವರೆಲ್ಲ 
ಅವರನ್ನು ಒಳ್ಳೆಯವರೆಂದೇ ತಿಳಿಯುತ್ತಾರೆ. 

ನನ್ನದು ಇದು ಮೊದಲನೆಯ ಲಗ್ನವಾದರೂ 
ಸೌ ಕುಮುದಿನಿ ರಾಂಗಣೇಕರ 

ಅವರದು ಎರಡನೆಯದಾಗುವುದು. ಸುಖಭೋಗ 
ಗಳ ಬಗ್ಗೆ ನನಗಿರುವ ಉತ್ಸಾಹ, ಕಲ್ಪನೆಗಳಿಗೆ 

ಅವರಿಂದ ಅಥವಾ ಅವರ ಸಂಬಂಧಿಕರಿಂದ 
' , ತಾರಾ ಅತ್ತೆಗೆ ನಮಸ್ಕಾರ. . ಯೋಗ್ಯಪ್ರೋತ್ಸಾಹ ಸಿಕ್ಕಿತೆ? ಸಿಗಲಾರದು 
ನನ್ನೆದುರು ಇಂದು ಒಂದು ಮಹತ್ವದ ಪ್ರಶ್ನೆ ಎಂದೇ ನನಗನಿಸುತ್ತದೆ. ಇದರಿಂದ ನನ್ನ ಮನ 
ಉದ್ಭವಿಸಿರುವುದರಿಂದ ನಿನಗೆ ಈ ಪತ್ರ ಬರೆ ಸ್ಸಿನ ಮೇಲೆ ಪರಿಣಾಮವಾಗದೇ ? 
ಯುತ್ತಿದ್ದೇನೆ. ನೀನು ನನಗೆ ಸರಿಯಾದ ಸಲಹೆ ಮಕ್ಕಳು ನನಗೆ ಸೇರುತ್ತಾರೆ, ನಿಜ . ಆದರೆ 
ಯಿತ್ತು ಮಾರ್ಗದರ್ಶನ ಮಾಡು ವಿಯೆಂಬ ಅವರ ಮೊದಲಿನ ಮಕ್ಕಳು ಕಣ್ಮುಂದೆ ಬಂದೆ 
ನಂಬಿಕೆ ಇರುವುದರಿಂದಲೇ ಬರೆದಿದ್ದೇನೆ. ಡನೆ ಮನಸ್ಸು ಕುಬ್ದ ವಾಗುತ್ತದೆ. ಆ ಮಕ್ಕಳು 

ನನ್ನ ಆಫೀಸಿನಲ್ಲಿ ಶ್ರೀರಂಗ ಸಬಲೀಸರೆಂಬ ಪ್ರತಿ ಕ್ಷಣಕ್ಕೂ ನೀನು ಶ್ರೀರಂಗರ ಎರಡನೆಯ 
ಆಫೀಸರರಿದ್ದಾರೆ. ನನ್ನ ಶಾಖೆಯ ಮುಖ್ಯಸ್ಥ ಹೆಂಡತಿ ಎಂಬ ಅರಿವನ್ನು ಉಂಟುಮಾಡಿ 
ರವರು . ಅವರು - ಅವರು ನಿನ್ನೆ " ನನ್ನನ್ನು ಲಗ್ನ ಕೊಡಲಿಕ್ಕಿಲ್ಲವೇ ? 
ವಾಗುವಿಯಾ ? ” ಎಂದು ನನ್ನನ್ನು ಕೇಳಿದರು . ವಧುವಿಗೆ ವಯಸ್ಸು ಹೆಚ್ಚಾಗಿದ್ದರೂ ಅವಳು 
ಅವರ ವಯಸ್ಸು , ಶಿಕ್ಷಣ, ಜಾತಿ ಎಲ್ಲವೂ ಸ್ತ್ರೀ ತಾನೇ . ಮದುವೆಯ ಸಮಯದಲ್ಲಿ ಅವಳ 
ನನಗೆ ಯೋಗ್ಯವಾದದ್ದೆ . ನಾನು ೨೮ ವೆರು ಮನಸ್ಸು ಬಹು ಕೋಮಲವೂ ತಾರುಣ್ಯದ 
ಷದ ಪ್ರೌಢ ಕುಮಾರಿ, ನಿಜವಾಗಿಯೆಂದರೆ ಆಗುವುದಿಲ್ಲವೆ? ಗಂಡನೊಡನೆ ಹೇಗೆ ಮಾತಾಡ 
ಇಂಥ ಸ್ಥಳಕ್ಕೆ ನಾನು ಕೂಡಲೆ ಸಮ್ಮತಿ ಬೇಕು, ನಗಬೇಕು, ಕೊಪಿಸಬೇಕು, ನಾಚ 
ಕೊಡಬೇಕು. ಅವರು ೩೭ ವರ್ಷದವರು . ಆದರೆ ಬೇಕು ಎಂಬಿತ್ಯಾದಿ ನಾನಾ ಹಂಚಿಕೆಗಳನ್ನು 
ಮಕ್ಕಳಿರುವ ವಿಧುರರು. ಆದ್ದರಿ೦ದಲೇ ಏನು ಪ್ರತಿಯೊಬ್ಬ ನವವಧುವೂ ಮನದಲ್ಲಿ ಮಾಡಿ 

“ ಸೀ ” ಯಿ೦ದ 


೭ 


೪ 


೭೫ 


ವಿಧುರನನ್ನು ಲಗ್ನವಾಗಬೇಕೆ ? 
ಕೊಂಡಿರುತ್ತಾಳೆ. ಈ ಹೊಸತನದ ಅದ್ಭುತ ಶ್ರೀರಂಗರ ಮೊದಲನೆಯ ಹೆಂಡತಿ ಸತ್ತ 
ರಮ್ಯ ಕಾಲದಲ್ಲಿ ಸವತಿಯ ಮಕ್ಕಳು ಗ೦ಟು ಮಾತ್ರಕ್ಕೇನೂ ಅವಳ ತಂದೆತಾಯಿಗಳು ತಮ್ಮ 
ಬಿದ್ದರೆ ರಮ್ಯತೆಯೆಲ್ಲ ನಷ್ಟವಾಗದೆಹೋದೀತೇ ? ಮೊಮ್ಮಕ್ಕಳ ಸಂಬಂಧವನ್ನು ಕಡಿದುಕೊಳ್ಳಲಾ 
ಬಡ ನವವಧುವು ರಸಿಕ ಪತ್ನಿಯಾಗದೆ ರರು, ಮಕ್ಕಳು ಅಜ್ಜನ ಮನೆಗೆ ಹೋದಾಗ 
ಒಮ್ಮಿಂದೊಮ್ಮೆ ಪ್ರೌಢ ಮಾತೆಯಾಗಿ , ಅದೂ ಅಲ್ಲಿ ತಮ್ಮ ಹೊಸ ತಾಯಿಯ ಬಗ್ಗೆ ದ್ವೇಷ ಹುಟ್ಟಿ 
ಸವತಿಯ ಮಕ್ಕಳ ಮಾತೆಯಾಗಿ ಬಿಡುವಳು. ಸುವಂಥ ಮಾತುಕತೆಗಳು ನಡೆದೇ ತೀರುವವು. 
ಉತ್ಸಾಹ ಕಮರಿ ಹೋದದ್ದರಿಂದ ಅವಳ ವಿಧುರನ ಮೊದಲನೆಯ ಹೆಂಡತಿಯ 
ಮನಸ್ಸು ಕಟುವಾಗಿ ಅದರ ಪ್ರತಿಕ್ರಿಯೆ ಮಕ್ಕಳ ಮಕ್ಕಳು ತನ್ನ ವೆಂದೇ ತಿಳಿದುಕೊಳ್ಳಲು ಎರಡನೆ 
ಮೇಲಾಗುವುದು. ಆದರೆ ಇದರಲ್ಲಿ ಅವಳ ಹೆಂಡತಿಯಾದವಳು ಎಷ್ಟು ಯತ್ನಿಸಿದರೂ ಅದು 
ತಪ್ಪೇನು? ಕೆಲ ದಿನಗಳ ಮಟ್ಟಿಗಾದರೂ ಗಂಡ ಅವಳಿಗೆ ಸಾಧ್ಯವಾಗುವುದಿಲ್ಲ. ಅವಳ ವಯ 
ಕೇವಲ ಗಂಡನಾಗಿ ಅವಳಿಗೆ ಸಿಗುವುದು ಸ್ಪಿಗೆ ಅಂಥ ಹಿರಿ ವಿಚಾರ ಒಗ್ಗು ವಂತಿರುವುದಿಲ್ಲ. 
ಬೇಡವೆ ? ಅದಕ್ಕಾಗಿ ಪ್ರಯತ್ನಿಸಿ ಗಂಡನನ್ನು ತನ್ನ ರಕ್ತಸಂಬಂಧ ಆ ಮಕ್ಕಳಿಗಿಲ್ಲ ಎಂಬ 
ತನ್ನಂತೆ ಮಾಡಿಕೊಂಡರೆ ಜನ “ ಎರಡನೆಯ ಮಾತನ್ನು ಅವಳಿಂದ ಮರೆಯುವುದಾಗುವುದಿಲ್ಲ. 
ಹೆಂಡತಿಯ ಮೋಹದಲ್ಲಿ ಮೊದಲಿನ ಹೆಂಡತಿಯ ಶ್ರೀರಂಗರ ಮಗ ಸಣ್ಣವನಿದ್ದರೂ ಮಗಳು 
ಮಕ್ಕಳನ್ನು ಮರೆತ ” ಎನ್ನಲು ಆರಂಭಿಸುತ್ತಾರೆ. ಸ್ವಲ್ಪ ದೊಡ್ಡವಳೇ ಇದ್ದಾಳೆ. ಮಕ್ಕಳು 

ಇಂದಿನ ಪರಿಸ್ಥಿತಿಯಲ್ಲಿ ಕುಟುಂಬ ಯೋಜನೆ ದೊಡ್ಡವರಿದ್ದರೆ ಮನೆಯಲ್ಲಿ ಸ್ವಲ್ಪ ಸಂಕೋ 
ಒಂದು ಅಗತ್ಯದ ಮಾತಾಗಿಬಿಟ್ಟಿದೆ. ಶ್ರೀರಂಗ ಚವೇ ಅನಿಸುವುದು. ಹಗಲಿಡೀ ಗಂಡನೊಡನೆ 
ರಿಗೆ ಇಬ್ಬರು ಮಕ್ಕಳು : ಒಬ್ಬ ಹುಡುಗ, ಒಬ್ಬ ಒಂದೆರಡು ಪ್ರಣಯ ವಿಲಾಸದ ಮಾತುಗಳ 
ಹುಡುಗಿ ಇದ್ದಾರೆ. ಮಧ್ಯಮ ವರ್ಗದ ಅವರಿಗೆ ನಾಡುವುದು ಕಠಿನವಾಗುವುದು, ಮಲಮಕ್ಕಳು 
ಇನ್ನು ಮಕ್ಕಳು ಬೇಡ ಎನಿಸಿದರೆ ಆಶ್ಚರ್ಯ ತಂದೆ- ತಾಯಿಯ ಸಂಭಾಷಣೆಯನ್ನು ಕುತೂ 
ವೇನಲ್ಲ . ಅವರೇನಾದರೂ ಆ ನಿರ್ಧಾರಕ್ಕೆ ಹಲ ಅಸೂಯೆಗಳಿಂದ ಲಕ್ಷಗೊಟ್ಟು ಕೇಳುತ್ತಿರು 
ಬಂದರೆ ನನ್ನ ಅವಸ್ಥೆ ಯೇನಾದೀತು ? ನೀನು ತಾರೆ. ಹೊಸ ಹೆಂಡತಿಯಾಗಿ ಬಂದವಳಿಗೆ 
ಸ್ತ್ರೀ ಯೆಂದೇ ನಿನ್ನನ್ನು ಕೇಳುತ್ತಿದ್ದೇನೆ. ಸ್ತ್ರೀ ಇದು ರುಚಿ ಸೀ ತೇ ? 
ಬರೀ ಪತ್ರೀ ಪದದಿಂದ ತೃಪ್ತಳಾಗುವುದಿಲ್ಲ. ಕೆಲ ಸಲ ಮಲಮಕ್ಕಳು ಮಲತಾಯಿಗೆ 
ಸಂಸಾರದಲ್ಲಿ ಸಮರಸಳಾಗಲು ಅವಳು ಮಾತೆ “ ಅಮಾ ” ಎಂದು ಕರೆಯಲು ಒಪ್ಪುವುದೇ 
ಯಾಗಬೇಕಾಗುತ್ತದೆ. 

ಇಲ್ಲ . “ ಅಕ್ಕ ” ಎಂದು ಕರೆದರೂ ನಾವು ಬೇರೆ, 
ಮಲತಾಯಿ ಮಲಮಕ್ಕಳನ್ನು ಪೀಡಿಸುತ್ತಾ ನೀನು ಬೇರೆ ಎಂಬ ಭೇದಭಾವ ತೊಲಗುವು 
ಛಂದೇ ಜನರ ನಂಬಿಕೆ ಜನರು ಮಲತಾಯಿ ದಿಲ್ಲ, 
ಮಲಮಕ್ಕಳು ಇಬ್ಬರಲ್ಲಿ ಪರಸ್ಪರರ ವಿಷಯ ಮಕ್ಕಳಿರುವ ವಿಧುರರು ಕುಮಾರಿ ಅಥವಾ 
ದಲ್ಲಿ ಕೆಟ್ಟ ಭಾವನೆ ಉಂಟಾಗುವಂತೆ ಸದಾ ಮಕ್ಕಳಿರದ ವಿಧವೆಯನ್ನೆ ಹೆಂಡತಿಯಾಗಿ 
ಪ್ರಯತ್ನ ಮಾಡುತ್ತಲೇ ಇರುತ್ತಾರೆ. ಕಡ್ಡಿ ಅಪೇಕ್ಷಿಸುತ್ತಾರೆ. ಅಂದ ಮೇಲೆ ಎರಡನೆಯ 
ಯನ್ನು ಗುಡ್ಡವನ್ನಾಗಿ ಮಾಡಿ ಹೇಳುತ್ತಾರೆ. ಹೆಂಡತಿ ವಿಧುರನ ಮೊದಲನೆಯ ಮದುವೆ 
ಇಲ್ಲದ್ದು ಹುಟ್ಟಿಕೊಂಡು ಮನೆಯಲ್ಲಿ ವಾತಾವ- ಯಿಂದ ಹುಟ್ಟಿದ ಮಕ್ಕಳನ್ನು ತಕರಾರಿಲ್ಲದೆ 
ರಣ ಕೆಡುತ್ತದೆ. 

ಸ್ವೀಕರಿಸಬೇಕು ಎಂಬ ಅಪೇಕ್ಷೆಯನ್ನು ಅವ 


೭೬ 


ಕಸ್ತೂರಿ, ಡಿಸೆಂಬರ್ ೧೯೬೦ 


ರೇಕೆ ಮಾಡಬೇಕು ? 

ಈ ಅ ಕ್ಕ ತಂಗಿಯರೆಂದರೆ ಹುಣ್ಣಿಮೆ ಅಮಾ 
ಮದುವೆಯ ಕಾಲದಲ್ಲಿ ಶ್ರೀರಂಗರಿಗೆ ತಮ್ಮ ವಾಸ್ಯೆಯ ಹಾಗಿದ್ದಾರೆ ” ಎಂದು ಮುಂತಾಗಿ 
ಮೊದಲನೆಯ ಹೆಂಡತಿಯ ನೆನಪು ಬರುವುದು ಆಡಿಕೊಳ್ಳುತ್ತಾರೆ. ಇಂದುಮತಿಯ ಗಂಡನು 
ಸ್ವಾಭಾವಿಕವಾದ್ದರಿಂದ ಆ ಮಂಗಲ ಸಮಯ ಇದೆಲ್ಲ ನಗೆ ಚಾಟಿಕೆಯೆಂದು ಸುಮ್ಮನಿರುತ್ತಾನೆ. 
ದಲ್ಲಿ ಅವರು ಉದಾಸೀನರಾಗರೇ ? ಆನಂದದಲ್ಲಿ ಇಂದುಮತಿಗೆ ಮಾತ್ರ ಅಸಹ್ಯವೆನಿಸಹತ್ತಿ ಅವಳು 
ವಿಷಣ್ಣ ತೆ ಸೋ೦ಕದೇ ? 

ಮಗಳೊಂದಿಗೆ ಬೇರೆ ಬಿಡಾರ ಮಾಡಿದಳು. 
ಹಾಗೆನೋಡಿದರೆ ರೂಪ, ಬಣ್ಣ , ಶಿಕ್ಷಣದ ಎಂ . ಎ . ಆಗಿರುವ ಅವಳು ನೌಕರಿ ಹಿಡಿದು 
ಇಲ್ಲಿ ನಾನು ಶ್ರೀರಂಗರಿಗಿಂತ ಮೇಲೆ ಎನ್ನ ಸೌಭಾಗ್ಯವತಿ ವಿಧವೆಯ ಮಾನಹೀನ ಜೀವನ 
ಬಹುದು. ಪ್ರತಿಯೊಬ್ಬನಿಗೂ ತನ್ನ ವಿಚಾರದಲ್ಲಿ ವನ್ನು ಸಾಗಿಸುತ್ತಿದ್ದಾಳೆ, 
ಹೀಗೆ ಅನಿಸುತ್ತಿರಬಹುದೇನೊ ? ಅದೇನೇ ಕೃಷ್ಣರಾಯರೆಂಬ ನಮ್ಮ ಗುರುತಿನವರೂ 
ಇರಲಿ, ನನಗೆ ವಯಸ್ಸು ಹೆಚ್ಚಾಗಿದೆ ಎಂಬ ಬ್ಬರು ಮದುವೆಯ ಕಾಲದಲ್ಲಿ ಕೊರಳಿಗೆ ಹಾರ 
ಕೊರತೆ ನನ್ನಲ್ಲಿದೆಯಾದ್ದರಿಂದ ವಿಶೇಷ ಚಿಕಿತ್ಸೆ ಬಿದ್ದೊಡನೆ ಮೊದಲನೆಯ ಹೆಂಡತಿಯ ನೆನಪು 
ಮಾಡದೆ ಶ್ರೀರಂಗರನ್ನು ಉಗ್ರವಾಗಿ ಮುಕ್ತ ಮಾಡಿಕೊಂಡು ಅಳಲಿಕ್ಕೆ ಶುರು ಮಾಡಿದರು. 
ಳಾಗಿ ಬಿಡೋಣವೆಂದೂ ನನಗನಿಸುತ್ತದೆ. 

ಮುಂದೆ ಅವರ ಸಂಸಾರ ಸರಿಯಾಗಿ ನಡೆಯಿ 
ಅವರ ಮನೆಯಲ್ಲಿ ಹಿರಿಯರಿದಾ ರೆಂದು ಕೇಳಿ ತೆನ್ನು . ಆದರೂ ಮದುವೆಯ ಕಾಲದಲ್ಲಿ ನಡೆದ 
ರುವೆ . ಅವಿಭಕ್ತ ಕುಟುಂಬದಲ್ಲಿ ರುವಾಗ ಹೆಜ್ಜೆ 

ಈ ಕಹಿ ಪ್ರಸಂಗದಿಂದ ಅವರ ಹೆಂಡತಿಯ 
ಹೆಜ್ಜೆಗೆ ಮನೆಯವರಿಂದ ಮೊದಲನೆಯ ಹೆಂಡ ಮನಸ್ಸು ಮುದುಡಿಕೊಂಡಿದ್ದು ಹಾಗೆಯೇ 
ತಿಯ ಗುಣಗಾನವನ್ನು ಕೇಳುವ ಪ್ರಸಂಗ ಬರು ಉಳಿದುಹೋಯಿತು. 
ತದೆ. ಇಬ್ಬರಲ್ಲಿ ತುಲನೆ ಮಾಡಿ ಎರಡನೆಯವಳು ಇಂಥ ಎಷ್ಟೋ ಉದಾಹರಣೆಗಳಿಂದ ನನ್ನ 
ಕುರೂಪಿ, ಕೆಟ್ಟ ಕಾಲುಗುಣದವಳು, ಇತ್ಯಾದಿ ಮನದಲ್ಲಿ ನಾನಾ ವಿಧದ ಶಂಕೆ ಕುಶಂಕೆಗಳೆದ್ದು 
ಮಾತುಗಳು ಆಡಲ್ಪಡುತವೆ. ಎರಡನೆಯವಳಿಗೆ ನಿರ್ಣಯ ಮಾಡುವುದು ನನಗೆ ತುಂಬ ಕಠಿಣ 
ಮಕ್ಕಳು ಹುಟ್ಟಿದಾಗ ಅವು ಕೂಡ ಮೊದಲನೆ ವಾಗಿ ಬಿಟ್ಟಿದೆ. ಬೇಗ ನಿರ್ಣಯ ಮಾಡಬೇಕೆ 
ಯವಳ ಮಕ್ಕಳಿಗಿಂತ ಕಡಿಮೆ ಎಂಬ ಮಾತು ಗಿದೆ, ಮತ್ತು ಯೋಗ್ಯ ನಿರ್ಣಯವನ್ನು ಮಾಡು 
ಗಳೂ ಬರುತ್ತವೆ. ಇದರಿಂದ ವಿಧುರನ ಸಂಬಂಧಿ ಬೇಕಾಗಿದೆ. 
ಕರು ಅವನ ವಿವಾಹಿತ ಜೀವನ ಕೆ ಟಿತು ನೀನು ಹಿರಿಯಳು ಜೀವನದ ಅನುಭವವಿರ 
ಎಂಬ ವಿಚಾರವನ್ನು ಮರೆತುಬಿಡುತ್ತಾರೆ. 

ವವಳು. ನಮ್ಮಿಬ್ಬರನ್ನೂ ನೀನು ಬಲ್ಲೆ . ನಾ 
ಇಂದುಮತಿಯೆಂಬ ನನ್ನ ಗೆಳತಿಯ ವಿಷ- ಬೃ ರೂ ನಿನಗೆ ಸಂಬಂಧಿಕರು, ಯೋಗ್ಯ ಸಲತಃ 
ಯದಲ್ಲಿ ಹೀಗೆಯೇ ಆಯಿತು. ಅವಳು ದೇಶ- ಯನ್ನು ಶೀಘ್ರದಲ್ಲಿ ಕೊಡುವಿ ಎಂದು ನಂಬ 
ಸ್ಥಳು, ಮಕ್ಕಳಿದ್ದ ಒಬ್ಬ ಕೋಕಣಸ್ಥ ವಿಧುರ 

ನಿನ್ನ ಪ್ರಿಯ. 
ನನ್ನಾಕೆ ಲಗ್ನವಾದಳು . ಅವಳ ಮಲಮಗಳು 
ಬೆಳ್ಳಗಿದ್ದಳು. ಇಂದುಮತಿಯ ಮಗಳು ತಾಯಿ 
ಯಂತೆ ಸಾದುಗಪ್ಪಿದ್ದಳು. ಇಂದುಮತಿಯ ಪ್ರಿಯ ನಲು, 
ಅತ್ತೆ ಮತ್ತು ಇತರರು ನಿತ್ಯವೂ “ ನಮ್ಮ ಮನೆ ನಿನ್ನ ಪತ್ರದ ವಿಷಯವನ್ನೆಲ್ಲ ಕುರಿತು ಯೋ 
ಯಲ್ಲಿ ಈ ಸಿದ್ದಿ ಹುಡುಗಿ ಹೇಗೆಶೋಭಿಸುವಳು ? ಚಿಸಿದ ಮೇಲೆ ನಾನು ನಿನಗೆ “ ನಲೂ , ಶ್ರೀರಂ 


ದೇನೆ. ” 


೭೭ 


ವಿಧುರನನ್ನು ಲಗ್ನವಾಗಬೇಕೆ ? 
ನನ್ನು ಮದುವೆಯಾಗು, ಪ್ರಯತ್ನಿಸಿ ಸುಖಿ ನಿಗೆ ಮಕ್ಕಳಿರುವುದರಿಂದ ಇದು ಸಾಧ್ಯವೇ 
ಯಾಗು” ಎಂದೇ ಹೇಳುವೆ. ನಿಜವಾಗಿ ಮದುವೆ ಎಂಬ ಪ್ರಶ್ನೆ ನಿನ್ನ ಮುಂದಿದೆ. ಗಂಡ ಹೆಂಡತಿ 
ಯೆಂದರೆ ವೈಯಕ್ತಿಕ ಪ್ರಶ್ನೆಯಾಗಿದೆ. ಪ್ರತಿಯೊ ಪರಸ್ಪರ ವಿಚಾರವಿನಿಮಯದಿಂದ ಇದನ್ನು ಬಗೆ. 
ಬೃನ ಕಲ್ಪನೆ ಮತ್ತು ಬಯಕೆಗಳು ಅವನೊಬ್ಬ ಹರಿಸಬೇಕು, ನೀನೇ ಅವನಿಗೆ ಈ ವಿಷಯವನ್ನು 
ನನ್ನು ಬಿಟ್ಟು ಉಳಿದವರಿಗೆ ಪೂರ್ಣವಾಗಿ ತಿಳಿ ಮನದಟ್ಟು ಮಾಡಿ ಕೆಲ ತಿಂಗಳುಗಳ ಮಟ್ಟಿಗೆ 
ದಿರಲಾರವು. ಅದರೂ ಅನುಭವಿಯ ಸಲಹೆ ಮಕ್ಕಳನ್ನು ಯಾರಾದರೂ ಸಂಬಂಧಿಕರಲ್ಲಿಡಲು 
ಪಡೆಯುವುದು ಯಾವಾಗಲೂ ಒಳ್ಳೆಯದೇ . ಸಹಜ ಮಾತಿನಲ್ಲಿ ಸೂಚಿಸು. ಮದುವೆಯ 
ವಿಧುರರ ಯಶಸ್ವಿ ಮತ್ತು ಅಯಶಸ್ವಿ ಮದುವೆ ನಂತರ ಒಮ್ಮೆ ಮಾತ್ರ ಸಿಗುವ ಮತ್ತು ಅಗತ್ಯ 
ಗಳ ವಿಚಾರವನ್ನು ನೀನು ಬರೆದಿರುವಿ , ದಕ್ಷತೆ ವಾಗಿರುವ ಈ ಉನ್ಮಾದ ಇಳಿದ ಮೇಲೆನೀನು 
ವಹಿಸಿ ಅಪಘಾತಗಳನ್ನು ತಪ್ಪಿಸಿಕೊಳ್ಳಲು ಬರು ಶ್ರೀರಂಗನ ಮಕ್ಕಳ ತಾಯ ಕೊರತೆಯನ್ನು 
ವಂತೆ ಸಕಾಲದಲ್ಲಿ ಜಾಗ್ರತೆ ವಹಿಸಿದಲ್ಲಿ, ಅಗತ್ಯ ನೀಗಿಸಬಲ್ಲೆ , ಪ್ರೌಢ ಕುಮಾರಿಗೆ ಇರುವಂತೆ 
ವಿರುವ ಪ್ರಯತ್ನಗಳನ್ನು ಮಾಡಿದಲ್ಲಿ ವಿಧುರ- ವಿಧುರನಿಗೂ ಎರಡನೆಯ ಮದುವೆಯ ನಂತರ 
ಪ್ರೌಢ ಕುಮಾರಿಯರ ಮದುವೆಗಳು ಯಶಸ್ವಿ ಸೌಖ್ಯದ ಅಪೇಕ್ಷೆ ಇರುತ್ತದೆ. ಅದಕ್ಕಾಗಿಯೇ 
ಯಾಗಲು ಏನೂ ತೊಂದರೆ ಇಲ್ಲ . 

ಆತ ಈ ಮದುವೆಯ ಹವ್ಯಾಸ ಹಿಡಿದಿರುತ್ತಾನೆ. 
ನಿನ್ನ ಒಂದು ಸಂದೇಹ ನಿಜವಿದೆ. ಇದು ನೆರೆಹೊರೆಯವರು ಮಕ್ಕಳ ಮನಸ್ಸನ್ನು ಕೆಡಿ 
ನಿನ್ನ ಮೊದಲನೆ ಲಗ್ನವಾದರೂ ಶ್ರೀರಂಗನದು ಸುವ ಉದಾಹರಣೆಗಳಿರುವಂತೆ ಅದಕ್ಕೆ ವಿರುದ್ದ 
ಎರಡನೆಯದು ಎಂದು ಅವನ ಸಂಬಂಧಿಕರು ವಾದ ಉದಾಹರಣೆಗಳೂ ಇವೆ. ನಮಗಿಂತ 
ಈ ಮದುವೆಯ ವಿಷಯದಲ್ಲಿ ಅಷ್ಟೊಂದು ಇತರರ ಪ್ರಭಾವವೇ ಮಕ್ಕಳ ಮೇಲೆ ಹೆಚ್ಚಾಗಿ 
ಉತ್ಸುಕತೆ ತೋರರು . ನೀನು ಆ ಅಪೇಕ್ಷೆ ಬೀಳುತ್ತದೆ ಎಂದರೆ ನಮ್ಮಲ್ಲೇ ಏನೋ ದೋಷ 
ಮಾಡುವುದೂ ಅಷ್ಟೊಂದು ಸರಿಯಲ್ಲ. ವಿರುತ್ತದೆ. ನಮ್ಮ ಪ್ರೀತಿಯ ಪ್ರಭಾವವೇ ಮಕ್ಕಳ 
- ನಿನಗೆ ಶ್ರೀರಂಗನ ಪರಿಚಯವಿದ್ದರೂ ಅವನ ಮೇಲೆ ಹೆಚ್ಚಾಗಬೇಕು ಹೊಟ್ಟೆಯ ಮಕ್ಕಳಂತೆ 
ಮಕ್ಕಳ ವಿಷಯದಲ್ಲಿ ನಿನಗೆ ಸಂಶಯವೆನಿಸುವು ನೋಡಿಕೊಂಡರೆ ಮಕ್ಕಳು ಚಾಡಿ ಮಾತು 
ದಲ್ಲವೆ ? ಸಾಮಾನ್ಯವಾಗಿ ಸುಶಿಕ್ಷಿತನೂ ವಿಚಾ ಕೇಳುವುದಿಲ್ಲ. ಆತ್ಮೀಯತೆಯ , ಸುಖದ ವಾತಾ 
ರಿಯೂ ಆದ ಗಂಡಸು ಸ್ತ್ರೀಯ ಭಾವನೆಯನ್ನು , ವರಣ ನಿರಾಣವಾಗುತ್ತದೆ ಮನೆಯಲ್ಲಿ. 
ಅಂತರಂಗದ ತಳಮಳವನ್ನು ಅರಿತುಕೊಳ್ಳ ವಿಲಾಯತಿಯಲ್ಲಿ ಕಲಿತು ಪದವಿ ಪಡೆದು 
ಬಲ್ಲನು. ಮಕ್ಕಳಿದ್ದೂ ಮತ್ತೊಂದು ಲಗ್ನವಾ- ಬಂದಿರುವ ವೇಲಾತಾಯಿ ತನಗೆ ಅನುರೂಪ 
ಗಲು ಬಯಸುವ ಇಂಥ ಮನುಷ್ಯನು ಎರಡನೆಯ ನಾದ ಖಳೆ ಎಂಬ ಮಕ್ಕಳಿದ್ದ ವಿಧುರನನ್ನು ಲಗ್ನ 
ಹೆಂಡತಿಯಿ೦ದ ಮಕ್ಕಳು ಬೇಡಎಂದು ಸಹಸಾ ವಾಗಿದ್ದಾಳೆ. “ ನಿಮಗೆ ಮಕ್ಕಳೆಷ್ಟು ? ” ಎಂದು 
ಅನ್ನುವುದಿಲ್ಲ. ತೀರ ಅವಿಚಾರಿ , ಸ್ವಾರ್ಥಿಯಾ ಕೆಳಿದಾಗ ನಗುತ್ತಲೇ “ಮೂರು, ಹಿರಿಯವಳು 
ದವನಿದ್ದರೆ ಮಾತ್ರ ಹೇಳಲು ಬಾರದು. ಶ್ರೀರಂಗ ೧೪ ವರ್ಷದವಳು, ನಡುವಿನವ ೧೨ ವರ್ಷದವ, 
ಅಂಥವನಲ್ಲ. 

ಮೂರನೆಯವಳು ೫ ವರ್ಷದವಳು ” ಎ೦ದಳು. 
ಮದುವೆಯಾದ ಹೊಸತರಲ್ಲಿ ಗಂಡ “ ಲಗ್ನ ವಾಗಿ ಆರು ವರ್ಷ ಮಾತ್ರ ಆಗಿರುವಾಗ 
ಸಂಪೂರ್ಣ ತನ್ನ ವನೇ ಆಗಿರಬೇಕು ಎಂದು ಎಂದು ನಾನು ಅನ್ನುವಷ್ಟರಲ್ಲಿ “ಹೌದು ಹಿರಿ 
ಹೆಂಡತಿ ಬಯಸುವುದು ಸಹಜವೇ . ಶ್ರೀರಂಗ ಯವರಿಬ್ಬರೂ ಸವತಿಯ ಮಕ್ಕಳು. ಆದರೆ 


೭೮ 


ಕಸ್ತೂರಿ, ಡಿಸೆಂಬರ್ ೧೯೬೦ 


ನನಗೆ ಹಾಗನಿಸುವುದೇ ಇಲ್ಲ. ಆದ್ದರಿಂದಲೇ ಪ್ರಧಾನವಾದ ಗಂಡಸಾದರೂ ಮದುವೆಯ ಸಮ 
ನನ್ನ ಲಗ್ನವಾಗಿ ಆ ರಲ್ಲ, ಹದಿನಾರು ವರ್ಷ ಯದಲ್ಲಿ ಕಣ್ಣೀರು ಹಾಕಲಾರ. ಗತ ಕಾಲದ | 
ವಾಯಿತು ಎಂದು ಹೇಳಬೇಕೆನಿಸುತ್ತದೆ” ಎಂದು ನೆನಪಿನಿಂದ ದುಃಖವಾದರೂ ಆತನಿಗೆ ವರ್ತ 
ಹೇಳಿದಳು. . 

ಮಾನಕಾಲದ ಅರಿವು ಸುಖವನ್ನೆ ಕೊಡುತ್ತಿರು 
ಮಕ್ಕಳ ಅಜ್ಜನ ಮನೆಯಲ್ಲಿ ಅವರ ಮನ ತದೆ. ಮದುವೆಯ ಕಾಲದಲ್ಲಿ ಹೀಗೆ ಅಳುವಾತ 
ಕದಡುವ ಅಜ್ಜಿಯಿರುವಂತೆ ಅವರ ಮಲತಾಯಿ ತೀರ ದುರ್ಬಲ ಮನಸ್ಸಿನವ ಇಲ್ಲವೆ ಮೂರ್ಖ 
ಯನ್ನು ತನ್ನ ಮಗಳೆಂದೇ ಭಾವಿಸುವಸ್ತ್ರೀಯರೂ ನೆಂದೆನ್ನ ಬೇಕು, 
ಇದ್ದಾರೆ. ಮಕ್ಕಳ ಮನಸ್ಸನ್ನು ಕೆಡಿಸುತ್ತಾರೆ ಪ್ರೌಢ ಕುಮಾರಿಯೆಂದರೆ ಮೂಸದ ಹೂ . 
ಎಂಬ ಸಂಶಯ ಬಂದರೆ ಮಕ್ಕಳನ್ನು ಆದಷ್ಟು ಮಕ್ಕಳಿರುವ ವಿಧುರನೆಂದರೆ ಹಳೆಯ ಮತ್ತು 
ಮಟ್ಟಿಗೆ ಅಲ್ಲಿಗೆ ಕಳಿಸಲೇ ಬಾರದು. ಮಲ ಅನುಭವಿ ಭ್ರಮರ. ಇಂಥ ಭ್ರಮರಕ್ಕೆ ಕೂಡ 
ತಾಯಿ ಒಳ್ಳೆಯವಳು ಎಂದು ಗೊತ್ತಾದರೆ ಮೂಸಿನೋಡಿದ ಹೂ ನಡೆಯುವುದಿಲ್ಲ . ಅಂದ 
ಯಾರೂ ಬೇಕೆಂದೇ ಕೆಟ್ಟದ್ದು ಮಾಡಹೋಗುವು ಮೇಲೆ ಆತ ಅರಳುವ ಪುಷ್ಟದ ಭಾವನೆಯನ್ನು 
ದಿಲ್ಲ. ಒಳ್ಳೆಯ ವಾತಾವರಣ ನಿರಾಣವು ನಮ್ಮ ಮನ್ನಿಸುವುದು ಬೇಡವೆ ? ತ್ಯಾಗ- ಅದು ಸಣ್ಣ 
ವರ್ತನೆಯನ್ನೇ ಅವಲಂಬಿಸಿರುತ್ತದೆ. ದಿರಲಿ ದೊಡ್ಡದಿರಲಿ - ಇಬ್ಬರಲ್ಲೂ ಇದ್ದರೆ ಮಾತ್ರ 
- ಇಂದುಮತಿಯೆಂಬವಳ ಉದಾಹರಣೆ ಸ್ವಾರಸ್ಯವಿರುತ್ತದೆ. 
ಹೇಳಿರುವಿ ಗೌರಕಾಯದವರ ಮನೆಯಲ್ಲಿ ಒಟ್ಟಿನಲ್ಲಿ , ಈಶ್ವರೇಚ್ಛೆಯಿಂದ ವಿಷ ಅಮೃತ 
ಕಪ್ಪು ಮಕ್ಕಳು ತಿರಸ್ಮರಣೀಯರಾಗುವುದು ವಾಗುವಂತೆ ಉಭಯತರೂ ತುಸು ಶ್ರಮವಹಿಸಿ 
ಸಹಜವೇ . ಇಂದುಮತಿ ತುಸು ಜಾಣೆ ತೋರಿ ದರೆ, ತುಸು ದಕ್ಷತೆಯಿಂದಿದ್ದರೆ, ತುಸು ಸಂಯಮ 
ದ್ದರೆ ಪರಿಸ್ಥಿತಿ ಇಷ್ಟು ಕೆಡುತ್ತಿರಲಿಲ್ಲ . ಅವಳಾ ದಿಂದ ವರ್ತಿಸಿದರೆ, ಉದಾರರಾದರೆ ವಿಧುರ 
ಗಿಯೆ “ ಈ ಸುಂದರ ಸ್ತ್ರೀ ಪುರುಷರ ಮನೆಯಲ್ಲಿ ಕುಮಾರಿ ವಿವಾಹವು ಆಪದ್ಧರ್ಮಎಂದು 
ನನ್ನ ಮಗಳೊಬ್ಬಳು ಕಪ್ಪಾಗಿ ಹುಟ್ಟಿದ್ದಕ್ಕೆ ಜರುಗಿದರೂ ಯಶಸ್ವಿಯಾದೀತು. ಇದು ಪ್ರೇಮ 
ನನಗೆ ತುಂಬ ವ್ಯಥೆಯಾಗುತ್ತದೆ. ದೇವರು ವಿವಾಹವಾದರಂತೂ ಯಶಸ್ಸು ನಿಶ್ಚಿತ. ಅವಿ 
ಎಷ್ಟು ಕೆಟ್ಟ ವನು. ಇಂಥವಳನ್ನು ನನ್ನ ಹೊಟ್ಟೆ ಚಾರಿ ಜನರ ಟೀಕೆ ಮತ್ತು ಬಡಬಡಿಕೆಗಳನ್ನು 
ಯಲ್ಲೆ ಕೆ ಹುಟ್ಟಿ ಸಬೇಕಾಗಿತ್ತೊ ? " ಎಂದು ದುರ್ಲಕ್ಷ ಮಾಡಿಬಿಡಬೇಕು 
ಪ್ರಸಂಗಾನುಸಾರ ಅ೦ದಿದ್ದರೆ ಅವಳ ಅತ್ತೆಯೆ , ನೀನು ಶ್ರೀ ರಂಗನಿಗೆ “ ಹೂಂ ” ಎನ್ನು , ಒಂದು 
“ಹೋಗಲಿ ಬಿಡು, ಅದೆಲ್ಲ ನಮ್ಮ ಕೈಯೊಳಗಿ ಹೊಣೆಯನ್ನು ನಿರಹಿಸುವಲ್ಲಿ ಮಾತ್ರ ಜಾಗರೂ 
ನದೇ ? ಕಪ್ಪಾದರೇನು, ನಿನ್ನ ಮಗಳೇನೂ ಕಳಾಗಿರು, ಸಾಧಕ ಬಾಧಕಗಳ ವಿಚಾರ ಮಾಡಿ 
ಕುರೂಪಿಯಲ್ಲ. ಅದನ್ನೇಕೆ ಮನಸ್ಸಿಗೆ ಹಚ್ಚಿ ಎರಡನೆಯವರ ದುಃಖ , ಅಭಿಲಾಷೆಗಳನ್ನು 
ಕೊಳ್ಳುವಿ ! ” ಎನ್ನು ತಿದ್ದಳೇನೊ 

ಅರಿತುಕೊಂಡು ಅವರೊಂದಿಗೆ ಸಮರಸಳಾಗಿ 
ಹೀಗೆ ಕೌಶಲ್ಯದಿಂದ ಎರಡನೆಯವರ ಅಂತಃ ಅವರ ಸಹಾನುಭೂತಿಯನ್ನು ಸಂಪಾದಿಸಿ ಸುಖಿ 
ಕರಣವನ್ನು ಸ್ಪರ್ಶಿಸಿ ಪ್ರೇಮ ಸಂಪಾದನೆ ಮಾಡ ಸಂಸಾರವನ್ನು ಕಟ್ಟಿ ಕೊ . 
ಬೇಕಾಗುತ್ತದೆ. ಕೃಷ್ಣರಾಯರ ಉದಾಹರಣೆ 
ಅಪವಾದವೆಂದೇ ಅನ್ನ ಬೇಕು, ಎಂಥ ಭಾವನಾ 

ನಿನ್ನ ತಾರಾ ಅತ್ತೆ 


ನಿಮ್ಮ ಶಬ ಭಾಂಡಾರ ಬೆಳೆಯಲಿ 


ಶಬ್ದ ಭಾಂಡಾರವು ಹಣದ ಭಾಂಡಾರಕ್ಕಿಂತಲೂ ಅಮೂಲ್ಯವಾಗಿದೆ 
ಇಲ್ಲಿ ಪ್ರತಿ ತಿಂಗಳು ಕೆಲವು ಶಬ್ದಗಳನ್ನು ಪರಿಚಯ ಮಾಡಿಕೊಡಲಾಗುವುದು . 
ಆಯಾ ಶಬ್ದದ ಮುಂದೆ ನಾಲ್ಕು ಅರ್ಥಗಳನ್ನು ಕೊಟ್ಟಿದ್ದು , ಅವುಗಳಲ್ಲಿ ಒಂದು ಮಾತ್ರ 
ಸರಿಯಾಗಿರುತ್ತದೆ. ನಿಮಗೆ ಸರಿಯೆನಿಸಿದ ಆರ್ಥವನ್ನು ಮೊದಲು ಆರಿಸಿಕೊಳ್ಳಿರಿ. 
ಆಮೇಲೆ ಇದರ ಬೆನ್ನಿನ ಪುಟನೋಡಿರಿ, ಅಲ್ಲಿ ಸರಿಯಾದ ಅರ್ಥಗಳನ್ನು ವಿವರಿಸಿದೆ 


೧ , ಶಾಲೀನ 
( ಅ) ಹೊದೆಯುವ ಬಟ್ಟೆ ( ಆ) ಕಬ್ಬಿ 
ಣದ ಸರಳು ( ಇ) ನಾಚುವ ಸ್ವಭಾವದ 
( ಈ ) ಒಳ್ಳೇ ನಡತೆಯ 


೭. ಸಮಗ್ರ 

( ಅ) ಮೊನೆಯಾದ ( ಆ) ಸಂಪೂರ್ಣ 
( ಇ ) ಸರಿಹೊಂದುವ ( ಈ ) ಸೇರುವಿಕೆ 


೨ . ಗುಂಫಿತ 

( ಅ) ಹೆಣೆದ ( ಆ) ಆಳವಾದ ( ಇ) ಅಡ 
ಗಿದ ( ಈ ) ವಂಚನೆ 


( ಅ) ಮರೆತ ( ಆ) ಬಿಗಿಯಾದ ( ಇ) 
ಆಯಾಸಗೊ೦ಡ ( ಈ ) ಬಿದ್ದ 


೩ , ಉಬ್ಬ ಟೆ 

( ಅ) ಕೊಪ ( ಆ) ಸಾಹಸ ( ಇ) 
ಕೂಗಾಟ ( ಈ ) ಉರಿ 


೯ , ನಿರ್ಯಾಣ 

( ಅ) ಬತ್ತಲೆ ( ಆ) ತು೦ಬುವಿಕೆ ( ಇ) 
ಪ್ರಯತ್ನ ( ಈ ) ಹೊರಟುಹೋಗುವಿಕೆ 


೪ , ತಳಿ ಸು 

( ಅ) ಮುಂದೂಡು ( ಆ) ಹೊಡೆ( ಇ). 
ಹಾರಿಸು ( ಈ ) ದುಃಖಪಡು ! 


೧೦ , ಪಟು 

( ಅ) ಹಲಿಗೆ ( ಆ) ಚುರುಕು ( ಇ) ಬಟ್ಟೆ 
( ಈ ) ಹೆಜ್ಜೆ 


೫ , ಪರಾಮರ್ಶೆ. 

| ೧೧ , ಚಿರಾಯು 
( ಅ) ಹೊಟ್ಟೆ ಕಿಚ್ಚು ( ಆ) ಮುಕ್ತಿ ( ಇ) . 

( ಅ) ಕಿಡಿ ( ಆ) ಹದ್ದು ( ಇ) ಬಹಳ 
ವಿಚಾರ ( ಈ ) ಪ್ರವಾದ 

ಕಾಲ ಬಾಳುವ ( ಈ ) ಸೀರೆ 


೬ . ಹರಿಜನ 

( ಅ) ಶತ್ರು ( ಆ ) ಗುರುತುಳ್ಳವರು 
( ಇ) ಸೇವಕರು ( ಈ ) ತಿಳಿವಳಿಕೆ 


೧೨, ದುರ್ದಶ್ರ 

( ಅ) ನೋಡಲಾರದ ( ಆ) ಕನ್ನಡಿ ( ಇ) 
ಅಹಂಕಾರಿ ( ಈ ) ಕೋಪಿಷ್ಠ 


೭೯ 


( ಶಬ್ದ ಭಂಡಾರ ' ದ ಸರಿಯಾದ ಅರ್ಥಗಳು 


೧ , ಶಾಲೀನ ( ಇ) ನಾಚುವ ಸ್ವಭಾವದ, - ೮. ವಿಸ್ರಸ್ತ ( ಈ ) ಬಿದ್ದ , ಜಾರಿದ, ಸಡಿ 

ಹಿಂಜರಿಯುವ, ವಿನಯವುಳ್ಳ , ಮುರ , ಲಾದ; ದುರ್ಬಲಗೊ೦ಡ. ಉದಾ– 
ಸಂಕೋಚಶೀಲ, ಉದಾ - ಅವನ ಶಾ ಹೋರಾಟದಿಂದ ಅವನ ಬಟ್ಟೆ ವಿಸ್ರಸ್ತ 
ಲೀನತೆ ಪ್ರಶಂಸಾರ್ಹವಾಗಿತ್ತು ಅಂದರೆ ವಾಗಿತ್ತು . [ ಸಂ . ವಿ + ಸಂಸ್ = ಜಾರು] 
ವಿನಯಶೀಲನಾಗಿದ್ದ [ ಸಂ . ಶಾಲೆಯಲ್ಲಿ 

ನಿರ್ಯಾಣ ( ಈ ) ಹೊರಟುಹೋಗು 
ರುವಂಥ ಅರ್ಥಾತ್ ಮನೆಹಿಡುಕ.] 

ವಿಕೆ , ಹೊರಡುವುದು ; ಕಣ್ಮರೆಯಾಗು 
೨. ಗುಂಪಿತ ( ಅ) ಹೆಣೆದ, ನೇಯ್ದ , ವ್ಯವ ವುದು ; ಸಾಯುವಿಕೆ; ಮೋಕ್ಷಕ್ಕೆ 

ಸ್ಥಿತವಾಗಿಜೋಡಿಸಿದ, ಉದಾ – ಅವನ ಹೋಗುವುದು ; ಕಣ್ಣಿ , [ ಸಂ . ನಿರ್ + 
ಶೈಲಿ ತುಂಬ ಗುಂಫಿತವಾಗಿದೆ ಅಂದರೆ ಯಾನ = ಹೋಗುವಿಕೆ.] 
ವ್ಯ ವಸಿ ತವಾಗಿ ವಿಷಯಗಳನ್ನು ಹಣೆ ೧o , ಕಟು ( ಆ) ಚುರುಕು. ಸ ಪೋಣ. 
ದಿದ್ದಾ ನೆ. [ ಸಂ , ಗುಂಫ್ = ಹೆಣೆ] 

ನಿಪುಣ ; ತೀಕ್ಷ , ಬುದ್ದಿಶಾಲಿ ; ಬಲಿಷ್ಠ ; 
ಉಬ್ಬ ಟಿ ( ಆ) ಸಾಹಸ, ಶೌಯ್ಯ ; ಹಿಗ್ಗು ಕ್ರಿಯಾಶೀಲ. ಉದಾ- ಅವನು ತುಂಬಾ 
ವಿಕೆ, ಉಬ್ಬುವಿಕೆ; ಹಿರಿಮೆ , ಶ್ರೇಷ್ಠತ್ವ, 

ವಾಕೃಟು ಅಂದರೆ ಮಾತಿನಲ್ಲಿ ನಿಪುಣ . 
ಉನ್ನತಿ; ಶಕ್ತಿ . [ ಕನ್ನಡ – ಉಬ್ಬು – [ ಸಂ .]. 
ಇಂದ] 

೧೧ . ಚಿರಾಯು ( ಇ) ದೀರ್ಘಕಾಲ ಬದು 
೪ , ತಳಿ ಸು ( ಅ) ಮುಂದೂಡು, ಮು ಕುವ, ಆಯುಷ್ಯಂತ. ಉದಾ- ಕ್ರಾಂತಿ 

ನುಗುವಂತೆ ಪ್ರಚೋದಿಸು . ಉದಾ – ಚಿರಾಯುವಾಗಲಿ , [ ಸಂ , ಚಿರ = ಬಹು 
ಕುದುರೆಯನ್ನು ಯೋಧರು ತೂಳಿಸಿ ಕಾಲ, ಆಯುಸ್ = ಆಯುಷ್ಯ ] 
ದರು . [ ಕನ್ನಡ] 

೧೨, ದುರ್ದಶ್ರ ( ಅ) ನೋಡಲಾರದ, 
೫ , ಪರಾಮರ್ಶೆ ( ಇ) ವಿಚಾರ, ಚಿಂತನೆ, ಅಸಹ್ಯ . ಉದಾ- ರಣರಂಗವು ಹೆಣಗ 

ಪರಾಂಬರಿಕೆ, ವಿವೇಚನೆ, ನೆನೆವರಿಕೆ ; ಳಿ೦ದ ದುರ್ದಶ್ರವಾಗಿತ್ತು . [ ಸಂ .. 
ಸುಖದುಃಖಗಳನ್ನು ವಿಚಾರಿಸಿಕೊಳ್ಳು ದುರ್ = ಕಷ್ಟದಿಂದ , ದರ್ಶ = ನೋಡಬ 
ವುದು . ಉದಾ- ಅತಿಥಿಗಳ ಪರಾಮರ್ಶೆ ಹುದಾದ್ದು .] 
ಚೆನ್ನಾಗಿರಲಿಲ್ಲ. [ ಸಂ . ಪರಾಮಶ್ = 
ಮೃದುವಾಗಿ ತಟ್ಟು ಎಂಬುದರಿಂದ] . 

ನಿಮ್ಮ ಶಬ್ದ ಶಕ್ತಿಯ ತರಗತಿ 
ಪರಿಜನ ( ಇ) ಸೇವಕರು , ಆಶ್ರಿತರು , 

ನೀವು ಎಷ್ಟು ಶಬ್ದಗಳಿಗೆ ಅರ್ಥ ಆರಿಸಿದ್ದು , 
ಸಂಗಡಿಗರು . ಉದಾ - ಪರಿಜನರು ಸರಿಯಾಗಿದೆಯೆಂದು ಎಣಿಸಿ ಕೆಳಗಿನಂತೆ ನಿಮ್ಮ 
ಅವನಿಗೆ ಬೇಕಾದಷ್ಟು ಮಂದಿ, [ ಸಂ . ಶಬ್ದ ಶಕ್ತಿಯ ತರಗತಿಗಳನ್ನು ತಿಳಿಯಿರಿ, 
ಪರಿ = ಸುತ್ತಲೂ , ಜನ.] 

೩ - ೮ ಸರಿಯಿದರೆ .... ಸಾಧಾರಣ 
೯ - ೧೦ " 

. .. ಉತ್ತಮ 
೭ . ಸಮಗ್ರ ( ಆ) ಸಂಪೂರ್ಣ, ಇಡಿ, 

೧೧ - ೧೨ ೨ . 

.... ಅತ್ಯುತ್ತಮ 
ಪೂರ್ಣ, ಎಲ್ಲಾ [ ಸಂ . ಸಂ + ಅಗ್ರ ].. 

eso 


It 


ಚೀನೀಯರು ನಿಜವಾಗಿ ಎವರೆಸ್ಟ್ ಏರಿದರೆ ? 


ಎಸ್ , ಕೆ , ಹಾವನೂರ್ 


IND 


ಇದೇ ಮಾರ್ಚ್ ತಿಂಗಳಲ್ಲೊ೦ದು ದಿನ ಚೀನಿ HUDUGImminuuuuuuuuuuuullullin1 
ತಂಡವೊಂದು ಜಗತ್ತಿನ ಉನ್ನತತಮ ಪರ್ವತ ಹಿಮಾಲಯದ ಹವೆ, ಗಾಳಿ , ಹಿಮಗಳು 
ವಾದ ಎವರೆಸ್ಸಿನ ತುತ್ತತುದಿಯನ್ನು ಮುಟ್ಟಿ ಕೂಡ ಕ ಮುನಿಸ್ಟ್ ಆರೋಹಿಗಳಿಗೆ 
ಬಂದೆವೆಂದು, ಬ್ಯಾ೦ಡಿನ ಗೀತ, ಹಿಮ ಕುಠಾರ 

ಹೆದರಿದ್ದನೆ ? 
ಧಾರಿಗಳಾದ ವಿಜಯ ಪತಾರೋಹಿಗಳ ಮೆರ 1111111011111 
ವಣಿಗೆ ಸಮೇತವಾಗಿ ಸಾರಿದಾಗ ಜಗತ್ತಿನ ಇವರು ಪ್ರಥಮತಃ ಶಿಖರದ ಮೇಲೆ ಮಾನವ 
ಹಿಮಾಲಯಾರೋಹಿಗಳು ತುಸು ಬೆರಗಾಗಿಯೇ ಸಂಚಾರವನ್ನು ನೆಲೆಗೊಳಿಸಿದರಷ್ಟೆ . ಮುಂದೆ 
ಅದನ್ನು ಕೇಳಿದರು. ಅದೇ ಸಮಯದಲ್ಲಿ ೧೯೫೬ ರಲ್ಲಿ ಎರಡು ಸ್ವಿಸ್ ತಂಡಗಳು ಪ್ರತ್ಯೇಕ 
ಇನ್ನೊಂದು ಮಾರ್ಗದಿಂದ ಎವರೆಸ್ಸನ್ನೇರಲು ವಾಗಿ ಶಿಖರವನ್ನು ತಲುಪಿ ಬಂದವು. 
ಯತ್ನಿಸಿದ ಭಾರತೀಯ ತಂಡ ಹವಾಮಾನದ ಆದರೆ ಉತ್ತರ ದಿಕ್ಕಿನಿಂದ ಶಿಖರವನ್ನು ತಲು 
ವೈಪರೀತ್ಯದಿಂದ ನಿರಾಶವಾಗಿ ಹಿಂತಿರುಗಿದ್ದುದ ಪುವ ಕಾವ್ಯದಲ್ಲಿ ಯಾರೂ ಯಶಸ್ವಿಯಾಗಿರಲಿಲ್ಲ. 
ರಿಂದ ಚೀನೀಯರ ಯಶಸ್ಸಿನ ವಾರ್ತೆಗೆ ಮತ್ತೂ ತೇನ್ ಸಿಂಗ್ , ಶಿಪ್ಪನ್ ಮುಂತಾದವರು ಈ 
ಮಹತ್ವ ಬಂದಿತ್ತು . 

ಹಿಂದೆ ೭ ಬಾರಿ ಪ್ರಯತ್ನಿಸಿದ್ದರೂ ಸಾಧ್ಯವಾಗಿ , 
- ಎವರೆಸ್ಟ್ ಶಿಖರದ ಆರೋಹಣದಲ್ಲಿ ಚೀನೀ ರಲಿಲ್ಲ . ಚೀನೀಯರು ಮಾತ್ರ ಪ್ರಥಮವಾಗಿ 
ಯರು ಮೊದಲಿಗರೇನಲ್ಲ. ೧೯೫೩ ರಲ್ಲಿ ಶೇರ್ಪಾ ಪ್ರಯತ್ನಿಸಿದವರೇ ಯಶಸ್ವಿಯಾದೆವೆಂದು ಸಾರಿ 
ತೇನ್ ಸಿಂಗ್ ಹಾಗೂ ಎಡ್ಕಂಡ್ ಹಿಲೇರಿ ದರು. 
B 5 - 11 

೮೧ 


೮೨ 


ಕಸ್ತೂರಿ, ಡಿಸೆಂಬರ್ ೧೯೩೦ 


ಚೀನೀಯರ ಈ ವಿಜಯಕ್ಕೆ ರಾಜಕೀಯ ದಕ್ಷಿಣದ ( ನೇಪಾಲದ) ಬದಿಯಿಂದ, ಇನ್ನೊ೦ದು 
ಮಹತ್ವವೂ ಪ್ರಾಪ್ತವಾಯಿತು. ಟಿಬೇಟ್ ಪ್ರಾ೦ತ ಉತ್ತರದ ( ಟಿಬೇಟ್ ) ಬದಿಯಿಂದ, ಉತ್ತರ 
ವನ್ನು ಕಬಳಿಸಿದ ಮೇಲೆ, ಸಾಮಾಜ್ಯ ಲಾಲಸೆ ದಿಕ್ಕಿನ ಮಾರ್ಗವನ್ನು ೧೯೨೧ ರಲ್ಲಿ ಮೆಲೊರಿ 
ಯಿಂದ ಕೂಡಿದ ಚೀನೀಯರು ನೇಪಾಳವನ್ನು ಎ೦ಬವನು ಕಂಡುಹಿಡಿದನು. ಎರಿಕ್ ಶಿಪ್ಪನ್ 
ಲೆಕ್ಕಿಸದೆ, ಎವರೆಸ್ಟ್ ಶಿಖರವೂ ತಮ್ಮ ಭೂಭಾಗ ಮತ್ತು ಶೆರ್ಪಾ ತೇನ್ಸಿಂಗ್ ಇವರಿಬ್ಬರಿಗೆ 
ದಲ್ಲಿಯೇ ಇರುವುದೆಂದು ಸಾರಿದ ಕೆಲ ತಿಂಗಳು ಮಾತ್ರ ಎರಡೂ ಮಾರ್ಗಗಳ ಪರಿಚಯವಿದೆ. 
ಗಳಲ್ಲಿಯೇ “ ಶಿಖರದ ಮೇಲೆ ಚೀನೀ ಧ್ವಜ ಹಿಮಾಲಯದ ಶಿಖರಗಳ ಆರೋ ಹಣದಲ್ಲಿ 
ಹಾಗೂ ಮಾವೋರಮೂರ್ತಿ ಸ್ಥಾಪಿತವಾಗಿವೆ” ತೇನ್ಸಿಂಗನಿಗೆ ಇರುವಷ್ಟು ಅನುಭವ ಜಗತ್ತಿ 
ಎಂದು ಚೀನೀಯರುಘೋಷಿಸಿದ್ದರು. ನಲ್ಲಿಯೆ ಇನ್ಯಾರಿಗೂ ಇಲ್ಲ. 

ಆದರೆ ನಿಜವಾಗಿ ಚೀನೀಯರು ಶಿಖರವನ್ನು ಉತ್ತರ ದಿಕ್ಕಿನ ಮಾರ್ಗವು ಆರೋಹಣ ಕ್ಕೆ 
ಏರಿದ್ದರೆ ? ಈ ಪ್ರಶ್ನೆ ಸಾಮಾನ್ಯವಾಗಿ ಏಳ ಸುರುವಾತಿಗೆ ದಕ್ಷಿಣ ಭಾಗಕ್ಕಿಂತ ಸುಲಭವಾ 
ವುದೇ ಇಲ್ಲ. ಯಾವ ಪರೈತಾರೋ ಹಣ ವಿಷ - ಗಿದೆ. ಆದರೆ ಕೊನೆಯ ಒಂದು ಸಾವಿರ ಅಡಿಯ 
ಯದಲ್ಲಿಯೂ ಇದುವರೆಗೆ ಯಾರೂ ಸಂಶಯ ಆರೋಹಣವು ಅತ್ಯಂತ ಬಿಕ್ಕಟ್ಟಿನದಾದುದರಿಂದ 
ವನ್ನು ವ್ಯಕ್ತಪಡಿಸಿರಲಿಲ್ಲ . ಉಚ್ಚ ದರ್ಜೆಯ ಆ ಹಿಂದೆ ಯತ್ನಿಸಿದ ಏಳು ತಂಡಗಳು ಯಶಸ್ವಿ 
ಈ ಕಾರದಲ್ಲಿ ಸುಳ್ಳು ಹೇಳುವವರು ಇರುವು ಯಾಗಿರಲಿಲ್ಲ. ೧೯೫೦ ರಿಂದ ಈಚೆಗೆ ಚೀನೀಯರು. 
ದಿಲ್ಲವೆಂಬ ಖಚಿತವಾದ ನಂಬಿಕೆಯು ಸಂಬಂಧ ತಮ್ಮ ಪ್ರದೇಶದಲ್ಲಿ ಕಾಲಿರಿಸಿ ಆ ಬದಿಯಿಂದ 
ಪಟ್ಟವರಲ್ಲಿ ಇರುತ್ತದೆ. ಅಂತೆಯೇ ಭಾರತೀಯ ಪರ್ವತವನ್ನೇರಲು ಯಾವ ತಂಡ ಕೂ ಅನ್ನ 
ಪರ್ವತಾರೋಹಿಸಂಘದ ಅಧ್ಯಕ್ಷರಾದ ಗ್ಯಾನ್ ಮತಿಯನ್ನು ಕೊಡಲಿಲ್ಲ ! ಈಗ “ ಅಂತಾರಾಷ್ಟ್ರೀ 
ಸಿಂಗ್ ಈ ವಿಷಯದಲ್ಲಿ “ It is not ಯದ ಎಂತೆಂತಹ ಟೀ ಮುಗಳವರುಸೋತಾಗ 
quite cricket for me to doubt ನಾವು ಗೆದ್ದೆವು” ಎಂದು ಚೀನೀಯರು ಎದೆ ತಟ್ಟಿ 
it . . . . We ( mountaineers ) have ಕೊಂಡಿದ್ದಾರೆ. ಇತರರಿಗೆ ಅನುಮತಿಯನ್ನು | 
no, politics ?” ಎಂದು ನುಡಿದರು, ಕೊಡದ ಚೀನೀಯರು, ತಾವು ಏರುವಾಗ ನೇಪಾ 
ಎವರೆಸ್ಟ್ ಪ್ರದೇಶದಲ್ಲಿ ಮಂಜಿನ ತುರಿಕೆಯಿಂದ ಆದ ಅನುಮತಿಯನ್ನು ಕೇಳಲಿಲ್ಲ . 
ಕೈ , ಕಾಲುಗಳ ಬೆರಳುಗಳನ್ನು ಕಳೆದುಕೊಂಡ - ನೇಪಾಳದ ಪತ್ರಿಕೆಗಳು ಅದರಿಂದ ರೇಗಿ 
ಮಾರಿಸ್ ಹರ್ಝಾಗ್ ಅವರು - “ ಪರ್ವತಾ- ' Bad sign of arrogance' ಎಂದು ಕೂಗಾ 
ರೋಹಿಯ ಹೇಳಿಕೆಯನ್ನು ಸಂದೇಹಿಸುವುದಕ್ಕೆ ಡಿದುವು. 
ನನ್ನ ಮನಸ್ಸು ಎಷ , ಒಡಂಬಡದಾಗಿದೆ ” 
ಎಂದರು. ಆದರೆ ಅವರು ಕೂಡ ಸಂಶಯದಿಂದ ತೇನ್ಸಿಂಗ್ ಮುಂತಾದವರು ಚೀನೀ ತಂಡ 
ಮುಕರಾಗಿರಲಿಲ್ಲ: “ ಚೀನೀಯರ ಈ ರಾತ್ರಿಯ ದ ಅನನುಭವಿಕತೆಯನ್ನು ಎತ್ತಿ ತೋರಿಸಿದ್ದಾರೆ. 
ಆರೋಹಣದ ವಿವರಗಳು ಅಸಂಬದ್ಧವಾಗಿವೆ ಶಿಖರವನ್ನು ಮುಟ್ಟಿದೆವೆಂದ ಮೂವರಲ್ಲಿ ಯಾರೂ 
ಯಲ್ಲ ” ಎಂದು ತಲೆ ಕೆರೆದುಕೊಂಡಿದ್ದಾರೆ. ೨೭ ನೆಯ ವರುಷದ ಗಡಿಯನ್ನು ದಾಟಿದವರಿಲ್ಲ, 

ತಂಡದ ನಾಯಕನಿಗೆ ಮಾತ್ರ ೩೨ ವರುಷ 
ಈ ಪ್ರಶ್ನೆ ಏಕೆ ಎದ್ದಿತು? ಎವರೆಸ್ಟ್ ಶಿಖರಕ್ಕೆ ವಯಸ್ಸಾಗಿದ್ದಿತು. ಈ ನಾಲ್ವರಲ್ಲಿ ಯಾರೂ 
ಸಾಮಾನ್ಯವಾಗಿ ಎರಡು ವಾರಗಳಿವೆ. ಒಂದು, ಈ ಮುಂಚೆ ಹಿಮಾಲಯ ಪರ್ವತಗಳಲ್ಲಿ 


ಚೀನೀಯರು ನಿಜವಾಗಿ ಎವರೆಸ್ಟ್ ಏರಿದರೆ ? 


ಓಡಾಡಿದವರಿರಲಿಲ್ಲ. ಅನ್ಯ ಪರ್ವತಗಳಲ್ಲಿ ವಿಶೇಷವೆಂದರೆ ರಶಿಯಕ್ಕೆ ಹೋಗಿ ಅಲ್ಲಿಯ 
ಅವರ ಹಿಂದಿನ ಅನುಭವಗಳಾದರೂ ಮೂರು ಒ೦ದು ಪರ್ವತ ಶಿಖರವನ್ನು ಮುಟ್ಟಿ ಬಂದವ 
ನಾಲ್ಕು ಆರೋಹಣಗಳಿಗಿಂತ ಹೆಚ್ಚು ಇರಲಿಲ್ಲ, ನಾಗಿದ್ದನು. ಎರಡನೆಯವನಾದ ಇನ್ 
ಅವರ ಪರಿಚಯವನ್ನು ಚುಟುಕಿನಲ್ಲಿ ಹೀಗೆ ಹುವಾನ ವಯಸ್ಕ ಅದೇ , ಕಟ್ಟಿಗೆಯ ಕಾರ 
ಹೇಳಬಹುದು : 

ಖಾನೆಯೊಂದರಲ್ಲಿ ಕೆಲಸ . ಇವನ ಅನುಭವವೂ 
ಶ್ರೀ ಚಾನ್ - ಚನ್ : - ತಂಡದ ನಾಯಕ, ಎರಡು ಮೂರು ಪರ್ವತಾರೋ ಹಣಗಳ 
ಉದ್ಯೋಗನೌಕರಿ, ಕಮ್ಯುನಿಸ್ಟ್ ಪಕ್ಷದ ಅಧಿ ಮಟ್ಟಿಗೆ ಸೀಮಿತವಾಗಿದ್ದಿತು. 
ಕೃತ ಸದಸ್ಯ , ಮಾಸ್ಟರ್ ಆಫ್ ಸ್ಪೋರ್ಟ್ಸ್ ' ಮೂರನೆಯವನೇ ಕೋನ್ ಬು , ಟಿಬೇ 
ಎಂದು ಹೇಳಲಾಗಿದೆ. ಅದೇನು, ಬಿ. ಎ ., ಎಂ . ಎಗ ಟಿನ ವಿಮೋಚಿತ ರೈತರಲ್ಲಿ ಒಬ್ಬ . ಕಮ್ಯುನಿಸ್ಟ್ 
ಳಂತೆ ಪದವಿಯಿರಬಹುದೇನೆಂಬುದು ಸ್ಪಷ್ಟವಾಗಿ ಪಕ್ಷದ ಸದಸ್ಯನೇನಲ್ಲ . ಹಿರಿಯ ಆಟಗಾರ, ಅನು 
ತಿಳಿದಿಲ್ಲ. ಇವನ ಪರತಾರೋಹಣದ ಮೊದಲ ಭವವೆಂದರೆ ಎರಡು ಆರೋಹಣಗಳದು. 
ಅನುಭವವು. ೧೯೫೬ ರಲ್ಲಿ ಆಯಿತು. ಏರಿದುದು , ತೇನ್ಸಿಂಗ್ ಮೊದಲಾದವರಿಗೆ ಚೀನೀಯರು 
ತೈಪೆ ( ಫೋರ್ಟೊಸಾ) ಯ ೪, ೧೧೩ ಮೀಟ ಅನನುಭವಿ ಕರೆಂದು ಕಂಡರೆ ಅದಕ್ಕೆ ಪ್ರತಿಯಾಗಿ 
ರಿನ ಮೇಲಿರುವ ಸಣ್ಣ ಶಿಖರವನ್ನು , ಮುಂದೆ ಚೀನಿಯರ ಅಧಿಕೃತ ಹೇಳಿಕೆ ಈ ರೀತಿ ಇದೆ: 
ಒಮ್ಮಿಂದೊಮ್ಮೆಲೇ ಅವನಿಗೆ ಬಡ್ತಿ ಸಿಕ್ಕಿತು, ಎಂ - “ ಮೇಲಿನ ಮವರಲ್ಲದೆ, ೨೬ ಜನ ಅನ್ನ 
ದರೆ ಸಿಂಕಿಯಾಂಗ್ ಪ್ರಾಂತದಲ್ಲಿರುವ ೭,೫೪೬ ಚೀನೀಯರು (ಸ್ತ್ರೀಯರನ್ನೂ ಹಿಡಿದು ! ) ಪಲ್ಯ 
ಮೀಟರಿನ ಶಿಖರವನ್ನು ಏರಲೆಂದು ರಶಿಯನ್ನರು ತಾರೋಹಣದ ಕಾರದಲ್ಲಿ ೮, ೧೦೦ ಮೀಟರು 
ಬಂದಾಗ, ಶೀ ಆ ತಂಡದ ಉಪನಾಯಕನಾ ಗಳ ಎತ್ತರವನ್ನು ಮುಟ್ಟಿದವರಿದ್ದಾರೆ. ಜಗತ್ತಿನ 
ದನು . ಇವನ ಇನ್ನೊಂದು ಮಹತ್ವದ ಸಾಧನೆ ಪಕ್ವತಾರೋ ಹಣದ ಇತಿಹಾಸದಲ್ಲಿ ಇಷ್ಟೊಂದು 
ಯೆಂದರೆ ೧೯೫೯ ರಲ್ಲಿ ಅದೇ ಶಿಖರವನ್ನು ಏರಲು ಸಾಧನೆ ಇನ್ನೆಲ್ಲಿಯೂ ಕಂಡುಬರುವುದಿಲ್ಲ. ” 
ಸ್ತ್ರೀಯರ ತಂಡವೊಂದನ್ನು ಕಟ್ಟಿ ಕೊಂಡು, ಸುಳ್ಳಿನ ಕಂತೆಯ ಸುಸಂಸ್ಕೃತ ರೂಪಕ್ಕೆ 
ಮತ್ತೊಮ್ಮೆ ಯಶಸ್ವಿಯಾದನಂತೆ! ತನ್ನ ಈ ಪ್ರಚಾರವೆಂಬ ಹೆಸರಿದೆಯೇನೋ . 
ಪರೈತಾರೋಹಣ ಯಾತ್ರೆಯಲ್ಲಿ ಹಿಂದೆ ಅವನು 
ಮುಟ್ಟಿದ ಹೆಚ್ಚಿನ ಎತ್ತರವೆಂದರೆ ೭೫೯೦ ಇನ್ನು ಚೀನೀಯರ ತಂಡದ ಯಾತ್ರೆಯ 
ಮೀಟರಿನದು. ಚೀನೀಯರಲ್ಲಿ ಇನ್ನಾರೂ ಅಷ್ಟು ವಿವರಗಳನ್ನು ತುಸು ನೋಡೋಣ, ೫ ,೧೨೦ 
ಎತ್ತರಕ್ಕೆ ಹೋಗಿದ್ದರಿಂದಲೋ ಏನೋ ಅವ- ಮೀಟರಿನ ಮೇಲಿರುವ ಎವರೆಸ್ಟ್ ಪರ್ವತದ 
ನೇ ಹಿಮಾಲಯ ತಂಡದ ಮುಖ್ಯಸ್ಥನಾದ. ತಳ ಪ್ರದೇಶಕ್ಕೆ ಅವರು ಮಾರ್ಚ್ ೧೯ ರಂದು 

ಶಿಖರವನ್ನು ಮುಟ್ಟಿದಮೂವರಲ್ಲಿ ವಾಂಗ್ ಮೊದಲ ಕ್ಯಾಂಪನ್ನು ಹೂಡಿದರು . ಏಳು ವರ್ಷ 
ಈ ಚೌ ಪ್ರಮುಖನೆನ್ನ ಬೇಕು. ವಯಸ್ಸು ಗಳ ಹಿಂದೆ ಹೊರಟಿದ್ದ ಹಂಟ್ - ಹಿಲೇರಿ 
ಹರೆಯದ ೨೫ . ಅವನೂ ಕಮ್ಯುನಿಸ್ಟ್ ಪಕ್ಷದ ತೇನ್ಸಿಂಗ್ ತಂಡದವರಲ್ಲಿ ಆಳುಗಳನ್ನೂ ಸೇರಿ 
ಸದಸ್ಯ , ಮಾಸ್ಟರ್ ಆಫ್ ಸೈನ್ಸ್ , ಪೆಕಿ೦ಗ್ ಒಟ್ಟಿಗೆ೪೫ ಜನರಿದ್ದರೆ, ಚೀನೀ ತಂಡಕ್ಕೆ ೨೧೪ 
ಭೂಗರ್ಭ ಶಾಸ್ತ್ರದ ಕಾಲೇಜಿನ ಪದವೀಧರ . ಜನರು ಬೇಕಾದರು ! 

ಒಂದು ಸಾವಿರ ಮೀಟರುಗಳಷ್ಟು ಮೇಲೇರಿ 
* ೧ ಮೀಟರ್ = ೩೯ , ೩೭೧ ಇಂಚು ದಾಗ ಇವರಿಗೆ ಒಂದು ಹೆಣ ಸಿಕ್ಕಿತಂತೆ . 


೮೪ 


ಕಸ್ತೂರಿ, ಡಿಸೆಂಬರ್ ೧೯೬೦ 


ಮುಖದ ಗುರುತು ಹತ್ತದಂತಿದ್ದರೂ ಧರಿಸಿದ ರಿನ ಮೇಲೆ ಚೀನೀಯರು ಮೇ ೨ ರಂದು ತಮ್ಮ 
ಬಟ್ಟೆ , ಬೂಟುಗಳ ಮೇಲಿನ ಟ್ರೇಡ್ ಮಾರ್ಕಿನ ೬ನೆಯ ಕ್ಯಾಂಪನ್ನು ಹಾಕಿದರು ತಂಡದವರಲ್ಲಿ 
ಮೇಲಿಂದ ಅದು ಓರ ಬ್ರಿಟಿಶ್ ಪ್ರಜೆಯದೆಂದು ೨೯ ಜನ ಅಲ್ಲಿಯವರೆಗೆ ಬಂದಿದ್ದರು. 
ಊಹಿಸಿದರಂತೆ. ಅಲ್ಲಿಂದ ಅದಕ್ಕಾಗಿ ಒಂದು ಇದರ ಮುಂದಿನ ಯಾತ್ರೆಯ ಬಗ್ಗೆಯೇ ತಜ್ಞ 
ತಗ್ಗನ್ನು ತೆಗೆದು ಆ ದೇಹವನ್ನು ಹುಗಿದರಂತೆ. ರಲ್ಲಿ ಸಂಶಯ ಮೂಡಿದ್ದು, ಅಲ್ಲಿಂದ ಶಿಖರದ 

ಈ ಬ್ರಿಟಿಶ್ ವ್ಯಕ್ತಿ ಯಾರಿರಬಹುದೆಂಬ ಬಗ್ಗೆ ವರೆಗಿನ ೮೦೦ ಮೀಟರಿನ ದಾರಿಯು ತೀರ ಕಡಿ 
ಊಹಾಪೋಹಗಳೆದ್ದಿವೆ. ೧೯೨೪ ರಲ್ಲಿ ಯಾತ್ರೆ ದಾಗಿದ್ದು, ಏರುವಾಗ , ಬರಿ ಕೈ ಕಾಲುಗಳಾ 
ಹೊರಟಿದ್ದ ಮೆಲೊರಿ ಮತ್ತು ಆಯಗ್ವಿನ್ ಎಂಬ ಗಲಿ ಹಿಮದಲ್ಲಿ ಓಡಾಡುವಾಗ ಉಪಯೋಗಿ 
ವರು ಕಣ್ಮರೆಯಾಗಿದ್ದರಷ್ಟೆ , ಅವರಿಬ್ಬರಲ್ಲಿ ಸುವ ಸಾಧನವಾಗಲೀ ಇಲ್ಲಿ ಪ್ರಯೋಜನಕಾರಿ 
ಒಬ್ಬರು ಇರಬಹುದೆಂದರೆ ಅವರು ಶಿಖರದ ಯಾಗುವುದಿಲ್ಲ. ಮೇಲಾಗಿ ವಾತಾವರಣದಲ್ಲಿ 
ತೀರ ಹತ್ತಿರದಲ್ಲಿ ೮,೦೦೦ ಮೀಟರಿನ ಬಳಿ ಇರು ಆಕ್ಸಿಜನ್ ಅಭಾವವು ಕಂಡುಬರುವುದು ಇಲ್ಲಿಂ 
ವಾಗ ಮರೆಯಾಗಿದ್ದರು, ಒಂದು ವೇಳೆ ಅವ ದಲೇ . ಚಳಿಯು ಇನ್ನಷ್ಟು ಹೆಚ್ಚಾಗುತ್ತದೆ. 
ರಲ್ಲಿ ಒಬ್ಬರ ಶವವಾಗಿದ್ದರೂ ಇಷ್ಟು ದೂರದ ಇವೆಲ್ಲವನ್ನೂ ಮೀರಿ, ಅಥವಾ ಲೆಕ್ಕಿಸದೇ 
ವರೆಗೆ ಉರುಳಿ ಬೀಳುವುದು ಅಸಂಭವವೆಂದು ಚೀನೀಯರು ೮೫೦೦ ಮೀಟರುಗಳ ಮೇಲೆ 
ತಜ್ಞರು ಅಭಿಪ್ರಾಯಪಟ್ಟರು. 

ತಮ್ಮ ೭ ನೆಯ ಮತ್ತು ಕೊನೆಯ ಕ್ಯಾಂಪನ್ನು 
ಸರ್ ಜಾನ್ ಹಂಟ್ ಅವರು ಆ ಹೆಣವು ಹಾಕಿದರು. ಮೇ ೨೪ ನೆಯ ತಾರೀಖಿಗೆ ಅಲ್ಲಿಗೆ 
ಮಾರಿಸ್ ವಿಲ್ಸನ್ ಎಂಬವನದಿರಬೇಕೆಂದು ಬಂದವರು ೧೩ ಜನ. ಅವರಲ್ಲಿ ನಾಲ್ವರು 
ಊಹಿಸಿದರು. ಮಾರಿಸ್ ಒಬ್ಬ ಧಾರ್ಮಿಕ ಮಾತ್ರ ಮೇಲೇರಬೇಕೆಂದು ನಿರ್ಧಾರವಾಯಿತು, 
ಛಲವಾದಿ, ದೈವಬಲ ತನಗಿದೆಯೆಂದೂ ಅದ ಆಗ ಬೆಳಗಿನ ೯ .೩೦ ಗಂಟೆಯಾಗಿದ್ದಿತು. ಹವೆ, 
ರಿಂದ ತಾನು ಏನನ್ನೂ ಸಾಧಿಸಬಹುದು ಎಂದೂ ಗಾಳಿಗಳು ಅನುಕೂಲವಿವೆಯೆಂದು ಮೂರನೆಯ 
ಸಾರಿ, ೧೯೩೩ ರಲ್ಲಿ ಒಬ್ಬನೇ ಯಾವ ಸಹಾಯ ಕ್ಯಾಂಪಿನಿಂದ ವಾಯರ್‌ಲೆಸ್ ಸಂದೇಶ 
ವಿಲ್ಲದೆ ಎವರೆಸ್ಟ್ ಏರಲು ಹೊರಟವನು ಮರಳಿ ಬಂದಿತು,” ಎಂದು ಅವರು ಹೇಳಿದ್ದಾರೆ. 
ಬಂದಿರಲಿಲ್ಲ . ಆದರೆ ಎರಿಕ್ ಶಿಪ್ಪನ್ “ ೧೯೩೬ ಆದರೆ ಅದೇ ದಿನ ದಕ್ಷಿಣ ದಿಕ್ಕಿನಿಂದ ಹೊರ 
ರಲ್ಲಿಯೆ ನಾವು ನಮ್ಮ ದಾರಿಯಲ್ಲಿ ಅವನ ದೇಹ ಟಿದ್ದ ಭಾರತೀಯ ತಂಡವು, ಪರೈತ ಪ್ರದೇಶ 
ವನ್ನು ಕಂಡಿದ್ದೆವು ಮತ್ತು ಅದನ್ನು ಒಂದು ಆಳ ದಿಂದ ದೊಡ್ಡ ಹಿಮಗಾಳಿ ಬೀಸುತ್ತಿದ್ದುದರಿಂದ 
ವಾದ ಕಂದಕದಲ್ಲಿ ಇಳಿಬಿಟ್ಟು ಬಂದೆವು ” ತನ್ನ ಯಾತ್ರೆಯನ್ನು ನಿಲ್ಲಿಸಬೇಕಾಯಿತೆಂದು 
ಎಂದು ಹೇಳಿದ್ದಾನೆ. 

ತೇನ್ಸಿಂಗ್ ಹೇಳಿದ್ದಾನೆ. ಇವರಿಗೆ ಕೆಟ್ಟ 
ತಮ್ಮ ಆರೋಹಣಯಾತ್ರೆಗೆ ವಾಸ್ತವತೆಯ ಹವೆ ಅವರಿಗೆ ಅನುಗ್ರಹಿಸಿತೆ ? 
ಬಣ್ಣ ಬಳಿಯಲು ಚೀನೀಯರು ಹೀಗೆ ಹೇಳಿರ ಬೆಳಿಗ್ಗೆ ಹೊರಟರಷ್ಟೆ . ಶಿಖರವನ್ನು ಮುಟ್ಟು 
ಬಹುದೆ ? 

ವುದಕ್ಕೆ ಆಗ ಅವರಿಗೆ ಕೇವಲ ೩೮೨ ಮೀಟರು 

ಗಳ ಎತ್ತರ ಉಳಿದಿದ್ದಿತು. ಎರಡು ತಾಸು 
ಉತ್ತರ ಮಾರ್ಗದಲ್ಲಿ ೮೦೦೦ ಮೀಟರುಗಳ ಪ್ರಯಾಣ ಮಾಡಿದ ಮೇಲೆ ಅವರಿಗೆ ೩೦ 
ವರೆಗೆ ಯಾರೂ ಹೊಗಬಹುದೆನ್ನುವಷ್ಟು ಮೀಟರುಗಳಷ್ಟು ಎತ್ತರವಿರುವ ಒಂದು ಕಡಿ 
ಮಾರ್ಗವು ಸುಲಭವಾಗಿದೆ. ೮, ೧೦೦ ಮೀಟ ದಾದ ಹಿಮ ಗುಡ್ಡವು ಹತ್ತಿತು. ನೆಲದಿಂದ 


ಬಾಯ್ಎಲ್ಲಿದೆಯೋ 
ಅಲ್ಲದೆ ಆರೋಗ್ಯ! 


ಲೈಫ್ ಬಾಯ್ ಯಿಂದ ಸ್ನಾನಮಾಡುವಾಗ ಉಂಟಾಗುವ 
ಆನಂದವೇ ಆನಂದ: ಮೈ ಗೆ ನಿರ್ಮಲತೆ, ಮನಸ್ಸಿಗೆ ಉಲ್ಲಾಸ, 
ಮೈ ಕೈಗಳಲ್ಲಿ ಕೊಳೆಯಾಗುವುದನ್ನು ತಪ್ಪಿಸುವುದಕ್ಕೆ 
ಯಾರಿಗೂ ಸಾಧ್ಯವಿಲ್ಲ. ಲೈಫ್ ಬಾಯ್ ಯ ಸನ್ನದ ನೊರೆ 
ಕೊಳೆಯಲ್ಲಿರುವ ಕ್ರಿಮಿಗಳನ್ನು ತೊಳೆದು ತೆಗೆದು ನಿಮ್ಮ 
ಆರೋಗ್ಯವನ್ನು ರಕ್ಷಿಸುತ್ತದೆ. 
ಲೈಫ್ಬಾಯಿಂದ ಮನೆಯವರೆಲ್ಲರು ಆರೋಗ್ಯವಂತ 
ರಾಗಿರುತ್ತಾರೆ. 


TEBUOY 


SOAS 


VOI VIGATASQUS ON 
tv940 


ಕಸ್ತೂರಿ, ಡಿಸೆಂಬರ್ ೧೯೬೦ 
೬೦ - ೭೦° ಗಳಷ್ಟು ಕಡಿದಾಗಿ ಅದು ಎಷ್ಟು ಉಪಯೋಗಕ್ಕೆ ಬೀಳಲೆಂದು ತನ್ನಲ್ಲಿದ್ದ 
ನಿಂತಿದ್ದುದರಿಂದ ಏರುವುದು ಕಠಿನವಾಯಿತು. ಆಕ್ಸಿಜನ್ ಸಂಗ್ರಹವನ್ನು ಉಪಯೋಗಿಸದೇ 
ಆ ಗುಡ್ಡದಲ್ಲಿ ಒಂದೆಡೆ ಕೊರಕಲು ಬಿಟ್ಟಿತ್ತು . ಹಾಗೇ ಉಳಿದನಂತೆ. ಈ : ಮಹಾತ್ಯಾಗ 'ದಿಂದ 
ಆ ಕೊರಕಲಿನಿಂದ ಮೇಲೆ ಹೋಗಬೇಕೆಂದು ತಾನು ಬದುಕದೇ ಉಳಿದುದಾದರೆ , ಅವರಿಗೆ 
ನಿರ್ಧರಿಸಿದರು. ನಾಲ್ಕು ಸಲ ಅದನ್ನು ಹತ್ತುವು ಈ ವಿಷಯವುಗೊತ್ತಾಗಲೆಂದು, ಒಂದು ಚೀಟಿ 
ದಕ್ಕೆ ಲೀ ಲಿನ್ ಮನ್ ಎಂಬ ನಾಲ್ಕನೆಯವನು ಯಲ್ಲಿ ಅದನ್ನು ಗೀಚಿ ಇಟ್ಟು ಕೊಂಡನಂತೆ 
ಪ್ರಯತ್ನಿಸಿ ವಿಫಲನಾಗಲು, ಕೊನೆಗೆ ತಾನು ಆಮೇಲೆ ಅವನಿಗೆ ನಿದ್ರೆ ಹತ್ತಿತಂತೆ. 
ಬಾಗಿ, ತನ್ನ ಭುಜದ ಮೇಲೆ ಇನ್ನೊಬ್ಬನನ್ನು ಲೀ ನಿಜವಾಗಿಯೂ ಸುದೈವಿಯೆನ್ನಬೇಕು. 
ನಿಲ್ಲಿಸಿಕೊಂಡು ಎದ್ದು ನಿಂತು ಅವನನ್ನು ಮೇಲೆ ಅಷ್ಟು ಎತ್ತರದಲ್ಲಿ ನಿಸ್ಸಿಮ ಚಳಿಯಲ್ಲಿ ಅದೂ 
ಹತ್ತಿಸಿದನಂತೆ. 

ಉಸಿರಾಡಿಸುವುದೂ ಕಷ್ಟವಾಗಿದ್ದಾಗ, ಅವನಿಗೆ 
ಈ ರೀತಿಯಾಗಿ ಎಲ್ಲರೂ ಮೇಲೇರಿದ ಮೇಲೆ ಚೆನ್ನಾಗಿ ನಿದ್ರೆ ಹತ್ತಬೇಕೆಂದರೆ ! ಒಂದು ವೇಳೆ 
ಲೀ ಲಿನ್ ಮನ್ ನಿತ್ರಾಣನಾದನೆಂದು ಎಲ್ಲರೂ ನಿದ್ರೆ ಹತ್ತಿದ್ದರೂ ಕೂಡ ತುಸು ಹೊತ್ತಿನಲ್ಲಿ 
ತುಸು ತಡೆದರು. ನಾಲ್ವರಲ್ಲಿಕೊನ್ಬುನನ್ನು ಅವನು ಹತ್ತಿರದ ಕೈಲಾಸವನ್ನು ಖಂಡಿತವಾಗಿ 
ಬಿಟ್ಟು , ಇತರ ಮೂವರು “ ಕಮ್ಮುನಿಸ್ಟ್ ಕಾಣುತ್ತಿದ್ದ . 
ಸದಸ್ಯರು ಆಪ್ತಾಲೋಚನೆಗೆ ತೊಡಗಿದರು. ಇತ್ತ ಅವನನ್ನು ಹಿಂದೆ ಬಿಟ್ಟು ಮುಂದೆ 
ಕೊನ್ ಬು ಕಮ್ಯುನಿಸ್ಟ್ ಪಕ್ಷದ ಸದಸ್ಯನಲ್ಲ ಹೊರಟ ಮೂವರಿಗೆ ಕತ್ತಲೆಯ ದರ್ಶನವಾಗ 
ವಾದ್ದರಿಂದ ಅವನಿಗೆ ಈ ತ್ರಿಮೂರ್ತಿಗಳ ಸಭೆ ತೊಡಗಿತು. ಅವರು ಬ್ಯಾಟರಿಯನ್ನೆ ತಂದಿರ 
ಯಲ್ಲಿ ಅವಕಾಶ ಸಿಗಲಿಲ್ಲವೇನೋ . ಲಿಲ್ಲ . ಪಾಪ, ಮರೆತುಬಿಟ್ಟರಂತೆ . ಆದರೂ 

* ಮುಂದಕ್ಕೆ ಹೋಗುವುದು ಶಕ್ಯವಿಲ್ಲ. ವಾಂಗ್ ಪೂ ಚೌ “ ಹಿಂತಿರುಗುವುದೆ ? ಮುಂದೆ 
ಹಿ೦ತಿರುಗೋಣವೆ ? ” ಒಬ್ಬನು ಕೇಳಿದನು . ಹೋಗುವುದೇ ? ನಿಮ್ಮ ಅಭಿಪ್ರಾಯವೇನು ? ” 

“ ಇಲ್ಲ, ಶಿಖರವನ್ನು ಮುಟ್ಟಿ ಬರಬೇಕೆಂದು ಎಂದು ಕೇಳಿದಾಗ, ಇತರರಿಬ್ಬರೂ ದೃಢವಾದ 
ಪಕ್ಷದ ಆಜ್ಞೆಯಾಗಿದೆ. ಹಿಂತಿರುಗುವುದು ಸ್ವರದಲ್ಲಿ “ ಇಲ್ಲ ಮುಂದೆ ಸಾಗೋಣ” ಎಂದರು. 
ಶಕ್ಯವೇ ಇಲ್ಲ ” ಎಂದು ವಾಂಗ್ ಪೂ ಚೌ ಪರಿಚಿತ ದಾರಿಯಿದ್ದರೂ ಕಗ್ಗತ್ತಲೆಯಲ್ಲಿ 
ಕೂಗಿ ಹೇಳಿದ, 

ಹೋಗುವುದು ಕಠಿನ. ಇದಂತೂ ತೂಕ ತಪ್ಪಿ 
ಆದರೆ ಲೀ , ವಿಶೇಷ ಶ್ರಮಗೊಂಡಿದ್ದ ದರೆ ಕೆಳಗೆ ಉರುಳಿ ಬೀಳುವ ಪಕ್ವತ ಪ್ರದೇಶ. 
ಮೂಲಕ ಅವನು ಮುಂದೆ ಹೆಜ್ಜೆಯನ್ನಿಡುವಂ- ಅತಿಯಾದ ಶೀತ, ಉಸಿರಾಡಿಸುವುದಂತೂ 
ತಿರಲಿಲ್ಲ. ಒಮ್ಮೆಯಂತೂ ಉಸಿರು ಹೋಗಿ ಕಷ್ಟವೇ ಆಗಿದ್ದಿತು. ಆದರೆ ' ವಜ್ರದೇಹಿ 
ಬಿಟ್ಟಿತು. ಜೋರಾಗಿ ಆಕ್ಸಿಜನ್‌ನ್ನು ಎಳೆದು ಗಳಾದ ಆ ಮೂವರ ಕಣ್ಣು ಗಳೂ ಮಹಾ 
ಕೊಂಡಿದ್ದರಿಂದ ಪುನಃ ಉಸಿರಾಡಿಸುವಂತಾ- ಸಾಮರದಿಂದ ಕೂಡಿದವುಗಳೇ ಆಗಿರಬೇಕು. 
ಯಿತಂತೆ, 

ಅಂತೆಯೇ ನಕ್ಷತ್ರಗಳ ಬೆಳಕೂ ಹಿಮದ ಬಿಳಿ 
ಅಂತೂ ಆ ಸಭೆಯಲ್ಲಿ ನಿರ್ಣಯವಾದ ಛಾಯೆಯೂ ಅವರಿಗೆ ಸಾಕಾಯಿತಂತೆ . 
ಮುಖ್ಯ ಸಂಗತಿ ಲೀ ಲಿನ್ ಮನ್ ಅಲ್ಲಿಯೆ ತುಸು ಅ೦ತರದಲ್ಲಿ ಅವರ ಆಕ್ಸಿಜನ್ ಸಂಗ್ರ 
ಉಳಿಯಬೇಕೆಂಬುದು. ಅವನು ಮನಸ್ಸಿಲ್ಲದೇ ಹವು ಸಂಪೂರ್ಣವಾಗಿ ತೀರಿಹೋಯಿತು. ಆಗ 
ಉಳಿದರೂ ತನ್ನ ಸ್ನೇಹಿತರು ಮರಳಿ ಬಂದಾಗ ಅವರು ತಮ್ಮ ಆಕ್ಸಿಜನ್ ಸಾಧನವನ್ನು ಒಗೆದು 


೮೭ 


ಚೀನೀಯರು ನಿಜವಾಗಿ ಎವರೆಸ್ಟ್ ಏರಿದರೆ ? 
ಬಿಟ್ಟು ' ದೃಢನಿಶ್ಚಯ ' ದಿಂದ ಮುಂದೆ ಸಾಗಿ ಆ ರಾಷ್ಟ್ರದ ಹಾಗೂ ಕಂಡುಹಿಡಿದವನ ರಾಷ್ಟ್ರದ 
ದರು . ಅವರ ತಲೆ ನೋಯತೊಡಗಿತು. ಉಸಿ ಎರಡೂ ಧ್ವಜಗಳು ನಿಲ್ಲಬೇ ಕಾದುದೂ ವಾಡಿಕೆ 
ರಿನ ತೊಂದರೆಯ ಮೂಲಕ ಪ್ರತಿಯೊಂದು ಯಾಗಿತ್ತು . ಈ ಮೂವರು ಮಾತ್ರ ಚೀನೀ ಧ್ವಜ 
ಅಡಿಯನ್ನು ಮುಂದಿಡುವಾಗಲೂ ಒದ್ದಾಡ ವೊಂದನ್ನೇ ಏರಿಸಿ ಬಂದರು. ನೇಪಾಳದ ಧ್ವಜ 
ಬೇಕಾಯಿತು. ಒಂದೇ ಮೀಟರಿನ ಹಿಮದಿಬ್ಬ ವನ್ನೇರಿಸುವ ಅಗತ್ಯ ಅವರಿಗೆ ಕಾಣಲಿಲ್ಲ . 
ವನ್ನೇರಲು ಅವರಿಗೆ ಅರ್ಧಧ್ರ ತಾಸು ಹತ್ತಿತು. ಅಲ್ಲಿಂದ ವಾಂಗ್ ಪೂ ಚೌ , ತನ್ನ ದಿನಚರಿ 
ಆದರೂ ಅವರು ಎಲ್ಲವನ್ನೂ ಸಹಿಸಿಕೊಂಡು ' ಯಿಂದ ಒಂದು ಪುಟವನ್ನು ಹರಿದು, ತಾವು 
ಮುಂದೆ ಸಾಗಿದರು. ಆಗ ಅವರಿಗೆ ದಾರಿಯಲ್ಲಿ ಮೂವರು ಚೋಮೋ ಲುಂಗ್ರಾ ( ಎವರೆಸ್ಟ್ ) 
ದೊಡ್ಡ ಕಲ್ಲುಬಂಡೆಯೊಂದು ಅಡ್ಡಲಾಗಿ ನಿಂತಿ ವನ್ನು ಆ ದಿನ , ಇಷ್ಟು ಗಂಟೆಗೆ ಗೆದ್ದೆ ಎಂದು 
ದೀತು, ಕೋನ್- ಬು ಅದನ್ನು ಜಿಗಿದು ಏರಿ, ಬರೆದು, ಕೈ ಚೀಲ' ದಲ್ಲಿ ಹಾಕಿ ಕಲ್ಲನ್ನು ಹೇರಿ 
ಉಳಿದವರನ್ನು ಮೇಲೆಳೆದುಕೊಂಡನು . ಇಟ್ಟನು. ಇಷ್ಟನ್ನು ಬರೆವುದಕ್ಕೆ ಎಷ್ಟೋ ಮಿನಿಟು 

ಆ ಕ್ಷಣದಲ್ಲಿ ಅವರಿಗೆ ಗೊತ್ತಾಯಿತು, ಜಗ ಗಳು ಹತ್ತಿದುವಂತೆ! ಅವನು ಹೇಳಿಕೇಳಿ ಭೂಗ 
ತಿನ ಅತ್ಯುನ್ನತ ಶಿಖರದಮೇಲೆ ತಾವು ಇದ್ದೇವ ರ್ಭಶಾಸ್ತ್ರದ ಪದವೀಧರ. ಅದಕ್ಕಾಗಿ ಮಾವೋ 
ಎಂದು ವೇಳೆ ಬೆಳಗಿನ ಜಾವ ೪- ೨೦ . ನಿಗೆ ಅರ್ಪಿಸಲೆಂದು ಉತ್ತಮವಾದ ವಿವಿಧ 

“ ನೀವು ಅಲ್ಲಿ ಏನೇನು ಕಂಡಿರಿ ?” ಪತ್ರಿಕಾ ಬಗೆಯ ೮- ೧೦ ಕಲ್ಲುಗಳನ್ನು ( ಆ ಕತ್ತಲೆಯಲ್ಲಿ) 
ಗೋಷ್ಠಿಯಲ್ಲಿ ವರದಿಗಾರರು ಕೇಳಿದರು. ಆರಿಸಿದನಂತೆ. 

“ ದಕ್ಷಿಣಕ್ಕೆ ದೊಡ್ಡದಾದ ಹಿಮದ ಮೋಡ ಅಲ್ಲಿಂದ ಅವರು ೪ -೩೫ ಕ್ಕೆ ಅಂದರೆ ಕೇವಲ 
ಗಳಿದ್ದುವು. ಉತ್ತರಕ್ಕೆ ಬಂಡೆಗಳು, ಮಧ್ಯದಲ್ಲಿ ೧೫ ನಿಮಿಷಗಳನ್ನು ಅಲ್ಲಿ ಕಳೆದು ಮರಳಿ 
ಅಂಡಾಕಾರದ ಬಯಲು ಜಾಗ ಇದ್ದಿತು.” ಹೊರಟರಂತೆ. ಬೆಳಗಿಗೆ ಹೊರಟವರು, ಇದು 

ಈ ಉತ್ತರವನ್ನು , ೧೯೫೩ ರ ಎವರೆಸ್ಟ್ ವರೆಗೆ ಸುಮಾರು ೧೯ ತಾಸುಗಳನ್ನು ಕೂಳು 
ಯಾತ್ರೆಯ ವಿವರಗಳನ್ನೊದಿದ ಶಾಲೆಯ ನೀರಿಲ್ಲದೆ , ( ವಿಶೇಷತಃ ನೀರು ಹೆಚ್ಚು ಬೇಕು ) 
ಹುಡುಗನೂ ಹೇಳಬಹುದು ಎಂದು ವರದಿಗಾ ಗುಡ್ಡವನ್ನು ಏರುತ್ತಲೇ ಕಳೆದಿದ್ದರಂತೆ. ಅದೇ 
ರರು ಮನಸ್ಸಿನಲ್ಲಿ ಅಂದುಕೊಂಡರು. ಅವರ ಮಹಾನ್ ದೈಹಿಕ ಶಕ್ತಿಯಿಂದಾಗಿ 

ಶಿಖರ ತಲುಪಿದಾಗ ವೇಳೆ ೪ -೨೦ ಗ೦ಟಿ ಅವರಿಗೆ ಯಾವ ಅನಾನುಕೂಲವೂ ಆಗಲಿಲ್ಲ. 
ಯಾಗಿತ್ತಷ್ಟೆ . ಕೋನ್ ಬು ತನ್ನ ಚೀಲದಿಂದ ಇತರ ಶಿಖರಾರೋಹಿಗಳು ಮಾಡುವ 
ಅಧ್ಯಕ್ಷ ಮಾವೋನ ಪ್ಲಾಸ್ಟರ್ ಮೂರ್ತಿಯನ್ನು ಇನ್ನೊಂದು ಕೆಲಸವನ್ನು ಇವರಿಗೆ ಮಾಡಲಿಕ್ಕೆ 
ಹೊರತೆಗೆದು, ಶಿಖರದ ವಾಯವ್ಯ ದಿಕ್ಕಿನಲ್ಲಿ ಆಗಲಿಲ್ಲ. ಅದೆಂದರೆ ಶಿಖರದ ಮೇಲಿನ ಛಾಯಾ 
ಅದನ್ನು ನೆಲೆಗೊಳಿಸಿದನು. ಬದಿಯಲ್ಲಿಯೆ ಸಣ್ಣ ಚಿತ್ರಗಳನ್ನು ತೆಗೆಯುವುದು, ಕತ್ತಲೆ ಎಂಬುದು 
ಕಲ್ಲುಗಳನ್ನು ಒಟ್ಟಿ, ಚೀನೀ ರಾಷ್ಟ್ರಧ್ವಜವನ್ನು ಅನುಕೂಲವಾಗಿ ಪರಿಣಮಿಸಿತು. ಬ್ಯಾಟರಿ 
ನಿಲಿಸಿದನು . ಯಾರದೂ ಅಲ್ಲದ ಅಥವಾ ಯಂತೆ ಕ್ಯಾಮರಾವನ್ನೊಯ್ಯಲು ಮರೆತಿರಲಿಲ್ಲ . 
ತಮ್ಮದೇ ಆದ ಹೊಸ ಪ್ರದೇಶವಿದ್ದರೆ, ಅದನ್ನು ಬೆಳಗಿನ ೭- ೩೦ ಸುಮಾರಿಗೆ, ಆಗ ಅವರು ೮೭೦೦ 
ಕಂಡುಹಿಡಿದವನ ರಾಷ್ಟ್ರದ ಧ್ವಜವೊಂದನ್ನೇ ಮೀಟರುಗಳ ಮೇಲಿದ್ದರು. ಕೆಲವು ಫೋಟೋ 
ಏರಿಸುವುದು ವಾಡಿಕೆ. ಇನ್ನು ಅನ್ಯ ರಾಷ್ಟ್ರದ ಗಳನ್ನು ತೆಗೆದುಕೊಂಡರು . ಈ ಎತ್ತರದ ವರೆಗೆ 
ಹೊಸಪ್ರದೇಶದಲ್ಲಿ ಪದಾರ್ಪಣ ಮಾಡಿದಾಗ, ಹಿಂದಿನ ಕೆಲವರು ಹೋಗಿ ಬಂದುದೇ ಇತ್ತು . 


ಕಸ್ತೂರಿ, ಡಿಸೆಂಬರ್ ೧೯೬೦ 
ಈ ಸ್ಥಳದ ಫೋಟೋಗಳೂ ಕೂಡ ಸೆಪ್ಟೆಂಬರ ಹಿಮ ಪ್ರದೇಶದ ಇನ್ನೊ೦ದು ತಾಪತ್ರಯ 
ತಿಂಗಳ ವರೆಗೆ ಪ್ರಕಟವಾಗಲಿಲ್ಲ. ಈಗ ವೆಂದರೆ ತುರಿಕೆ, ಕೈ ಕಾಲಿನ ಬೆರಳುಗಳು 
ಆದಂತೆ ಕಾಣಲಿಲ್ಲ . 

ಅಸಾಧ್ಯ ಹಿಮ ಕಡಿತದಿಂದನೋವಿಡುವವಲ್ಲದೆ , 
ಸರಿ, ಮುಂದೆ ನಡುದಾರಿಯಲ್ಲಿ ಲೀ ನನ್ನು ಬೆರಳುಗಳು ನಿರ್ಜೀವವಾಗುವುದೂ ಉಂಟು. 
ಕೂಡಿಕೊಂಡರು . ಅವನು ಉಳಿಸಿದ್ದ ಆಕ್ಸಿ , ಎರಿಕ್ ಶಿಪೈನ್ ಅದರಿಂದ ವರ್ಷಗಟ್ಟಲೆಒದ್ದಾ 
ಜನ್‌ನ್ನು ಮೂವರೂ ಉಪಯೋಗಿಸಿದರು. ಡಿದ್ದ. ಚೀನೀಯರಿಗೆ ಮಾತ್ರ ಕೇವಲ ಇಂಥ 
ತಮ್ಮ ಹತ್ತಿರದ ಎಂದರೆ ೭ ನೇ ಕ್ಯಾಂಪನ್ನು ಮೂರು ಗಾಯಗಳಾದವಂತೆ. 
ಮುಟ್ಟುವಾಗ ಸಂಜೆ ೬ ಗಂಟೆಯಾಗಿತ್ತು . ಇದೆಲ್ಲದಕ್ಕೂ ಚೀನೀಯರು ಕೊಡುವ 
ಊಟದ ಶಾಸ್ತ್ರವನ್ನು ಮುಗಿಸಿಕೊಂಡು ಆ ಗಳಿ ಉತ್ತರವೆಂದರೆ, ಅವರ ಆರೋಹಿಗಳ ಅಲೌಕಿಕ 
ಗೆಗೆ ಕೆಳಗಿಳಿಯತೊಡಗಿದರು. ಆದರೆ ಕತ್ತಲೆ ದೇಹರಚನೆ ಎನ್ನಬಹುದು. ಆದರೆ ಪರ್ವತಾ . 
ಯಲ್ಲಿ ದಾರಿ ತಪ್ಪಿಸಿಕೊಂಡದ್ದರಿಂದ, ಅವರ ರೋ ಹಣವು ದೈಹಿಕ ಬಲವೊ೦ದನ್ನೆ ಅವ 
೬ ನೇ ಕ್ಯಾಂಪ್ ಕಣ್ಣಿಗೆ ಬೀಳಲಿಲ್ಲವಾಗಿ, ಆ ಲಂಬಿಸಿರುವುದಿಲ್ಲ ಎಂಬುದು ಎಲ್ಲರೂ ಒಪ್ಪುವ 
ಚಳಿಯಲ್ಲಿಯೇ ಬಯಲಲ್ಲಿ ರಾತ್ರಿ ಕಳೆದರು. ಮಾತಾಗಿದೆ. 

ದೇಹಶಾಸ್ತ್ರದ ದೃಷ್ಟಿಯಿಂದ, ಉಸಿರಾಡಿ 
ಸುವುದು ಕಷ್ಟವಾಗಿರುವ ಸ್ಥಳದಲ್ಲಿ ಇವರು ಮುಂದೆ ಕೇವಲ ೫ ದಿನಗಳಲ್ಲಿ, ತಂಡದ 
೧೯ + ೧೪ = ೩೩ ತಾಸುಗಳನ್ನು ಕಳೆದುದು - ಎಲ್ಲ ಜನರೂ ಎವರೆಸ್ಟ್ ಪರ್ವತವನ್ನು ಬಿಟ್ಟು 
ಅದೂ ಅರ್ಧ ವೇಳೆಯನ್ನು ಆಕ್ಸಿಜನ್ ಇಲ್ಲ ಕೆಳಗಿಳಿದಿದ್ದರು. ಅವರು ಇಳಿದು ಬಂದದ್ದು, 
ದೆಯೆ ಅಸಂಭವನೀಯವೆಂದು ತಿಳಿಯಲಾಗು ಟಿಬೇಟಿನ ರಾಜಧಾನಿ ಲಾ ಸಾಕ್ಕೆ ! ಅಲ್ಲಿಯೇ ಈ 
ತದೆ. ಅಲ್ಲದೆ ಅವರು ಒಯ್ದಿದ್ದ ಆಕ್ಸಿಜನ್ ವೀರರಿಗೆ ೩೦ ನೇ ತಾರೀಖಿನಂದು, ೩೦ ಸಾವಿರ 
ಪೂರೈಕೆಯ ಯಂತ್ರವು ಸಂಜೆಯ ಆರರ ವರೆಗೆ ಜನಸಮ್ಮುರ್ದದಲ್ಲಿ ಸನ್ಮಾನವಾಯಿತಂತೆ. ಆ 
ಎಂದರೆ ಸುಮಾರು ೧೪ ಗಂಟೆಗಳ ಕಾಲ ಕೆಲಸ ಕೃತ್ಯವೆಂದರೆ, ಈ ಘಟನೆಯನ್ನು ಕುರಿತು ಜಗ 
ವನ್ನು ಕೊಟ್ಟಿತಂತೆ . ಅತ್ಯಂತ ಉಳಿತಾಯ ತಿನ ಇತರ ಭಾಗಗಳಲ್ಲಿ ಸಂಶಯದ ಸೊಲ್ಲು 
ದಿ೦ದ ಆಕ್ಸಿಜನ್ ಬಳಸಿದ ಹಿಲೇರಿ ತೇನ್ಸಿಂಗರ ದೊಡ್ಡದಾಗಿ ಕೇಳಿಸುತ್ತಿರುವಾಗ, ಚೀನೀಯರು 
ತುಂಬಿದ ಯಂತ್ರಗಳು ಕೇವಲ ೭ ತಾಸುಗಳ ಪುರಾವೆ - ಸಾಕ್ಷಗಳನ್ನು ಒದವಿಸಿ ಅದನ್ನು 
ವರೆಗೆ ಪೂರೈಸಲು ಮಾತ್ರ ಸಾಧ್ಯವಾದವು. ಖಂಡಿಸಹೋಗಿಲ್ಲ. ಅವರು ಸುಮ್ಮನಿದ್ದದ್ದೆ " 
ಚೀನಿಯರ ಯಂತ್ರಗಳು ಅವುಗಳಿಗಿಂತ ಒಂದು ಆಶ್ಚಯ್ಯ , ಯು - ೨ ವಿಮಾನದ ಉಡ್ಡಾ 
ಎಷ್ಟೋ ಪಟ್ಟು ಉತ್ತಮ ದರ್ಜೆಯವಿದ್ದರೂ ಣದ ವಿಚಾರದಲ್ಲಿ ಅತಿಯಾಗಿ ಬೊಬ್ಬಾಟ 
ಇದು ಅಸಾಧ್ಯವಾದ ಮಾತಾಗಿದೆ. 

ಮಾಡಿದ ರಶಿಯನ್ನ ರೂ ತೆಪ್ಪಗಿದ್ದಾರೆ. ಇಷ್ಟ | 
ಹಿಲೇರಿ- ತೇನ್ ಸಿ೦ಗರಿಗೆ ತಮ್ಮ ಕೊನೆಯ ಅಲ್ಲದೆ ರಶಿಯನ್ನರಾಗಲೀ , ಚೀನಿಯರಾಗಲೀ 
ಕ್ಯಾ೦ಪಿನಿಂದ ಶಿಖರವನ್ನು ಮುಟ್ಟಿ ಮರಳಿ ಬರ ತಮ್ಮ ಎವರೆಸ್ಟ್ ವಿಜಯ ' ದ ಮುಂದಿನ ಉಪ 
ಲಿಕೆ ೧೨ ಗಂಟೆಗಳು ಹತ್ತಿದ್ದವು. ಮರಳಿದ ಯೋಗವನ್ನು ಪಡೆದುಕೊಂಡಿಲ್ಲ. ಸದ್ಯದ ಮಟ್ಟಿ 
ವರು ಎದ್ದು ನಿಲ್ಲುವುದಕ್ಕೂ ತ್ರಾಣವಿಲ್ಲದವ ಗಂತೂ ಚೀನಿಯರು ಒಂದು ಜಾಗತಿಕ ಮಟ್ಟದ 
ರಾಗಿದ್ದರು, ಅದೇ ಚೀನೀಯರು ೨೫ - ೩೦ ಸುಳ್ಳನ್ನು ಹೇಳಿ ಸುಮ್ಮನಿದ್ದಾರೆ ಎನ್ನಬ 
ತಾಸುಗಳ ವರೆಗೆ ಇದ್ದರಂತೆ. 


. 


ಹುದು. 


SHAPREENS/ 60 /DIL 29 KAN . 


ಸುಂದರ 
ಕೇಶರಾಶಿ 


HSN 


ಆಕರ್ಷಕ, 
ಗೌರವಪೂರ್ಣ 
ಕೇಶರಾಶಿಯು 

ಸೌಂದರ್ಯಕ್ಕೆ 
ಮೂಲಧಾರವಾಗಿದೆ . 

- ನಿಮ್ಮ ಕೂದಲು 
ರೇಶ್ನೆಯಂತೆ ನುಣುಪಾಗಿ, 

ಮನಮೋಹಕ 
ಸುಖಾಸನೆಯಿಂದಕೂಡಿ, 
ಪ್ರಕಾಶಮಾನವಾಗಿ, ನಿರ್ಮಲವಾಗಿ, 

ಮತ್ತು ಆರೋಗ್ಯವುಳ್ಳ 
ಬ್ಲಾಗಿ ಇರಲು ಬ್ರಾಹೀ ಆಯ್ತಾ ? 

ಅತ್ಯಾವಶ್ಯಕ. ಇಂದೇ ( ಬ್ರಾಹೀ 
ಆಮ್ಯಾ ' ತೈಲವನ್ನು ಕೊಳ್ಳಿರಿ ಮತ್ತು 
ನಿಮ್ಮ ಸೌಂದರ್ಯವನ್ನು ಹೆಚ್ಚಿಸಿರಿ. 

ಬ್ರಾಹೀ ಆಯ್ತಾ 2 ಔಂಸ್ , 
4 ಓಂ * ಮತ್ತು 16 ಔಂಸ್ 
ಪ್ಯಾಕ್‌ಗಳಲ್ಲಿ ಸಿಗುತ್ತದೆ. 


ನಿಮ್ಮ ಕೂದಲು ಯಾವಬಣ್ಣದ್ದೇ ಆಗಲಿ, ಅದರ ಪೂರ್ಣಚಂದ “ ಬ್ರಾಹೀ ಆಯ್ತಾ ” ದಿಂದ. 


ಭೂಶ್ಚಾಪೆಶ್ವರ 


3 ಬಾ 


ಅಮ್ಮಾ 


ತೆ 


ಭೂತ್ಪಾದೇಶ್ವರ ಇಂಡಸ್ಟ್ರೀಸ್ ಲಿ., ಪನ್ವೇಲ್ - ಮುಂಬಯಿ . 


ಭೂತಪಾಪೇಶ್ವರ ಡೀಪೋ : ಮೆಸರ್ಪ ಯುನೈಟೆಡ್ ಏಜನ್ಸಿಜ 

ಸುಲ್ತಾನಪೇಟ, ಬೆಂಗಳೂರು. 
ಮೆಸರ್ಪ ಯುನೈಟೆಡ್ ಏಜನ್ಸಿಜ, ಶಿವನಿಕೇತನ, ಹುಬ್ಬಳ್ಳಿ , 


D 5 -12 


H 


ನಾನು 
ಸಿಗರೇಟು 
ಬಿಂದು 


M 


ಟಿ . ಎನ್ . ಗಲಗ 


ರಕ್ಕೆ ನೂರು ನಯೆ ಪೈಸೆ ಅಸ್ಸಲ್ ಸಿದ್ದು ಬಲಗೈಯ ತೋರು ಮತ್ತು ನರ 
ಧಾರ್ಮಿಕ ನಿಷ್ಠೆಗೆ ಹೆಸರು ಪಡೆದ ನಮ್ಮ ಮನೆ ಬೆರಳುಗಳ ನಡುವಿನ ಸಂದಿಯ ಮೇಲ್ಬಾಗದ 
ತನದಲ್ಲಿ ಹುಟ್ಟಿನ ಬದಲು ಕಾಪು ಬೆಳಸಲು ಸಿಗರೇಟನ್ನಿಟ್ಟು ಕೊಂಡು, ಆ ಸ್ಥಾನ ಸಿಗರೇ 
ಹೋಳಿಗೆ ಹಯಗ್ರೀವದ ಬದಲು ಆಮೈ ಟ್ ಬಿರಿ ಸಂಸರದಿಂದ ಕೆಂಪಾಯಿತು. ಆ ಮೇಲೆ ಅದನ 
ಯಾನಿ ಹೊಡೆಯಲು ಮತ್ತು ಸಿಗರೇಟ್ ಶಬ್ದದ ಅದೇ ಸಂದಿಯ ಕೆಳ ಭಾಗಕ್ಕೆ ವರ್ಗಾಯಿಸಿದ 
ಸರಿಯಾದಉಚ್ಚಾರಣೆ ಬಾರದಂಥಲ್ಲಿ ಸಿಗರೇಟ್ ಅಲ್ಲಿಯೂ ಕಲೆಯಾದ ಮೇಲೆ ಅದನ 
ಸೇದಲು ಮೂಲಪುರುಷನಾದವ ನಾನು. ನಮ್ಮ ಮುಂದಿನ ಎರಡು ಬೆರಳುಗಳ ನಡುವ 
ಹಿರಿಯರಿಗೆ ಇದು ಗೊತ್ತು ಮತ್ತು ನನಗೂ ಅವ ಎಡೆಗೆ ಸ್ಥಳಾಂತರಿಸಬೇಕಾಯಿತು. ಎಲ್ಲ ಬೆರ 
ರಿಗೆ ಗೊತ್ತೆಂದು ಗೊತ್ತು . ಆದರೆ ಎರಡೂ ಗಳ ಬಣ್ಣ ಬದಲಾದ ಮೇಲೆ ಸ್ಥಳಾಂತ 
ಪಕ್ಷದವರು ಒಂದು ಮೂಕ ಒಪ್ಪಂದಕ್ಕೆ ಬಂದಿ ವನ್ನು ಬಿಟ್ಟು ಹಸ್ತಾಂತರ ಮಾಡದೆ ಗತ್ಯಂತ 
ದೈ ವು . ಅವರು ತಮಗೆ ಗೊತ್ತಿಲ್ಲವೆಂದು ನಟಿಸ ವಿಲ್ಲದಾಯಿತು. ಹೀಗೆ ನನ್ನ ಎರಡೂ ಕೈಗ 
ಬೇಕು ಮತ್ತು ಅವರಿಗೆ ಗೊತ್ತಿದೆಯೆಂದು ನನಗೆ ಬೆರಳುಗಳು ಟಿಕ್ಕಿ ಕಲರ್ ಆಗಿಬಿಟ್ಟಿವೆ. 
ಗೊತ್ತಿಲ್ಲವೆಂದು ನಾನು ನಟಿಸಬೇಕು. ಆದ್ದ ಮಿತ್ರರು ನನ್ನಿ ಮಿತಿಮೀರಿದ ಸಿಗರೇಟ 
ರಿಂದ ಸಿಗರೇಟು ಸೇದಲೇಬೇಕೆಂದು ಅನಿಸಿ, ಹವ್ಯಾಸವನ್ನು ನೋಡಿ ಸಿಗರೇಟ್ ಸೇದಿದೆ 
ದಾಗ - ಅಂದರೆ ಯಾವಾಗಲೂ “ ನಾನು ತುಟಿ, ಬಾಯಿ , ಕಂಠ, ಶ್ವಾಸಕೋಶ ಇವಾ 
ಸ್ವಲ್ಪ ಹೊರಗೆ ಹೋಗಿ ಬರುತ್ತೇನೆ ", " ಇಲ್ಲೇ ಗಳ ಯಾವ ಸ್ಥಳದಲ್ಲಿ ಕ್ಯಾನ್ಸರ್‌ ಆಗಬ 
ಹೋಗಿ ಪೇಪರು ತರುತ್ತೇನೆ ", " ಶೇವಿಂಗ್ ದೆಂದು ಅನೇಕ ಪತ್ರಿಕೆಗಳ ವರದಿಗಳ ಸಮೆ 

ಡು ತರಬೇಕಾಗಿದೆ'' ಎಂದು ಅನೇಕಾನೇಕ ನನಗೆ ಉಪದೇಶಿಸಿದರು. ಪ್ರಮಾಣಗಳು ಪ 
ನೆವಗಳನ್ನು ಹುಟ್ಟಿಸಿಕೊಂಡು ಯಥೇಷ್ಟ ಹೊಗೆ ಪೂರವಾಗಿದ್ದವು. ಗಾಬರಿಯಾದೆ. ಆ ಗಾಬ 
ಕಾರಿ ಬರುತ್ತಿದ್ದೆ. ಪ್ರತಿಯೊಬ್ಬರಿಗೂ ಇದು ಮರೆಯಲು ಮತ್ತಷ್ಟು ಸಿಗರೇಟು ಸೇದಬೇಕ 
ಕಾಲಿಲ್ಲದ ನೆವವೆಂದುಗೊತ್ತಿರುತ್ತಿತ್ತು , ಆದರೂ ಯಿತು. 
ಅದು ನಡೆಯುತ್ತಿತ್ತು – ಶಿಷ್ಟಾಚಾರ ರಕ್ಷಣೆ ನಮ್ಮ ಮನೆಯ ಬಚ್ಚಲು ಕೋಣೆ 
ಗಾಗಿ, 

ಹೊಗೆನಳಿಗೆಯಿಲ್ಲದಿದ್ದರೂ ನಡೆಯಬಹುದು 
ನನ್ನ ಸಿಗರೇಟ್ ಸೇವೆಯ ಪ್ರಮಾಣ ಸ್ವಲ್ಪ ಆದರೆ ನಾನು ಕೂಡುವ ರೂಮಿನಲ್ಲಿ ಬೇ 
ಹೆಚ್ಚ , ಮೊದಲು ನಾನು ಸೇದಲು ಪ್ರಾರಂಭಿ ಬೇಕು. ನಾನು ನೌಕರಿ ಮಾಡುತ್ತಿದ್ದ ಆಫೀಸಿ 

60 


ನಾನು ಸಿಗರೇಟು ಬಿಟ್ಟಿದ್ದು 

೯೧ 
ಚೇಂಬರಿನಲ್ಲಿ ಒಂದು ಹೊಗೆ ಕಿ೦ಡಿ ಹಾಕಿಸ ಬಂದ ಮೊದಲನೇ ವಾರ ಪ್ಲೇಯರ್ಸ್‌, ಕೊನೆ 
ಬೇಕೆಂದು ಒಮ್ಮೆ ಮೇಲಿನವರಿಗೆ ವಿನಂತಿ ಮಾಡಿ ಯ ವಾರ ಚಾರ್‌ಮಿನಾರ್‌ , ಒಟ್ಟು, ಕಡ್ಡಿ ಪೆಟ್ಟಿಗೆ 
ಕೊಂಡಿದ್ದೆ . ಅದನ್ನು ಪೂರೈಸುವ ಬದಲು ಬಿಟ್ಟು ತಿಂಗಳಿಗೆ ರೂ . ೪೫ || 
* ಧೂಮ್ರಪಾನ ನಿಷೇಧಿಸಲ್ಪಟ್ಟಿದೆ ” ಎ೦ದು ಇತರ ಕೆಲ ಸ್ಟಾಟಿಸ್ಟಿಕ್ಸು ಗಳೂ ಅರ್ಥಗಶ್ಚಿತ 
ಒಂದು ಅಬದ್ದ ಬೋರ್ಡು ಬರೆಸಿ ಕಳಿಸಿದರು. ವಾಗಿವೆ. ಒಂದು ಸಿಗರೇಟ್ ಸೇದಲು ಸರಾ 
ನಾನು ಔಟ್ -ಡೋರ್‌ ಕೆಲಸಕ್ಕೆ ವರ ಮಾಡಿಸಿ ಸರಿ ೨೦ ಸಲ ಝುರಿ ಎಳೆಯಬೇಕು. ಅಂದರೆ 
ಕೊಂಡೆ, 

ನಾನು ದಿನಕ್ಕೆ ೮೦೦ ಸಲ ಸಿಗರೇಟಿನ ಹಿಂಬದಿ 
ಸಿಗರೇಟ್ ಇಲ್ಲದೆ ನನ್ನ ತಲೆಯೇ ಓಡುವು ಯನ್ನು ಮುತ್ತಿಡುತ್ತೇನೆ. ನಾನು ಸೇದಿ ಒಗೆ 
ದಿಲ್ಲ. ಒಂದು ಒಳ್ಳೆ ಪ್ಲಾನ್ ಮಾಡಬೇಕಾದರೆ, ಯುವ ಸಿಗರೇಟು ತುಂಡುಗಳನ್ನೂ ಅಳೆದು 
ಒ೦ದು ಡ್ರಾಫ್ಟ್ ಬರೆಯಬೇಕಾದರೆ ಸಿಗರೇಟ್ ನೋಡಿದ್ದೇನೆ: ಅದು ಸಿಗರೇಟಿನ ೧/ ೬ ಅಂಶ 
ಬೇಕು. ಗಹನವಾದ ವಿಷಯವನ್ನು ತಿಳಿದು ವಾಗುತ್ತದೆ. ಅರ್ಥಾ ನಾನು ಸೇದಿ ಒಗೆದ 
ಕೊಳ್ಳಬೇಕಾದರೆ ಸಿಗರೇಟ್ ಬೇಕು. ಮರೆತು ತುಂಡುಗಳಿಂದ ದಿನಕ್ಕೆ ಆರು ಇಡಿ ಸಿಗರೇಟು 
ಹೋದ ಹೆಸರುಗಳನ್ನು ಜ್ಞಾಪಿಸಿಕೊಳ್ಳ ಬೇಕಾ ಗಳನ್ನು ತಯಾರಿಸಬಹುದು. 
ದರೂ ಒಮ್ಮೆಲೆ ನೆನಪಿಗೆ ಬಂದ ಅನಿಷ್ಟವನ್ನು ವಾರ್ಷಿಕ ಮಾನದಿಂದ ನಾನು ಸಿಗರೇಟಿ 
ಮರೆಯಬೇಕಾದರೂ ಸಿಗರೇಟ್ ಬೇಕು. ಗಾಗಿ ರೂ ೫೪೦ ಖರ್ಚು ಮಾಡುತ್ತೇನೆ, ೧೧೦ 

“ ದಿನದ ೨೪ ತಾಸುಗಳಲ್ಲಿ ಯಾವ ೧೫ ದಿನಗಳಿಗೆ ಸಮಾನವಾದ ವೇಳೆಯಷ್ಟು ನನ್ನ 
ನಿಮಿಷಗಳಲ್ಲಿಯೂ ನೀನು ಸಂತತವಾಗಿ ಸಿಗ ಕೈಲಿ ಸಿಗರೇಟ್ ಇರುತ್ತದೆ; ೨೯೨೦೦೦ ಸಲ 
ರೇಟ್ ಸೇದದೆ ಇರುವ ಸಮಯ ಇಲ್ಲ ” ನಾನು ಸಿಗರೇಟುಗಳಿಗೆ ಕಿಸ್ ಕೊಡುತ್ತೇನೆ; 
ಎಂದೊಬ್ಬ ಮಿತ್ರ ನನಗೊಮ್ಮೆ ಹೇಳಿದೆ, ನಾನೊಗದ ಸಿಗರೇಟ್ ತುಂಡುಗಳಿಂದ ೨೧೯೦ 

“ ಸುಳ್ಳು ” ಎಂದೆ ನಾನು. “ ನಿದ್ದೆ ಮಾಡುವ ಸಿಗರೇಟು ತಯಾರಿಸಬಹುದು. ( ಇದರ ಬೆಲೆಯೇ 
ಎಂಟು ತಾಸು ಮತ್ತು ಸ್ನಾನಮಾಡುವ ಅರ್ಧ ರೂ . ೯೧ ಆಗುತ್ತದೆ.) 
ತಾಸು ಮತ್ತು ಊಟ ಮಾಡುವ ಅರ ತಾಸು ನನಗೆ ೬೦ ವರ್ಷ ಆಯುಷ್ಯ ಇದ್ದರೆ 
ಗಳಲ್ಲಿ ನಾನು ಸಿಗರೇಟ್ ಮುಟ್ಟುವುದಿಲ್ಲ.” ( ನನ್ನ ಮಿತ್ರರಿಗೆ ಈ ವಿಷಯದಲ್ಲಿ ತುಂಬ 
- ನಾನು ದಿನಕ್ಕೆ ನಾಲ್ಕು ಪ್ಯಾಕೆಟ್ ಸಿಗರೆಟ್ ಸಂಶಯ ) ಮತ್ತು ಆ ಪೈಕಿ ೪೦ ವರ್ಷ ನಾನು 
ಸೇದುತ್ತೇನೆ. ಒಂದು ಸಿಗರೇಟ್ ಸೇದಿ ಮುಗಿಸಲು ಹೀಗೇ ಸಿಗರೇಟ್ ಸೇದಿದರೆ ಒಟ್ಟು ರೂ . 
ಸಾಮಾನ್ಯ ೧೦ ನಿಮಿಷ ಬೇಕು ( ಜಿದ್ದು ಕಟ್ಟಿದರೆ ೨೧,೬೦೦ ಖರು ಮಾಡುತ್ತೇನೆ, ೧,೧೭,೦೦,೦೦೦ 
ನಾನು ಒಂದೂವರೆ ನಿಮಿಷದಲ್ಲಿ ಮುಗಿಸಬಲ್ಲೆ ) : ಸಲ ನನಗೆ ಸಿಗರೇಟ್ ಚು೦ಬನವಾಗುತ್ತದೆ, 
ಸರಾಸರಿ ಹಿಡಿದರೆ ಪ್ರತಿದಿನ ಎಂಟು ತಾಸು ಕಾಲ ೮೭೬೦೦ ಇಡೀ ಸಿಗರೇಟುಗಳಿಗೆ ಸಮಾನವಾ 
ನನ್ನ ಕೈಯಲ್ಲಿ ಸಿಗರೇಟ್ ಇರುತ್ತದೆ. ದಷ್ಟು ಸಿಗರೇಟು ತುಂಡುಗಳನ್ನು ಒಗೆದಿರುತ್ತೇನೆ, 

ನನ್ನ ತಿಂಗಳ ಸಿಗರೇಟು ಖರು ಪ್ಲೇಯರ್ಸ್‌ ಮತ್ತು ನಾನು ಸೇದಿದ ಸಿಗರೇಟುಗಳನ್ನು ಒ೦ದ 
ಸೇದಿದರೆ ರೂ . ೮೦ , ಬರ್ಕಿ ಆದರೆ ರೂ , ಕೊಂದು ಜೋಡಿಸಿದರೆ ೬೦ ಮೈಲುದ್ದ ವಾಗಿರು 
೩೬ , ಹನಿಡೂ ರೂ . ೨೪ , ಚಾರ್ ಮಿನಾರ್ ಇದೆ. 
ರೂ . ೧೨, ಇವುಗಳಲ್ಲಿ ಯಾವುದೇ ಒಂದು ಆರು ತಿಂಗಳ ಹಿಂದೆ ನಾನು ಮದುವೆ ಮಾಡಿ 
ಬ್ರಾಂಡಿಗೆ ನಾನು ಬದ್ದನಾಗಿಲ್ಲ. ಸಂಬಳ ಕೊಂಡಾಗ ನಿಜವಾದ ತೊಂದರೆ ಪ್ರಾರಂಭವಾ 


ಕಸ್ತೂರಿ, ಡಿಸೆಂಬರ್ ೧೯೬೦ 


ಯಿತು. ನನ್ನ ಹೆಂಡತಿ ನನ್ನನ್ನು ಸಿಗರೇಟಿನಿಂದ ಹಾವೂ ಸಾಯುವುದಿಲ್ಲ ಕೊಲೂ ಮುರಿಯುತ 
ಅಗಲಿಸಬೇಕೆಂದು ಟೊಂಕವನ್ನೆ ಕಟ್ಟಿದಳು. ದಿಲ್ಲ ಎಂದು ನನ್ನ ಧೈಶ್ಯ 
ಇದರಲ್ಲಿ ಹಿರಿಯರ ಮತ್ತು ನನ್ನ ಹಿತೈಷಿಗಳೆಂದು ನಾನು ತಪ್ಪಿದ್ದೆ . ವರ್ಷಕ್ಕೆ ಸಿಗರೇಟಿ 
ಹೇಳಿಕೊಳ್ಳುವವರ ಮಸಲತ್ತೂ ಇತ್ತೆಂದು ೫೪೦ ರೂಪಾಯಿ ಉಳಿದರೆ ಸೀರೆ ಬಂಗಾ 
ನನಗೆ ಬಲವಾದ ಸಂಶಯವಿದೆ. ಅವಳು ನನ್ನ ತೆಗೆದುಕೊಳ್ಳಬಹುದೆಂದುಕೊಂಡಳೋ ಅಥವ 
ಬಾಯಿಯ ವಾಸನೆಯನ್ನು ಟೀಕಿಸಿದಳು . ಅದು ದಿನಕ್ಕೆ ಇವರು ೮೦೦ ಸಲ ಸಿಗರೇಟಿಗೆ ಮುತ್ತಿಗೆ 
ನಾಟದಿದ್ದ ಮೇಲೆ ಅಸಹಕಾರವನ್ನೇ ಸಾರಿ ತಾರೆ, ಇದರ ನೂರಂಶವೂ ನನ್ನ ಪಾಲಿಗೆ ಬರುವ 
“ನೀವು ಸೇದುವುದನ್ನು ಬಿಡದಿದ್ದರೆ ನಾನು ದಿಲ್ಲ ಎಂದು ಸವತಿ ಮತ್ಸರವೋ ಕಾಣೆ , ಅವಳ 
ನಿಮ್ಮೊಡನೆ ಸಿನೆಮಕ್ಕೆ ಬರುವುದಿಲ್ಲ, ವಾಕಿ೦ಗ್ ಹಾಡಲು ತಯಾರಾಗಿಯೇ ಬಿಟ್ಟಳು. 
ಹೊರಡುವುದಿಲ್ಲ , ನಿಮ್ಮೊಂದಿಗೆ ಕುಳಿತು ಚಹ ಅವೊತ್ತು ಆಫೀಸಿನಿಂದ ಬಂದ ನಂತ 
ವನ್ನೂ ಕುಡಿಯುವುದಿಲ್ಲ. ಮತ್ತು . . . . ಹುಂ ಅಮೋಘ ಪ್ರಾರಂಭ - ಸಂಗೀತ ಸಭೆ, ಔರಂ 
. ಇದೂ ಇಲ್ಲ, ” ಎಂದು ಹೇಳಿದಳು . ಜೇಬನೇ ಸಾಕ್ಷಾರ್ತ ಅದನ್ನು ಕೆಳ 

ನಾನು ಕೊನೆಗೆ ಜೋರಾಗಿ ಒಂದು ಸಿಗ ಬಂದರೂ ಆಶ್ಚರ ಪಡುವಂತಿರಲಿಲ್ಲ. ನಾ 
ರೇಟ್ ಸೇದಿ ಒಂದುಪಾಯ ಹೂಡಿದೆ. ನನ್ನ | ಪ್ರಿಯ ಪತ್ನಿಯ ಹಾಡಿಗಾಗಿ ಬಾಯಿ, ಅಲ್ಲ 
ಹೆಂಡತಿ ಸಂಗೀತದ್ವೇಷಿ, ವಧಪರೀಕ್ಷೆಯಲ್ಲಿ ಕಿವಿ ತೆರೆದಿದ್ದಾಗ ಸುರುವಾಯಿತು, ನಾನೆ 
ಕೂಡ ಒಂದು ಸಿನೆಮಾ ಹಾಡು ಅಥವಾ ಆಗಾಗ್ಗೆ ಗೊಣಗುಡುತ್ತಿದ್ದ ಹಾಡು : 
ದೇವರ ನಾಮ ಹಾಡಿದವಳಲ್ಲ . ಮದುವೆಯಲ್ಲ 
ಒ೦ದು ಆರತಿ ಹಾಡನ್ನೂ ಅವಳ ತುಟಿಯ ರು ೩ ಜ್ಞಾ ವ್ಯೂ ಜ್ಞಾ ವೈ ವ್ಯಾ 
ದಿಂದ ಹೊರಪಡಿಸಲು ಯಾರಿಗೂ ಶಕ್ಯವಾಗಿರ 

ರು ಖ್ ಜ 
ಲಿಲ್ಲ . ಆ ಮೇಲೆ ಸ್ನಾನದ ಮನೆಯಲ್ಲಿ ಕೂಡ ಮೈ ತೊ ಗ್ರಾ . ಶ್ರೀ ಶ್ರೀ 
ಅವಳು ಹಾಡಿನಂಥದನ್ನು ಗೊಣಗುಟ್ಟಿದ್ದನ್ನು 

ಮ್ಮಂ ಜಿಲ್ಸ್ ಕ 
ನಾನು ಕೇಳಿರಲಿಲ್ಲ. ತನಗೆ ಹಾಡಲು ಬರುವು 
ದಿಲ್ಲ ಎಂಬುದೇ ಅವಳ ಹಟ. ನನಗಾದರೂ ಖೋಕ್ಸ್ ಜ್ಞಾ ... sss ನಕ್ಕ . 
ಎಲ್ಲಿ ಬರುತ್ತಿತ್ತು ? ಆದರೆ ನನಗೆ ಬಂದ ಮೂರು ಸಾರಿ ಖೀ ಕರಿಸಿ ಋಕ ಋ7 
ಹಾಗೆ ಹಾಡುತ್ತಿರಲಿಲ್ಲವೆ ? ನಾನೇನು ಅವಳನ್ನು ಎಂದು ಕೋಳಿ ಕೆಮ್ಮಿದ ಹಾಗೆ ಎಡವು 
ಲತಾ ಮಂಗೇಶ್ಕರಳಂತೆ ಹಾಡಲು ನಿರ್ಬಂಧಿಸಿ ಏದುತ ಒತ್ತಿ ತಿಣಿಕಿ ಮೈ ನರಗಳು ಸಡಿಲಾ 
ದೇನೇ ? ನಿನಗೆ ಬಂದಂತೆ ಹಾಡು ಎಂದು ವಂತೆ ಹಿಮ್ಮೇಳ ಸಹಿತವಾಗಿ ಅವಳು ಹಾ 
ಅಂಗಲಾಚಿದರೂ ಆಕೆ ದೃಢವಾಗಿ ಊಂ ಹುಂ ದಾಗ ನನಗೆ ಮೂರ್ಛ ಮಾತ್ರ ಬರಲಿಲ್ಲ . .! 
ಎಂದಿದ್ದಳು. 

ಅಂದಿನಿಂದ ಮನೆಯಲ್ಲಿ ದೃಶ್ಯವೇ ಬದ 
ಅವಳು ಖಂಡಿತ ಹಾಡಲಾರಳೆಂದು ನಂಬಿ ಕೊಟ್ಟ ಮಾತು ತಪ್ಪಲಾರದೇ ಸಿಗರೇ । 
ನಾನು ಅದನ್ನೇ ಪಣಕ್ಕಿಟ್ಟಿ, “ ಇಂದೇ ನನ್ನೆ ಸೇದುವುದನ್ನು ಬಹಳ ಪ್ರಯಾಸದಿಂದ ಬಿ೬ 
ದುರು ನಿನಗೆ ಬಂದ ಹಾಗೆ ಒಂದು ಹಾಡು ತನ್ನ ವಿಜಯಕ್ಕಾಗಿ ಅವಳಿಗೆ ಸ್ವರ್ಗ ಮೂ 
ಹೇಳಿದರೆ ಆ ಕ್ಷಣದಿಂದ ಸಿಗರೇಟ್ ಬಿಡು ಗೇಣು. 
ತೇನೆ” ಎಂದೆ. ಅವಳೆಲ್ಲಿ ಹಾಡುತ್ತಾಳೆ ? ನನಗೆ ಮಾತ್ರ ಹಿಂಡುವ ಎಮ್ಮೆ ಕೋ 


$ 


೩ 


ನಾನು ಸಿಗರೇಟು ಬಿಟ್ಟಿದ್ದು 
ಹಾಡುವ ಕೋಣ ತಂದಂತಾಯಿತು. ನನ್ನ ಕೊಡಲಿಲ್ಲ. ಬಹುಶಃ ನನಗೆ ಸಿಗರೇಟು ಬಿಡು 
ಹೆಂಡತಿಗೆ ಸಂಗೀತದ ವಿಪರೀತ ಹುಚ್ಚು ಹಿಡಿ ವುದೆಷ್ಟು ಕಷ್ಟವಾಗಿತ್ತೋ ಅವಳಿಗೆ ಈಗ ಸಂಗೀ 
ಯಿತು. ಔರಂಗಜೇಬ ಒ೦ದೇ ಪೆಟ್ಟಿಗೆ ಸಂಗೀತ ತದ ಚಟ ಬಿಡುವುದೂ ಅಷ್ಟು ಕಷ್ಟವಾಗಿರ 
ಪ್ರೇಮಿಯಾಗಿ ಬಿಟ್ಟಿದ್ದ . 

ಬೇಕು. 
“ ರೇಡಿಯೊ ತಾರದಿದ್ದರೆ ನಾನು ನೆರಮನೆಗೆ ಕೊನೆಗೊಂದು ಯುಕ್ತಿ ಹೊಳೆಯಿತು. 
ಸಂಗೀತ ಕೇಳಲುಹೋಗುತ್ತೇನೆ. ( ನೀವು, ಮನೆ “ ಇನ್ನೊಮ್ಮೆ ನೀನು ನನ್ನೆದುರು ಹಾಡಿದೆಯಾದರೆ 
ಯಲ್ಲೆ ಇರಿ).” 

ಪುನಃ ಸಿಗರೇಟು ಪ್ರಾರಂಭಿಸುತ್ತೇನೆ ” ಎಂದು 
* ತಿಂಗಳಿಗೆ ಹತ್ತೇ ರೂಪಾಯಿ , ನನಗೂ ಗಂಭೀರ ಎಚ್ಚರಿಕೆ ಕೊಟ್ಟಿ, ಪಾಪ, ತಾನೇ 
ಮಧ್ಯಾಹ್ನ ವೇಳೆ ಹೋಗುವುದಿಲ್ಲ. ಇಲ್ಲಿಯ ಕಷ್ಟ ಪಟ್ಟು ಬಿಡಿಸಿದ್ದಾಳೆ, ಇದಕ್ಕಾದರೂ 
* ಸಂಗೀತ ಕ್ಲಾಸ್ ಇದೆ.” 

ಅಂಜುವಳು ಎಂದು ನಾನು ಭಾವಿಸಿದ್ದೆ. 
* ಶೀ ....... ಯವರ ಗಾಯನ ಇದೆ. ನಾನು ನನ್ನೆಣಿಕೆ ತಪ್ಪಾಯಿತು. 
ಹೋಗಲೇ ಬೇಕು " 

ನನಗೂ ಈಗ ತಲೆ ಸರಿ ಉಳಿಯಲಿಲ್ಲ. ಅದೇ 
- ಇದನ್ನಾದರೂ ಸಹಿಸಬಹುದು. ಎಡೆಬಿಡದೆ ಸಂಜೆ ಮನೆಗೆ ಬರುತ್ತಿದ್ದಾಗ ಅವಳ ಗುಂಯಿ 
ಮನೆಯಲ್ಲಿ ಅವಳು ಎದೆ, ಕೈ , ಕಾಲು ಬಡಿದು ಕಾರ ಕೇಳಿದವನೇ ಕೆರಳಿ, “ ಈ ಕ್ಷಣದಿಂದ 
ಕೊಳ್ಳುತ್ತ ಹೇಳುವ ಸಂಗೀತ ಕೇಳಿ ಕೇಳಿ ನೀನು ಹಾಡು ನಿಲ್ಲಿಸಿದಿ , ಆಯಿತು. ಇಲ್ಲದಿದ್ದರೆ 
ನನಗೀಗ ಹಿಂದೆ ಸಿಗರೇಟಿಗೆ ಮಾಡಿದಷ್ಟೇ ಈಗಲೇ ಸಿಗರೇಟು ಸೇದಲು ಪ್ರಾರಂಭ ಎಂದು 
ಅನಾಸಿನ್ಗೆ ಖರ್ಚು ಮಾಡುವ ಪರಿಸ್ಥಿತಿ ತಿಳಿದುಕೊ ” ಎಂದೆ. 
ಬಂದಿತು. ( ಇದರಲ್ಲಿ ತುಣಕು ಕೂಡಉಳಿ ಅವಳು ಅದೇ ಶ್ರೀಯವರ ಶಾಸ್ತ್ರೀಯ 
ಯು ತ್ತಿರಲಿಲ್ಲ. ಸದಾ ಅವಳ ಬಾಯಲ್ಲಿ ಸಂಗೀ ಸಂಗೀತ ಕೇಳಿ ಬಂದಿದ್ದಳೆಂದು ಕಾಣುತ್ತದೆ. 
ತವೇ . ತೋಬಾ ತೋ ಬಾ ಎಂದುಕೊಂಡ. ಅವಳಿಗೂ ತಡೆದುಕೊಳ್ಳಲಾಗಿರಲಿಕ್ಕಿಲ್ಲ. ಆಲಾ 

ಸಂಗೀತ ಸಾಕು ಎಂದು ಮೊದಲು ಮೆತ್ತಗೆ ಪನೆ ಪ್ರಾರಂಭವಾಗಿಯೇ ಬಿಟ್ಟಿತು : 
ನಗೆಯಿಂದ ಹೇಳಿದೆ. ಆ ಮೇಲೆ ದಮ್ಮಯ್ಯ “ ಸಿ.... ....ಈss.... ತss .. . ಸೇsss . . . . . 
ಹಾಕಿದೆ. ಪ್ರಯೋಜನವಾಗಲಿಲ್ಲ . ಇದು ದ ss ರಿ , . ಪ . . ರ . . ” 
ಪ್ರೋತ್ಸಾಹವೆಂದೇ ಅವಳು ತಿಳಿದುಕೊ೦ಡ ಅವಳೇನು ಒದರುತ್ತಿದ್ದಳೋ ಏನೋ , ನನ 
ಛೇನೆ . 

ಗಂತೂ “ಸಿಗರೇಟುಸೇದರಿ ಪರ. . . . ವಾಯಿಲ್ಲ” 
ಆ ಮೇಲೆ ಪುಸಲಾಯಿಸಿದೆ. ಸಿಗರೇಟಿನಲ್ಲಿ ಎಂದು ಹಾಡಿನಲ್ಲಿ ಹೇಳಿದಂತೆ ಭಾಸವಾಯಿತು. 
ಉಳಿದ ಹಣದಿಂದ ಸೀರೆ ಬಂಗಾರ ತರುವೆನೆಂದೆ . “ ಸರಿ , ಹೊರಗೆ ಸೇರಿದ ನಾಯಿ ಕತೆಗಳ 
ನಿನ್ನ ಹೆಸರಿನಲ್ಲಿ ಹತ್ತು ಸಾವಿರದ ವಿಮಾ ಇಲ್ಲಿ ನೋಡಿಸಿ ಬರುತ್ತೇನೆ ” ಎಂದು ಹೇಳುತ್ತ 
ಸುತ್ತೇನೆ ಮಹಾರಾಯಳೇ ಎ೦ದೆ. ವ್ಯರ್ಥ ವಾ ತತ್‌ಕ್ಷಣ ಹಾಗೇ ಬರಿಗಾಲಿಂದ ಹೋಗಿ ಸಿಗ 
ಯಿತು. 

ರೇಟು ಕೊಂಡು ತಂದು ಅವಳೆದುರಿಗೆ ಅದೇ 
ಒಂದು ದಿನ ಅವಳಿಗೆ ಕೇಳಿಸುವ ಹಾಗೆ , ಕ್ಷಣ ಹಚ್ಚಿದೆ. 
* ಸತ್ಯನಾರಾಯಣಾ ಇವಳ ಹಾಡು ಬಿಡಿಸಿದೆ 
ಯಾದರೆ ನಿನಗೆ ಪೂಜೆ ಮಾಡಿಸುವೆ ” ಎಂದು ಈಗ ಅವಳಿಗೆ ಅವಳ ಹಾಡು ನನಗೆ ನನ್ನ 
ಹರಕೆ ಹೇಳಿದೆ. ಅದು ಕೂಡ ಏನೂ ಫಲ ಸಿಗರೇಟು. 


* 


M 


JAYAಣಾಶ 


ದ) ವವು ಸಿಂಧೂ ತೀರಕ್ಕೆ ತಂದ ವಿಜೇತರಲ್ಲಿ 
ಆ ಇಬ್ಬರು ಇತರರಿಗಿಂತ ಎದ್ದು ಕಾಣು 
ತ್ತಾರೆ. ಒಬ್ಬ ಗ್ರೀಸಿನ ಅಲೆಗ್ಲಾ೦ಡರ. ಆತನನ್ನು 
ಎಲ್ಲರೂ ಬಲ್ಲರು. ಇನ್ನೊಬ್ಬ ಮಂಗೋಲಿಯನ್ 
ತೆಮುಜೀನ್ . ತೆಮುಜೀನ್ ಎಂದರೆ ಯಾರಿಗೂ 
ತಿಳಿಯದು; ಚೆಂಗೀಸ್ ಖಾನ್ ಎಂದರೆ ತಿಳಿ 
ದೀತು. “ ಕುದುರೆಯೇರಿದ ಪಿಡುಗು" ಎಂದು 
ಹೆಸರಾಂತ ಈ ಜಗದ್ವಿಜೇತ ಬಾಲ್ಯದಲ್ಲಿ ಒಂದು 
ಮಂಗೋಲಕುಲದ ಬೆಂಬಲಿಗರಿಲ್ಲದ ನಾಯಕ 
ನಾಗಿದ್ದ ; ಸಾಯುವಾಗ ಚೀನದಿಂದ ರಶಿಯದ 
ವರೆಗಿನ ವಿಶಾಲ ಸಾಮ್ರಾಜ್ಯದ ಅಧಿಪತಿಯಾದ. 
ತನ್ನ ಜೈತ್ರಯಾತ್ರೆಯಲ್ಲಾ ತ ಸಾಮ್ರಾಜ್ಯಗಳನ್ನು 
ಮಡುಹಿದ, ನಾಗರಿಕತೆಗಳನ್ನು ಧ್ವಂಸಮಾಡಿದ, 
ಫಲವತ್ತಾದ ಭೂಮಿಗಳನ್ನು ಹಾಳುಗೆಡಹಿದ, 
ಲಕ್ಷಾಂತರ ಜನರನ್ನು ಕತ್ತಿಯ ಬಾಯಿಗೆ 
ತುತ್ತು ಕೊಟ್ಟ . ಅವನ ಶೌರದ ಮುಂದೆ 
ಯಾವುದೂ ನಿಲ್ಲುವಂತಿರಲಿಲ್ಲ; ಅವನ ಕೌಲ್ಯದ 
ಮುಂದೆ ಯಾವುದಕ್ಕೂ ಬೆಲೆಯಿರಲಿಲ್ಲ . ಆತ 
ಒಂದು ತರಹದ ಕಲ್ಕಿಯಾಗಿದ್ದ. 

ಮಂಗೊಲಿಯದ ಸೈಪಿ ಹುಲ್ಲುಗಾವಲು 
ಕಠೋರ ಪರಿ ಸರ ; ಇಲ್ಲಿ ತಮ್ಮ ಕುದುರೆ ಮತ್ತು 
ಕುರಿ ಹಿಂಡುಗಳೊಡನೆ ಸಂಚಾರಿ ಜೀವನ ನಡೆ 
ಸುತ್ತಿದ್ದ ಮಂಗೋಲರು ಅದರ ಕಠೋರತೆಗೆ 
ಸಮನಾದ ಕಠೋರತೆಯನ್ನು ಬೆಳಸಿಕೊಂಡಿ 
ದ್ದರು. ಅವರ ಕಟ್ಟಳೆ ಕಾನೂನುಗಳು ಅನ್ಯಾ 
ಯದವಲ್ಲದಿದ್ದರೂ ಅವರಂತೆ ಬಿರುಸು. ತಮ್ಮ 
ವರ ಮೇಲಿನ ಅವರ ನಿಷ್ಠೆ ಎಷ್ಟು ದೃಢವೋ 
ಶತ್ರುಗಳ ಮೇಲೆ ವೈರ ಅಷ್ಟೆ ಕ್ಷಮಾಶೂನ್ಯ. 

ಅಲ್ಲಿ, ಓನಾನ್ ನದೀ ತೀರದಲ್ಲಿ ೧೧೫೬ ರಲ್ಲಿ 
ತೆಮುಜೀನ್ - ಚೆಂಗಿಸ್ ಖಾನ್ ಹುಟ್ಟಿದ ಹುಟ್ಟು. 
ವಾಗಲೇ ಅವನ ಬಿಗಿದ ಮುಷ್ಟಿಯೊಳಗೆ ಮಾಣಿ 
ಕ್ಯದಂತೆ ಹೊಳೆಯುವ ರಕ್ತದ ಗಟ್ಟಿ ಯಿತ೦ತೆ. 

ಅದನ್ನು ಕಂಡು ಅವರ ತೈಜಿಯುತ್ ಕುಲದ 
ಜಿ. ಎನ್ . ಗಿದ್ವಾನಿ ಪುರೋಹಿತ ಈತ ಮಹಾ ವಿಶ್ವವಿಜೇತನಾಗುವ 
ಇವರ ಲೇಖದ ಆಧಾರದಿ೦ದ ನೆಂದು ಭವಿಷ್ಯ ನುಡಿದಿದ್ದನಂತೆ. ತೈಜಿಯುತ್ 


) 


. 


ವಿಶ್ವ ವಿಜೇತ 
ಚೆಂಗಿಸ್ ಖಾನ್ 


೯೪. 


೯೫ 


- ವಿಶ್ವ ವಿಜೇತ ಚೆಂಗಿಸ್ ಖಾನ್ 


ಕುಲದ ನಾಯಕನಾಗಿದ್ದ ಅವನ ತಂದೆ ತಾಯಿ ಎಚ್ಚರವಿತ್ತಿದ್ದ ಶತ್ರುಗಳ ಪರಿಚಯ 
ಯೇಸುಗೈ ಅದೇ ದಿನ ತನ್ನ ಕುಲದ ಆಜನ್ಮ ತೆ ಮುಜೀನನಿಗೆ ಬೇಗನೆ ಬಂತು . ಒಂದು ದಿನ 
ಶತ್ರುಗಳಾದ ತಾರ್ತರರೊಡನಾದ ಕದನದಲ್ಲಿ ಇವರ ಡೇರೆಗೆ ಮುತ್ತಿಗೆ ಹಾಕಿ ಶತ್ರುಗಳು ಅವ 
ಅವರ ಒಬ್ಬ ನಾಯಕನನ್ನು ಸೆರೆಹಿಡಿದು ತಂದಿದ್ದ. ನನ್ನು ಸೆರೆ ಹಿಡಿದೊಯ್ದು ಕಟ್ಟಿಗೆಯ ಕೊಳ 
ಆತನ ಹೆಸರು ತೆಮುಜೀನ್ . ನತರ ಮುಟ್ಟಿ, ವನ್ನು ಗಂಟಲಿಗಿಕ್ಕಿ ಶಿಬಿರ ಶಿಬಿರದಲ್ಲಿ ಮೆರವ 
ಗೆಯ ತನ್ನ ಮಗನಿಗೆ ಯೇಸುಗೈ ತನ್ನ ಸೆರೆ ಸಿಕ್ಕಿದ ಣಿಗೆ ಮಾಡಿ ಅವಮಾನಗೊಳಿಸಿದರು. ಎಷ್ಟೋ 
ಶತ್ರುವಿನ ಹೆಸರನ್ನೇ ಇಟ್ಟ . 

ದಿನಗಳ ನಂತರ ಒಂದು ರಾತ್ರಿ ತನ್ನ ಬಂಧನ 
ತೆಮುಜೀನ್‌ಗೆ ೧೧ ವರ್ಷವಾದಾಗ ಶತ್ರು ಕರ್ತರು ಹಬ್ಬದ ಆಮೋದ ಪ್ರಮೋದದಲ್ಲಿ 
ತಾರ್ತರರು ಒಂದು ಸಮಾರಂಭದಲ್ಲಿ ಯೆಸುಗೆಗೆ ಮಗ್ನರಾಗಿದ್ದಾಗ ತೆಮುಜೀನ ಪಾರಾದ. 
ವಿಷ ಹಾಕಿ ಕೊಂದರು. ಕೆಲವೇ ದಿನಗಳಲ್ಲಿ ಅಲ್ಲಿಂದ ಓಡಿ ನದಿಯಲ್ಲಿ ಧುಮುಕಿ ಬೆಂಡಿನ 
ಯೆಸುಗೈ ಕಟ್ಟಿದ್ದ ಪಾಳೆಯಗಾರಿಕೆ ಮುರಿದು ಮರೆಯಲ್ಲಿ ಮಗಿನ ವರೆಗೆ ನೀರಲ್ಲಿ ಮುಳು 
ಹೋಯಿತು. ಅದರ ಸರದಾರರು ತಮ್ಮ ಗಿದ್ದು ತಪ್ಪಿಸಿಕೊಂಡು ತನ್ನ ಶಿಬಿರಕ್ಕೆ ಮರಳು 
ಹಿಂದಿನ ನಾಯಕನ ಮಡದಿ ಮಕ್ಕಳಿಗೆ ದ್ರೋಹ ವಾಗ ಆತ ಹೊಸ ಮನುಷ್ಯನೇ ಆಗಿದ್ದ , 
ಮಾಡಿ ಅವರನ್ನು ತೊರೆದುಹೋದರು. ತೆಮು ಬೇಗನೇ ಆತ ಧೂರ್ತತನದಲ್ಲಿಯೂ ಯುದ್ದ 
ಜೀನನ ತಾಯಿ ಹೋವೆಲನ್‌ಗೆ ನಾಲ್ವರು ಸ್ವಂತ ಕೌಶಲದ ಹೆಸರಾಂತ ತರುಣನಾಗಿ ಬೆಳೆದ. 
ಗಂಡುಮಕ್ಕಳು, ಒಬ್ಬ ಮಗಳು, ಇಬ್ಬರು ಮಲ ಅವನ ತಮ್ಮ ಕಸಾರ್ ಬಿಲ್ಲುವಿದ್ಯೆಯಲ್ಲಿ 
( ಗಂಡು ಮಕ್ಕಳು ಹಾಗು ಒಬ್ಬ ಮುದಿ ಪರಿ ಪ್ರವೀಣನಾದ. ಅವರ ಕುದುರೆಗಳನ್ನು ಕ 
ಚಾರಿಕೆ ಹೊರತು ಬೆಂಬಲಿಗರಾರೂ ಉಳಿಯ ದೊ ಯ ಕಳ್ಳರನ್ನು ಮೂರು ದಿನ ಏಕಾಕಿ 
ಲಿಲ್ಲ, ಕಾಡಿನ ಬಳಿ ಹುಲ್ಲುಗಾವಲಿನಲ್ಲಿ ಇಲಿ - ಯಾಗಿ ಬೆನ್ನಟ್ಟಿ ಅವುಗಳನ್ನು ಬಿಡಿಸಿಕೊಂಡು 
ಹೆಗ್ಗಣ ನಾರು- ಬೇರುಗಳನ್ನು ತಿಂದು ಬದುಕುವ ಬಂದ ಮೇಲಂತೂ ಅವನ ಕೀರ್ತಿ ಹಬ್ಬಿತು. 
ಗತಿ ಅವರಿಗೆ ಬಂತು. ಆದರೆ ತಂದೆ ಯೆಸುಗೆ ಬಾಲ್ಯದಲ್ಲಿ ತನಗೆ ವಾಗ್ಗಳಾಗಿದ್ದ ಬೋ ರ್ತೈ 
ತನ್ನ ಬಿಸಿನೆತ್ತರ ಕಾಲದಲ್ಲಿ ಅಪಹರಿಸಿ ತಂದು ಎಂಬ ಹುಡುಗಿಯನ್ನು ಮದುವೆಯಾಗಿ ಭಾವಿ 
ಮದುವೆಯಾಗಿದ್ದ ತಾಯಿ ಹೋವೆಲನ್ ಅತ್ಯಂತ ಚೆಂಗಿಸ್ ಖಾನ ತನ್ನ ಜೀವನದ ನಾಟಕದ 
ಧೀರ ರಮಣಿಯಾಗಿದ್ದಳು. ತನ್ನ ಗಂಡನ ನೂತನ ಅಂಕವನ್ನು ಪ್ರವೇಶಿಸಿದ. 
ಕುಲದ ಶ್ರೇಷ್ಠತ್ವಕ್ಕೆ ತನ್ನ ಮಕ್ಕಳನ್ನು ತಿರುಗಿ 
ಏರಿಸುವ ಪ್ರತಿಜ್ಞೆ ಸ್ವೀಕರಿಸಿ ಅವಳು ಮಕ್ಕಳನ್ನು 
ಅದಕ್ಕೆ ತರಬೇತು ಮಾಡಿದಳು. 

ಜೀವನದ ಸಂಕಷ್ಟಗಳು ತೆಮುಜೀನನ 
ಈ ಕಷ್ಟ ಕಾಲದಲ್ಲೇ ಮುಂದೆ “ ಚೆಂಗಿಸ್ ವ್ಯಕ್ತಿತ್ವವನ್ನು ರೂಪಿಸಿದ್ದವು. ಆತ ಪ್ರತ್ಯುತ್ಪನ್ನ 
ಖಾನ " ನಾಗಲಿದ್ದ ತರುಣ ತೆಮುಜೀನನ ಮತಿಯಾಗಿದ್ದ , ಧೀರನಾಗಿದ್ದ , ಜಾಗರೂ ಕನಾ 
ಸ್ವಭಾವ ರೂಪುಗೊ೦ಡದ್ದು . ರಕ್ತಪಾತದ ಸವಿ ಗಿದ ; ಆತ ಧೂರ್ತನೂ ಕೂರನೂ ಕಪಟಿಯ 
ಯಾತ ಪ್ರಥಮತಃ ಕಂಡದ್ದೂ ಆಗಲೇ . ಆಗಿದ್ದ . ಈ ಗುಣಗಳಿಂದ ಸಾಯುಧನಾಗಿ, 
ಅವನ ಉಗ್ರ ಮತ್ಸರಕ್ಕೆ ಪಾತ್ರನಾಗಿದ್ದ ಬಹುಶಃ ತನ್ನ ತಾಯಿಯ ನಿತ್ಯ ಉತ್ತೇಜನ 
ಮಲಅಣ್ಣನನ್ನು ಆತ ಕೊಲೆ ಮಾಡಿ ಕೈ ತೋ - ಯಿಂದಲೂ ಹುರಿದುಂಬಿದವನಾಗಿ, ತೆಮುಜೀನ್ 
ಳೆದುಕೊಂಡ 

ಮಂಗೋಲರ “ ಖಾನ " ನಾಗುವ ಮಹತ್ವಾ 


೯೬ 


ಕಸ್ತೂರಿ, ಡಿಸೆಂಬರ್ ೧೯೬೦ 


ಕಾಂಕ್ಷೆಯ ಬೆಂಬತ್ತಿದ. ಮಂಗೋಲಕುಲಗಳ ಲರು ಇಂದಿಗೂ ತಮ್ಮ ರಾಷ್ಟ್ರೀಯ ಪಂದ್ಯಾಟ 
ಸಾಹಸಿಗಳು ಆಗಿಂದಾಗ್ಗೆ ತಂಡ ಕಟ್ಟಿ ಕೊ೦ಡು ಗಳ ಮೂಲಕ ಆಚರಿಸುತ್ತಿದ್ದಾರೆ. 
ತಮ್ಮಲ್ಲೊಬ್ಬನನ್ನು ನಾಯಕನಾಗಿ ಆರಿಸಿಕೊ ಅವನ ಹೆಂಡತಿ ತಿರುಗಿ ಸಿಗಬೇಕಾದರೆ 
ಧೃವರೂಢಿ ಇತ್ತು . ಇದರಿಂದ ತಮ್ಮ ಕೊಳ್ಳೆ ಒಂಭತ್ತು ತಿಂಗಳು ಕಳೆಯಿತು. ಅದೂ ಶತ್ರು 
ಸುಲಿಗೆಗಳಲ್ಲಿ ಹೆಚ್ಚು ಭದ್ರತೆಯ ಸಂಘಟ ಗಳೊಡನೆ ಕಾದಿ ಅಲ್ಲ, ಸಂಧಾನದಿಂದ. ಸಾಲ 
ನೆಯೂ ಅವರಿಗೆ ಲಭ್ಯವಾಗುತ್ತಿತ್ತು . ಪ್ರತಿ ದ್ದಕ್ಕೆ ಅವಳು ಮರಳಿದಾಗ ಹೊಟ್ಟೆ ಯ ಲ್ಲೊಂದು 
ಯೊಬ್ಬ ಉಚ್ಛ ಕುಲದ ತರುಣನೂ ಖಾನನಾ - ಗರ್ಭವನ್ನು ಹೊತ್ತಿದಳು. ಅವಳು ಹಡೆದಾಗ 
ಗುವ ಕನಸು ಕಾಣುತ್ತಿದ್ದೆ . ತೆಮುಜೀನ್ ತನ್ನ ಮಗುವಿಗೆ ಜೂಚಿ ಅಂದರೆ ಅನಿರೀಕ್ಷಿತ – 
ಮಹತ್ವಾಕಾಂಕ್ಷೆಯಲ್ಲಿ ತನ್ನ ತಂದೆಯ ಹಳೆಯ 

ಎಂದು ಹೆಸರಿಟ್ಟರು. ತನ್ನ ಶತ್ರುಗಳು ತನಗಿತ್ತ 
ಆ ತರುಣನನ್ನು ಕಾಣ ಕೆಗಳಿಂದ ತನ್ನ ಈ ಅನಿರೀಕ್ಷಿತ ಪುತ್ರದಾನ ಅಭಿಮಾನಿಯಾದ 
ಕಡೆ ಒಲಿಸಿಕೊಳ್ಳಲು ಸಮರ್ಥನಾದ. 

ತಮುಜೀನನಿಗೆ ಅಸಹನೀಯವಾಗಿರಬೆ ( ಕು . ಈ 
ಈ ಸಂಧಿಯಲ್ಲಿ ಅವನ ಜೀವನದ ಅತ್ಯಂತ ಘಟನೆಯಿಂದ ಬೋ ರ್ತೈಗೆ ಗಂಡನ ಮೇಲುಂ 
ಅವಮಾನಕರ ಘಟನೆ ಜರುಗಿ ಹೋಯಿತು, ವಾದ ತಿರಸ್ಕಾರ ಕೊನೆಯವರೆಗೂ ಅಳಿಯಲ್ಲ. 
ಒಂದು ರಾತ್ರಿ ತೆಮುಜೀನ್ ತನ್ನ ಡೇರೆಯಲ್ಲಿ ಇದು ತ ಮುಜೀನನ ಜೀವನದ ಮಹಾ 
ನಿಶ್ಚಿಂತೆಯಿಂದ ನಿದ್ರಿಸುತ್ತಿದ್ದಾಗ, ಅವನ ತಂದೆ ದುರಂತ ಘಟನೆಯಾಗಿತ್ತೇನೋ ನಿಜ. ಆದರೆ 
ಯಾರ ಕುಲದಿಂದ ಅವನ ತಾಯನ್ನು ಅಪಹರಿ- ಒಂದು ಹಿತವನ್ನದು ಮಾಡಿತು . ಮರ್ಕಿತರ 
ಸಿದ್ದನೋ ಆ ಮರ್ಕಿತ ಕುಲದವರು ಅಕಸ್ಮಾ ವಿರುದ್ಧ ಸಂಘಟಿಸಿದ ಪ್ರತಿ ದಾಳಿಗಳ ಕಾಲದಲ್ಲಿ 
ತಾಗಿ ದಾಳಿ ಮಾಡಿದರು. ತೆಮುಜೀನನೂ ಅವನ ಬಾಲ್ಯ ಮಿತ್ರ ಜ ಮುಗಾನೊ ಡನೆ ಪುನಃ 
ಅವನ ತಮ್ಮಂದಿರೂ ತಾಯಿಯ ಇಬ್ಬರು ಸಂಪರ್ಕ ಬಂತು. ಇಬ್ಬರೂ ಪರ್ವತ ಸಾಕ್ಷಿ 
ಸಂಗಡಿಗರೂ ಕುದುರೆಯೇರಿ ಪಲಾಯನ ಮಾ - ಯಾಗಿ " ಅ೦ದಾ " – ಆಜೀವನ ಮಿತ್ರತ್ವ 
ಡಿದರು. ಹೆಂಡತಿಯನ್ನು ಕರೆದೊಯ್ಯಲು ಅವ ವ್ರತ ತೊಟ್ಟ ರು. 
ನಿಗೆ ಸಾಧ್ಯವಾಗಲಿಲ್ಲ. ಮರ್ಕಿತ ರು ಅವಳನ್ನೂ ಇಬ್ಬರೂ ಜೀವದ ಗೆಳೆಯರಾದರು. ಈ ಶರ 
ಚೆಂಗಿಸನ ತಾಯಿಯ ತಾಯಿಯನೂ ಸೆರೆ ಹಿಡಿ ತರುಣರ ಸುತ್ತ ಮೆಲ್ಲಗೆ ಬೇರೆ ಬೇರೆ ತಂಡಗಳು 
ದೊಯ್ದರು. ತೆವಜಿನ ಶತ್ರುಗಳಿಂದ ಅಡಗಿ ಸೇರಿಕೊಂಡವು. ಅವರ ಶಕ್ತಿ ಬೆಳೆಯಿತು. 
ಕೊಳ್ಳುತ್ತ ಮೂರು ದಿನ ಬುರ್ಕಾನ್ ಪರ್ವತ ಆದರೆ ಜಮುಗಾನ ತಂಡ ಕುರಿಗಾಹಿಗಳದು ; 
ಗಳಲ್ಲಿ ಅಲೆದ ಕೊನೆಗೆ ಸೂರನಿಗೆ ಅಭಿಮುಖ ನಗರಗಳ ಜನರೊಡನೆ ಸಂಪರ್ಕ ಬಂದು ಅವ 
ವಾಗಿ ನಿಂತು ಟೊಂಕ ಪಟ್ಟಿಯನ್ನು ಕೊರಳಿಗೆ ನಲ್ಲಿ ಚಾಕಚಕ್ಯ ಹೆಚ್ಚಾಗಿತ್ತು . ತೆಮುಜೀನನೋ 
ಸುತ್ತಿಕೊಂಡು ಟೊಪ್ಪಿಯನ್ನು ಕೈ ಹಿಡಿದು ಕುದುರೆಗಾಹಿಗಳ ನಾಯಕ, ಹುಲ್ಲುಗಾವಲು 
ಎದೆ ಬಡಿದುಕೊ೦ಡು ಕುದುರೆಯ ಹಾಲಿನ ಗಳಲ್ಲೇ ಅವನ ಜೀವನ ಕಳೆದುದರಿ೦ದ ನಾಗರಿ 
ನೈವೇದ್ಯದೊಡನೆ ಆ ಪರ್ವತಕ್ಕೆ “ ಶರಣಾಗತ ' ಕತೆಯ ಪರಿಚಯ ಅವನಿಗಿರಲಿಲ್ಲ. ಈ ಕಾರಣ 
ನಾದ, ಅವನ ಜೀವಉಳಿಯಿತು. ಆ ಘಟನೆಯ * ದಿಂದ ಜಮುಗಾನ ವಾಣಿಯೆ ಅವರ ಕೂಟ 
ಸ್ಮರಣೆಗಾಗಿ ಚೆಂಗಿಸ್ ಖಾನ ಪ್ರತಿವರ್ಷ ಗಳಲ್ಲಿ ಹೆಚ್ಚು ಅಧಿಕಾರಯುಕ್ತವಾಗುತ್ತಿತ್ತು . 
ಅಲ್ಲೊ೦ದು ಬಲಿ ಕೊಡುವ ಸಂಕಲ್ಪ ತೊಟ್ಟ. ಮಹತ್ವಾಕಾಂಕ್ಷಿ ತೆಮುಜೀನನಿಗೆ ಇದು ಕಹಿ 
ಅದನ್ನು ಅವನ ವಂಶಜರಷ್ಟೇ ಏಕೆ, ಮಂಗೋ ಗುಳಿಗೆಯಾಗಿತ್ತು . ಈ ಸ್ಥಿತಿಯಲ್ಲಿ ಮಿತ್ರತ್ವದ 


ವಿಶ್ವ ವಿಜೇತ ಚೆಂಗಿಸ್ ಖಾನ್ 


೯೭ 


ಬೆಸುಗೆ ನಿಲ್ಲುವುದು ಎಲ್ಲಾದರೂ ಕಷ್ಟವೇ . ಕೊಟ್ಟಿತ್ತು . ಕೊನೆಯಲ್ಲಿ ಲೆಕ್ಕ ನೋಡಿದಾಗ 
ತೆಮುಜೀನನ ತಾಯಿಯ ಹೆಂಡತಿಯ ಮನಃ ತನ್ನ ಕುಲದ ನಾಯಕರೆಲ್ಲ ತನ್ನ ಬೆಂಬತ್ತಿದ್ದ 
ಕಷಾಯಕ್ಕೆ ಪ್ರೋತ್ಸಾಹವಿತ್ತರು. 

ರಷ್ಟೇ ಅಲ್ಲ, ಅನೇಕ ಹೊಸಬರು, ಜಮುಗಾನ 
ಒಂದು ಬೇಸಗೆಯ ಸಂಜೆ ಅವರ “ ನಿರಂತರ ಪಕ್ಷದವರು ಕೂಡ ತನ್ನಲ್ಲಿ ವಿಶ್ವಾಸವಿಟ್ಟು 
ಮಿತ್ರತ್ವ ” ಒಮ್ಮೆಲೆಕೊನೆಗಂಡಿತು. ಕೂಟ ಹೊರಟು ಬಂದಿದ್ದರು. 
ನದೀ ` ಬಯಲಲ್ಲೇ ಉಳಿಯಬೇಕೇ ಬೆಟ್ಟದ ತೆಮುಜೀನ್ ತ ತಕ್ಷಣ, ಧೂರ್ತ ಔದಾರ 
ತಪ್ಪಲಿಗೆ ಸಾಗಬೇಕೇ ಎಂಬ ಪ್ರಶ್ನೆ ಬಂದಾಗ ದಿಂದ ತನಗೆ ದೊರಕಿದ ಸಂದವನ್ನು ಪಯೋಗಿ 
ಕುರಿಗಾಹಿ ಜಮುರಾ ಇದ್ದಲ್ಲೇ ಉಳಿಯಬೇ - ಸಿಕೊಂಡ. ಅವನೊ೦ದು ಕುರಿಲ್ ತಾಮ್ 
ಕೆಂದರೆ ಮುಜೀನನ ಕುದುರೆಗಾಹಿಗಳು ಹುಲ್ಲು ಕುಲ ಮಹಾಸಭೆ - ಸೇರಿಸಿ ನಾಯಕರೊಡನೆ 
- ಬೆಳೆದ ತಪ್ಪಲಿಗೆ ಹೋಗಬೇಕೆಂದರು. ಏನು “ ವ್ಯಾಪಾರ ” ಮಾಡಿದ, ಮಹಾಸಭೆ ಏಳುವ 
ಮಾಡಬೇಕೆಂದು ಪೇಚಿಗೆ ಬಿದ್ದ ತೆಮುಜೀನನನ್ನು ಮುನ್ನವೆ ತೆಮುಜೀನನನ್ನು ಮಂಗೋಲರ 
ಕಂಡು ಅವನ ಹೆಂಡತಿ ಸಿಡಿದೆದ್ದು “ ಅಂದಾ “ ಖಾನ್ " ಎಂದು ಆರಿಸಿ ಚೆಂಗಿಸ್ ಎಂಬ 
ಜಮುಗಾಗೆ ಹಳೆಯದು ಬೇಸರ ಬರುತ್ತದೆನ್ನು , ಬಿರುದುಕೊಟ್ಟರು. ಚೆಂಗಿಸ್ ಎಂದರೇನೆಂದು 
ತಾರೆ. ಈಗ ನಾವು ಅವನಿಗೆ ಹಳೆಯವರಾಗಿ - ತಿಳಿದುಬಂದಿಲ್ಲ. ಚೀನೀಯರು ಅದನ್ನು ಸ್ವರ್ಗ 
ದ್ದೇವೆ. ಅವನ ಮನಸ್ಸು ದೋಹಚಿ೦ತಿಸುತಿ ಪುತ್ರ ” ಮತ್ತು “ ಆದರ್ಶ ವಿರ ” ಎಂದು 
ಲ್ಲವೆ ? ನಾವು ಮುಂದೆ ಸಾಗೋಣ. ಆದದ್ದಾ ಭಾಷಾಂತರಿಸಿದ್ದಾರೆ. 
ಗಲಿ ” ಎ೦ದು ಆರ್ಭಟಿಸಿದಳು, 

- ತೆಮುಜಿನನ ಆಯ್ಕೆಯ ಸುದ್ದಿಯನ್ನು ಜಮು 
- ಅದು ತೆಮುಜೀನನನ್ನು ನಿಲ್ದಾರಕ್ಕೆ ತಂದಿತು. ಗಾಗೆ ತಲುಪಿಸಿದಾಗ ಆತ " ನಾವು ಜೊತೆಯಾಗಿ 
ಕರಾಳ ರಾತ್ರಿಯಲ್ಲಿ ತೆಮುಜೀನನ ಕುದುರೆಗಾಹಿ ದ್ದಾಗಲೇ ಅವನನ್ನು ಆರಿಸಬಹುದಿತ್ತಲ್ಲ, ನಾ 
ಗಳೂ ಹೆಂಗಸರೂ ಕುದುರೆಗಳೂ ದನ ಕುರಿ ಬೇಡವೆನ್ನು ತಿದ್ದೆನೆ ? ಆಗಲಿ, ನಿಮ್ಮ ಖಾನನಿಗೆ 
ಹಿ೦ಡುಗಳೂ ಮುಂದೆ ಸಾಗಿದವು. ಅವರ ಬಂಡಿ ವಿಧೇಯರಾಗಿ ಉಳಿಯಿರಿ ” ಎಂದು ಕಹಿ ಬೆರೆತ 
ಗಳು ಗಡಬಡ ಎಂದು ಹೊರಟ ಆ ಕ್ಷಣದಲ್ಲಿ ಸಂದೇಶ ಕಳಿಸುವುದಕ್ಕಿಂತ ಹೆಚ್ಚೇನನ್ನೂ 
ಜಗತ್ತಿನ ಇತಿಹಾಸವೇ ತಂತು ಮಾತ್ರದಿಂದ ಮಾಡಲು ಶಕ್ತನಾಗಲಿಲ್ಲ. 
ತೂಗಾಡುತ್ತಿತ್ತೆಂದು ಅಲ್ಲಿ ನೆರೆದವರಾರಿಗೂ ಆಜೀವ ಸ್ನೇಹಿತರಿಗೆ ಬದ್ಧ ದ್ವೇಷಿಗಳಾಗಿ 
ಕಲ್ಪನೆ ಇರಲಿಲ್ಲ. ಈ ಮಿತ್ರ ಕೂಟದ ಅನು ಮಾರ್ಪಟ್ಟಿದ್ದರು. ಒಂದು ದಿನ ಪ್ರತ್ಯಕ್ಷ ತಿಕ್ಕಾ 
ಯಾಯಿಗಳಲ್ಲಿ ಯಾರು ತೆಮುಜೀನನೊಡನೆ ಟವೇ ಒದಗಿತು . ಜಮ : ಗಾನ ತಮ್ಮನು, 
ಹೋಗುವರು, ಯಾರು ಜಮುಗಾನೊಡನೆ ಉಳಿ ಚೆಂಗಿಸ್ ಖಾನನ ಅನುಯಾಯಿಯೊಬ್ಬ ಕುದುರೆ 
ಯುವರು ಎಂದು ಯಾರಿಗೂ ಗೊತ್ತಿರಲಿಲ್ಲ. ಗಳನ್ನು ಮೇಯಿಸುತ್ತಿದ್ದಾಗ ಅವುಗಳನ್ನು 
ನಾಯಕರು ಎಷ್ಟೋ ಹೊತ್ತು ಡೋಲಾಯ ಅಟ್ಟಿ ಕೊಂಡೊಯ್ಯಲು ಯತ್ನಿಸಿದ್ದೇ ನೆವವಾಗಿ 
ಮಾನ ಮಾನಸರಾಗಿ ನಿಂತಿದ್ದರು. ಕೊನೆಗೆ ಪ್ರಾರಂಭವಾದ ಬಡಿದಾಟದಲ್ಲಿ ಜಮುಗಾನ. 
*ಉಷಃಕಾಲದ ಹೊತ್ತಿಗೆ ಅವರಲ್ಲಿ ಹೆಚ್ಚಿನವರು ತಮ್ಮನಿಗೆ ಬಾಣ ನೆಟ್ಟು , ಆತ ಸತ್ಯ . ಪ್ರತೀಕಾರ 
ನಿರ್ಧಾರಕ್ಕೆ ಬಂದರು . ಒಬ್ಬೊಬ್ಬರಾಗಿ ಅವರು ಕ್ಯಾಗಿ ಜಮುಗಾ ಚೆಂಗಿಸ್ ಖಾನನ ಪಾಳೆಯದ 
ತೆಮುಜೀನನ ಮುನ್ನಡೆಯುತ್ತಿರುವ “ ಕಿಬಿತ್ಯಾ ” ಮೇಲೆ ಮಾಡಿದ ದಾಳಿಯಲ್ಲಿ ಚೆಂಗಿಸ್ ಸೋತು 
ದತ್ತ ಸಾಗಿದರು, ಇತಿಹಾಸ ನಿರ್ಣಯ ಓನಾನ್ ನದೀ ತೀರಕ್ಕೆ ಪಲಾಯನ ಮಾಡಬೇ 
_ 5 -13 


ಕಸ್ತೂರಿ, ಡಿಸೆಂಬರ್ ೧೯೬೦ 


ಕಾಯಿತು. ವಿಜಯೋನ್ಮಾದದಲ್ಲಿ ಜಮುರಾ ಗಳಾದ ತಾರ್ತರರನ್ನು ಸೋಲಿಸಿ ಸುಲಿಗೆ 
ಚೆಂಗಿಸ್ ಪಕ್ಷದ ೭೦ ಸರದಾರರನ್ನು ಸೆರೆ ಹಿಡಿ ಮಾಡಿದ್ದು , ಸುಲಿಗೆಯನ್ನು ತನ್ನ ಸರದಾರರಲ್ಲಿ 
ದೊಯು ಅವರನ್ನು ಜೀವಂತ ಕುದಿಸಿ ಸೇಡು ಹಂಚಿ ಚೆಂಗಿಸ್ ಅವರ ಪ್ರೇಮ ಸಂಪಾದನೆ 
ತೀರಿಸಿಕೊ೦ಡ. 

ಮಾಡಿದ. ಈ ವಿಜಯದ ನಂತರ ಆತ ತನ್ನ 
ಭಾಗ್ಯದ ವಿಲಾಸ ವಿಚಿತ್ರವೇ ಆಗಿರುತ್ತದಲ್ಲ . ಹಳೇ ಮಿತ್ರ ಜಮುಗಾನ ಕಡೆ ಲಕ್ಷ ತಿರುಗಿ 
ಜಮುಗಾನ ಈ ವಿಜಯ ಚೆಂಗಿಸನಿಗೆ ಅನು- ಸಲೇ ಬೇಕಾಯಿತು. ಅವನೊಡನೆ ಚೆಂಗಿಸನ 
ಕೂಲವೇ ಆಯಿತು, ಜಮುಗಾನ ಅತ್ಯಾಚಾರ ಹೋರಾಟ ಅನೇಕ ವರ್ಷಗಳ ನಂತರ ಜಮು 
ವನ್ನು ಕಂಡು ಸಂತಪರಾಗಿ , ಮೊದಲು ಯಾರ ಗಾನ ಕ್ರೂರ ಮೃತ್ಯುವಿನ ವರೆಗೂ ಸಾಗಿತು. 
ಪಕ್ಷವನ ಸೇರದೆ ಉಳಿದಿದ್ದ ಅನೇಕ ಸರದಾ ೧೨೦೧ ರಲ್ಲಿ ಜಮುರಾ ಕೆಲ ಸರದಾರರನ್ನು 
ರರು ನೆಟ್ಟಗೆ ಚೆಂಗಿಸನನ್ನು ಸೇರಿಕೊಳ್ಳಲು ಕೂಡಿಸಿ ಕೆರುಲೇನ್‌ ತೀರದಲ್ಲಿ ತನ್ನನ್ನು 
ನಿರ್ಧರಿಸಿಬಿಟ್ಟರು. 

ಗುರಿಖಾನ್ - ಜನಾಧಿಪತಿ ಎಂದು ಘೋಷಿಸಿ 
ಮಂಗೋಲರ ಖಾನನಾಗುವ ಮಹತ್ವಾ ಕೊ೦ಡ . ಇದು ಚೆಂಗಿಸನಿಗೆ ನೇರವಾದ ಆಹ್ಮಾ 
ಕಾಂಕ್ಷೆ ಕೈಗೂಡಿದಂತಾಗಿತ್ತು . ಇನ್ನು ಸಕಲ ನವಾಗಿತ್ತು . ಆತನೂ ತೋಗ್ರುಲ್‌ಖಾನನೂ 
ಮಂಗೋಲರ ಚಕ್ರಾಧಿಪತಿಯಾಗುವ ದಾರಿ ಸೇರಿ ಜಮುಗಾನನ್ನು ದಂಡಿಸಲು ಸಿದ್ಧರಾದರು. 
ಅವನ ಮುಂದೆ ತೆರೆಯಬೇಕಾಗಿತ್ತು . ಮುಂದೆ ಯುದ್ಧದಲ್ಲಿ ಜಮುರಾ ಸೋತರೂ ಪೂರ್ತಿ 
ವಿಶ್ವವಿಜೇತನಾಗಲಿದ್ದ ಚೆಂಗಿಸನ ಸಂಘಟನಾ ಪರಾಜಿತನಾಗಲಿಲ್ಲ . ಚೆಂಗಿಸ್ ಖಾನ್ ಗಾಯ 
ಕೌಶಲ ಆಗಲೆ ಪ್ರಕಾಶಕ್ಕೆ ಬಂತು. ಅವನು ಗೊಂಡು ಉರುಳಿದ. ಆದರೆ ದೈವ ಅವನ ಪಕ್ಷ 
ನಾಲ್ವರು ಸರದಾರರನ್ನು ತನ್ನ ಆಡಳಿತದ ದಲ್ಲಿತ್ತು ; ಅವನ ಸಂಗಡಿಗ ಜಲೇಮಿ ತನ್ನ 
ಪ್ರಮುಖರಾಗಿ ನೇಮಿಸಿಕೊಂಡ . ಅವರಿಗೆ ಬೇರೆ ಪ್ರಾಣವನ್ನು ಅಪಾಯಕ್ಕೊಡ್ಡಿ ಅವನ ಗಾಯ 
ಬೇರೆ ಕೆಲಸ ಒಪ್ಪಿಸಿದ. ಒಬ್ಬ ಖಾನನ ಸ್ವ೦ತ ವನ್ನು ಚೀಪಿ ನಂಜನ್ನು ಪರಿಹರಿಸಿರದಿದ್ದರೆ 
ಅಂಗರಕ್ಷಕ ; ಎರಡನೆಯವಒಕೂ ಟದ ಆಹಾರ ಚೆಂಗಿಸನ ಕಥೆ ಅಲ್ಲೇ ಮುಗಿಯಬಹುದಾಗಿತ್ತು . 
ವ್ಯವಸ್ಥಾಪಕ; ಮೂರನೆಯಾತ ಶಿಬಿರದ ಮೇಲ್ಕಿ ಆದರೆ ಜಮಗಾಗೆ ಏನಾಯಿತೋ ಅದೇ 
ಚಾರಕ; ನಾಲ್ಕನೆಯಾತ ಗುಲಾಮ ಮತ್ತು ತೋರುಲ್ ಖಾನನಿಗೂ ಆಯಿತು. ಚೆಂಗಿಸನು 
ಸೇವಕರನ್ನು ನೋಡಿಕೊಳ್ಳುವಾತ, ಕುದುರೆಗಳ ದೋಹ ಚಿಂತನೆ ಮಾಡುತ್ತಿದ್ದಾನೆಯೆ ಎ೦ಬ 
ತರಬೇತಿ, ಮಂದೆಗಳ ಯೋಗಕ್ಷೇಮ ಮೊದಲಾ ಸಂದೇಹ ಮುದುಕನ ಮನಸಿನಲ್ಲಿ ಮೂಡಿತು. 
ದವ ಕೂ ಆತ ಅಧಿಕಾರಿಗಳನ್ನು ನೇಮಿಸಿದ. ಭೇದೋಪಾಯ ಚತುರನಾದ ಜಮುಗಾ 
ಒಂದು ಸಂದೇಶವಾಹಕ ವ್ಯವಸ್ಥೆಯನ್ನೂ ಆತ ತೊಗುಲ್ನ ಸಂದೇಹಗಳಿಗೆ ಪುಟವಿಯಲು 
ಸಂಘಟಿಸಿದ. ಮಂಗೋಲರ ಅಂದಿನ ಸ್ಥಿತಿಯನ್ನು ಸಾಧ್ಯವಿದ್ದುದನ್ನೆಲ್ಲ ಮಾಡದಿರಲಿಲ್ಲ, ಹೀಗಾಗಿ 
ನೋಡಿದರೆ ಚೆಂಗಿಸನ ನೂತನ ವ್ಯವಸ್ಥೆ ಕ್ರಾಂತಿ ಮಂಗೋಲರ ವೈರಿಗಳಾದ ಮರ್ಕಿತ ಮತ್ತು 
ಕಾರಿಯೆ ಆಗಿತ್ತು . ಅದು ಅವನಿಗೆ ಪೂರ್ಣ ನೈಮನ್ನರ ವಿರುದ್ದ ಚೆಂಗಿಸ್‌ಖಾನ ಕೈಕೊಂಡ 
ಪ್ರಯೋಜನವನ್ನೂ ಕೊಟ್ಟಿತು. 

ಅಭಿಯೋಗದಲ್ಲಿ ಅವರೊಡನೆ ಸೇರಿದಂತೆ ನಟಿಸಿ 
ತನ್ನ ತಂದೆಯ ಹಳೇ ಗೆಳೆಯ ತೋರುಲ್ ತೋರುಲ್‌ಖಾನ್ ಯುದ್ದದ ನಡುವೆ ರಾತ್ರಿ 
ಖಾನನ ಸಹಯೋಗದಿಂದ ಆತ ಮಾಡಿದ ಯಲ್ಲಿ ಹೇಳದೆ ಕೇಳದೆ ರಂಗದಿಂದ ಹಿಂದೆ 
ಪ್ರಥಮ ಕಾರವೆಂದರೆ ತಮ್ಮ ಪುರಾತನ ಶತ್ರು ಸರಿದು ವಿಶ್ವಾಸಘಾತ ಮಾಡಿದ. ಚೆಂಗಿಸ್ 


೯೯ 


ವಿಶ್ವ ವಿಜೇತ ಚೆಂಗಿಸ್ ಖಾನ್ 


ಇದನ್ನು ಕ್ಷಮಿಸಿ ಮತ್ತೆ ಸ್ನೇಹ ಬೆಳೆಸಿದರೂ ಎಂದು ಹೇಳಿಸಿದ. ಎಣಿಸಿದಂತೆಯೆ ಮುದುಕ 
ಅದು ಚಿರಕಾಲ ತಾಳಲಿಲ್ಲ . 

ಈ ಗಾಳವನ್ನು ನುಂಗಿದ. ಇನ್ನೇನು ಚೆಂಗಿಸನ 
- ತೊಗ್ರಲ್ ಮತ್ತು ಜಮಗಾರೊಡನೆ ಚೆ೦ಗಿ ವಿರುದ್ದ ಪೂರ್ತಿ ಜಯ ಸಿಕ್ಕಿತು ಎಂದು ಹಿಗ್ಗಿ 
ಸನ ತಿಕ್ಕಾಟ ದೀರ್ಘವೂ ಭೀಕರ ವಿಪತ್ತು ಶತ್ರುಗಳು ಭಾರಿ ಭೋಜನ ಸಮಾರಂಭದಲ್ಲಿ 
ಮತ್ತು ಆತ್ಮರಕರ ಸುದೈವಗಳಿಂದ ಕೂಡಿದ ಮೈ ಮರೆತಿದ್ದಾಗ ಚೆಂಗಿಸ್ ಅವರ ಮೇಲೆರಗಿದ. 
ಆಗಿತ್ತು . ಒಮ್ಮೆ ತೋಗುಲ್ಲನ ಮಗ ಸೆನ್ ಅನಿರೀಕ್ಷಿತವಾದ ಈ ದಾಳಿಯಿಂದ ಕೆರೆ ತರೆ 
ಕುಂಗ್ ಮತ್ತು ಜಮುಗಾ ತಮ್ಮ ಕಡೆಯ ಸರ ಜಂಘಾಬಲವೇ ಉಡುಗಿಹೋಯಿತು. ಮೂರು 
ದಾರರ ಸಭೆ ಕರೆದು ಚೆಂಗಿಸನನ್ನು ಮೋಸ ದಿನದ ಕದನದ ಕೊನೆಗೆ ತೋರುಲ್ ಖಾನ್ 
ದಿಂದ ಹಿಡಿಯುವ ಮಂತ್ರಾಲೋಚನೆ ನಡೆಸಿ , ರಣರಂಗದಿಂದ ಪಲಾಯನ ಮಾಡುತ್ತಿದ್ದಾಗ 
ದ್ದಾಗ ಚೆಂಗಿಸನ ಒಬ್ಬ ಕುರಿಗಾಹಿ ಅಕಸ್ಮಾ ಅವನ ವೈರಿ ನೆ ಮನ್ನರು ಅವನನ್ನು ವಧಿಸಿದರು . 
ತಾಗಿ ಅದನ್ನು ಕೇಳಿ ತನ್ನ ಯಜಮಾನನಿಗೆ ಅವನ ಮಗ ಸೆನ್ - ಕುಂಗ್ ಟಿಬೇಟಿಗೆ ಓಡಿ 
ವರದಿ ಮಾಡಿದ್ದರಿಂದ ಮಾತ್ರವೇ ಚೆಂಗಿಸ್ ಅಲ್ಲಿ ಸತ್ತ , ತೋಗುಳ್ನ ತಮ್ಮನ ಇಬ್ಬರು 
ಉಳಿದುಕೊಂಡ. ಇನ್ನೊಮ್ಮೆ ಇಬ್ಬ ಣಗಳಲ್ಲಿ ಹೆಣ್ಣು ಮಕ್ಕಳು ಸೆರೆಸಿಕ್ಕ ರು . ಹಿರಿಯಳನು 
ಯುದ್ದ ವಾಗಿ ಪರಿಣಾಮ ತನ್ನ ವಿರುದ್ದ ವಾದೀ ಚೆಂಗಿಸ್ ತಾನೇ ಇಟ್ಟುಕೊಂಡು ಕಿರಿಯಳನ್ನು 
ತಂದು ಚೆಂಗಿಸ್ ಹಿ೦ದೆ .'ರಿಯಲು ನಿರ್ಧರಿಸಿ ಮಗ ತುಲೀ ಖಾನನಿಗೆಕೊಟ್ಟ. 
ದಾಗ ಅವನ ಅನೇಕ ಬೆಂಬಲಿಗರು ಕಾಣೆಯಾಗಿ ಈ ಎಲ್ಲ ಅನರ್ಥದಿಂದ ಪಾರಾಗಿ ಜಮುರಾ 
ಬಿಟ್ಟರು. ಎಲ್ಲರೂ ತನಗೆ ದ್ರೋಹಮಾಡಿದ ಮಾತ್ರ ಇನ್ನೂ ಬದುಕಿದ್ದನು. ಅವನನ್ನು ಮುಗಿ 
ರೆಂದು ಚೆಂಗಿಸ್ ದುಃಖಿತನಾಗಿ ಕುಳಿತಿದ್ದ ಸದೆ ಚೆಂಗಿಸನಿಗೆ ನಿದ್ದೆ ಬರುವಂತಿರಲಿಲ್ಲ. 
ಆದರೆ ಬೆಳಗಾಗುವಾಗ ಅವನ ಸರದಾರರೆಲ್ಲರೂ ಚೆಂಗಿಸ್ ಒಡನೆ ತನ್ನ ತಡೆಗಳನ್ನು ಸಂಘಟಿಸ 
ಅವನಿದ್ದಲ್ಲಿ ಹಾಜರಾದರು. ಆಗ ಕಠೋರ ತೊಡಗಿದನು ಅತ್ತ ಜಮುಗಾನೂ ಸುಮ್ಮನಿರ 
ಹೃದಯಿ ಚೆಂಗಿಸನೂ ಆನಂದದಿಂದ ಅತ್ತು ಬಿಟ್ಟ ಲಿಲ್ಲ . ಆತ ನೈಮನ್ ಕುಲದವರೊಡನೆ ಸಂಧಿ 
ನಂತೆ. 

ಮಾಡಿ ಕೊಂಡ, ಚೆಂಗಿಸನ ಹಳೇ ಶತ್ರುಗಳಾದ 
ಕಟ್ಟ ಕಡೆಗೆ ತನ್ನ ಈ ಭೂತಪೂರ್ವ ಮಿತ್ರ ಮರ್ಕಿತ ರೂ ಜತೆಗೂಡಿದರು . 
ರನ್ನು ಚೆಂಗಿಸ್ ದೊಹದಿಂದಲೇ ನಾಶ ಮಾಡ ಚೆಂಗಿಸ್ ತಡ ಮಾಡಲಿಲ್ಲ. ನೈಮನ್ನರ 
ಬೇಕಾಯಿತು. ಅವನಿಗೆ ಬೇರೆ ದಾರಿ ಇರಲಿಲ್ಲ . ಸೊ ಕಡಗಿಸಲು ನಾವೇ ಅವರ ಮೇಲೆ ದಾಳಿ 
ಅವನ ಸೈನ್ಯದಸಂಖ್ಯೆ ತೀರ ಇಳಿದುಹೋಗಿತು . ಮಾಡೋಣ ಎಂಬ ದಿಟ್ಟ ನಿರ್ಣಯಕ್ಕೆ ಬಂದು 
ದೈವ ಕೈ ಬಿಟ್ಟ೦ತೆ ಕಾಣುತ್ತಿತ್ತು . ಅಳಿದುಳಿದ ದಂಡು ಹೊರಟಿತು. ಈ ಸಲ ಚೆಂಗಿಸನತ 
ಅನುಯಾಯಿಗಳು ನಿರಾಶರೂ ಅಪಮಾನಿತರೂ ವಿಜಯಲಕ್ಷ್ಮಿ ಪ್ರಾರಂಭದಲ್ಲೇ ಕಟಾಕ್ಷ ಬೀರಿ 
ಆಗಿದ್ದರು. ಜಗತ್ತು ದೋ ಹಮಯವಾಗಿದೆ. ದಳು. ಮಂಗೋಲರ ಶ್ರೇಷ್ಠ ಗತ್ತು ಗಾರಿಕೆ , 
ತಾನೂ ಏಕೆ ಹಾಗೆ ಮಾಡಬಾರದು ? ಮಹಾ ದೈತ್ಯ ಮತ್ತು ಧೂರ್ತ ಮೋಸಗಾರಿಕೆ 
- ಚೆಂಗಿಸ್ ಖಾನನ ತಮ್ಮ ಕಸಾರನ ಹೆಂಡತಿ ಗಳಿಂದ ನೈ ಮನ್ನರು ಎದೆಗುಂದಿದರು. ಅವರ 
ಮಕ್ಕಳು ಹೇಗೂ ಶತ್ರುಗಳ ಕೈಗೆ ಸಿಕ್ಕಿದ್ದರು. ನಾಯಕನ ಮಗ ತಾಯಾನ್ ಕೊಲ್ಲಲ್ಪಟ.. 
ಚೆಂಗಿಸ್ ಈಗ ತಮ್ಮನನ್ನು ತೋರುಲ್‌ಖಾನ ಜಮಗಾ ಸ್ಟೆಪಿ ಹುಲ್ಲುಗಾವಲುಗಳ ತಪ್ಪಿಸಿ 
ನಲ್ಲಿಗೆ ಕಳಿಸಿ “ ನಾನು ನಿನ್ನ ಪಕ್ಷ ಸೇರುತ್ತೇನೆ” ಕೊಂಡು ಓಡಿ ಹೋದ, ಇನ್ನುಳಿದವರೆಂದರೆ 


ಕಸ್ತೂರಿ, ಡಿಸೆಂಬರ್ ೧೯೬೦ 


ಮರ್ಕಿತರು ಮಾತ್ರ . ಅವರನ್ನು ಸೋಲಿಸುವುದು ಹೊಸದೊಂದು ಅಧ್ಯಾಯ ತೆರೆಯಿತು ಓನಾನ್ 
ಕಷ್ಟವಾಗಲಿಲ್ಲ. ಅವರಿಂದ ಚೆಂಗಿಸ್ ಕುಲಾನ್ ನದೀ ತೀರದಲ್ಲಿ ಸೇರಿದ ಕುರೈ ಲ್ತಾನ್ ಮಹಾ 
ಎಂಬ ಲೋಕಸುಂದರಿಯನ್ನು ಸೆರೆ ಹಿಡಿದು ಸಭೆ ಚೆಂಗಿಸನನ್ನು ಮಂಗೋಲರ ರಾಜನೆಂದು 
ನಾಲ್ಕನೇ ಹೆಂಡತಿಯಾಗಿ ಮಾಡಿಕೊಂಡು ಸಾರಿತು. ಕೇವಲ ಚೆಂಗಿಸ್ ಖಾನ್ನಾಗಿದ್ದಾತ 
ಮೊದಲನೇ ಹೆಂಡತಿಯ ಮಾನಭಂಗದ ಸೇಡು ಈಗ ಪಾದಶಾಹ - ಚಕ್ರವರ್ತಿಯಾದ ಮಂಗೋ 
ತೀರಿಸಿದ. ಅವಳು ಅವನ ಪ್ರೇಮದ ಮಡದಿ ಲರ ಚರಿತ್ರೆಯಲ್ಲಿ ಇದು ಹೊಚ್ಚ ಹೊಸ ಉಪ 
ಯಾಗಿ ಮುಂದೆ ಯುದ್ದ ರಂಗಗಳಿಗೂ ಅವನೂ ಕ್ರಮವಾಗಿತ್ತು . ಹುಲ್ಲುಗಾವಲಿನ ಈ ಸ್ವಾತಂತ್ರ 
ಡನೆ ಹೋಗುವವಳಾದಳು. 

ಪ್ರಿಯ ಜನಾಂಗ ಎಂದೂ ರಾಜಸತ್ತೆಯನ್ನು ಅರಿ 
ಜಮುಗಾನನ್ನು ಸೆರೆ ಹಿಡಿದು ಚೆಂಗಿಸನ ತಿದ್ದಿಲ್ಲ. ಆಯ್ಕೆ ಹೊಂದಿದ ಖಾನರೆಷ್ಟೇ ಇದ್ದರೂ 
ಮುಂದೆ ಹಾಜರು ಮಾಡಿದ್ದಾಯಿತು. ಚೆಂಗಿಸ್ ಅವರಾರಿಗೂ ರಾಜತ್ವದ ಅಧಿಕಾರವಿರಲಿಲ್ಲ. 
ತನ್ನ ಹಳೇ ಮಿತ್ರನನ್ನು ಕ್ಷಮಿಸಿ ಸಂಧಿಮಾಡಿ ಬಡತನ, ಒಳಜಗಳಗಳಿಂದ ಅಧೋಗತಿಗಿಳಿ 
ಕೊಳ್ಳಬೇಕೆಂದು ಬಯಸಿದರೂ ಜಮುರಾ ಯುತ್ತಿದ್ದ ತನ್ನ ಜನಾಂಗಕ್ಕೆ ಈಗ ಐ ಕ್ಯದಾಯಕ 
ಒಪ್ಪಲಿಲ್ಲ. “ ನಾನಿದ್ದಷ್ಟು ದಿನ ನಿನಗೆ ಶಾಂತಿ ವಾದ ಕೇ೦ದ್ರ ಪ್ರಭುತ್ವ ಬೇಕಾಗಿದೆಯೆಂದು 
ಯಿಲ್ಲ. ಆದ್ದರಿಂದ ನನಗೆ ಶೀಘ್ರ ಮೃತ್ಯುವನ್ನು ಮನಗಂಡು ಅದನ್ನು ಸತ್ವಯುತವಾಗಿ ಸಾಧಿ 
ದಯಪಾಲಿಸು, ರಕ್ತಪಾತ ಮಾಡದೆ ನನ್ನನ್ನು ಸುವ ದೂರಾಲೋಚನೆಗಾಗಿ ಅವನನ್ನು ಪ್ರಶಂ 
ಕೊಲ್ಲಿಸು. ಅಂದರೆ ಸತ್ತ ಮೇಲೆ ನನ್ನ ಆತ್ಮ ಸಿಸಬೇಕು. 
ಅನಂತ ಕಾಲದ ವರೆಗೆ ನಿನ್ನ ಕುಲದ ರಕ್ಷಣೆ ರಾಜಸತ್ತೆಯನ್ನು ಸ್ಥಾಪಿಸಿ ಅದನ್ನು ಸಂಘಟಿ 
ಮಾಡುವುದು ” ಎಂದ . 

ಸಲು ಆತ ಮುಂದಾದ, ಚೆಂಗಿಸ್ ಖಾನ್ ನಿರ 
- ಚೆಂಗಿಸ್ ಉದಾಸನಾಗಿ ಅದಕೊಪ್ಪಲೇ ಕರಿಯಾಗಿದ್ದ . ಆದರಾತ ವಿವಿಧ ಧರ್ಮಗಳ 
ಬೇಕಾಯಿತು, ಜಮುಗಾನನ್ನು ರಕ್ತ ಸುರಿಯದೆ ಸಲಹೆಗಾರರನ್ನು ಸೇರಿಸಿಕೊಂಡು ತನ್ನ ಅರಸೊ 
ನಜ್ಜು ಗುಜಿ ಮಾಡಿ ಸಂಹರಿಸಲು ಆಜ್ಞೆಯಿತ್ತ , ತಿಗೆಗೆ ನಾಗರಿಕತೆಯ ಒಪ್ಪ ಕೊಟ್ಟ. ತನ್ನ 
ಹೀಗೆ ಸತ್ತವನ ಆತ್ಮ ಚಿರಂತನವಾಗಿ ಮಾನವರ ಹಿಂದಿನ ಶತ್ರು ನೈಮನ್ ಖಾನನ ಮಂತ್ರಿ, ತಾತಾ 
ನಡುವೆ ಉಳಿಯುವುದೆಂದು ಮಂಗೋಲರ ತುಂ ತೋ , ತುರ್ಕಿ ಮುಸ್ಲಿಂ ವ್ಯಾಪಾರಿ ಹಸನ್ , 
ನಂಬಿಕೆಯಾಗಿತ್ತು . 

ಕ್ರೈಸ್ತ ಮಂಗೋಲ ವರ್ತಕ ಚಿನ್ಕಾಯಿ ಈ 
ಸಲಹೆಗಾರರಲ್ಲಿ ಹೆಸರಿಸತಕ್ಕವರು ತನ್ನ ಬೆಂಬ 

ಲಿಗ ಸರದಾರರಿಗೆ ಧಾರಾಳವಾಗಿ ಪುರಸ್ಕಾರ 
ಈಗ ಚೆಂಗಿಸ್ ಖಾನ್ : ಚೀನದ ಗಡಿಯಿಂದ ಕೊಟ್ಟು, ಅವರಲ್ಲಿ ಪ್ರತಿಯೊಬ್ಬನಿಗೂ ಒ೦ದೊ೦ 
ಅಲ್ಪಾಯಿ ಪರ್ವತಗಳ ವರೆಗಿನ ವಿಶಾಲ ದು ಪ್ರದೇಶದ ಅಧಿಕಾರ ಒಪ್ಪಿಸಿ ಸಾಮಂತ 
ಹುಲ್ಲುಗಾವಲುಗಳ ನಾಡಿನ ಮೇಲೆ ಎದುರಾಳಿ ಪದವಿಯನ್ನಿತ್ತ . ಚೆಂಗಿಸ್‌ಖಾನನ ಸೈನ್ಯಕ್ಕೆ 
ಲ್ಲದ ಪ್ರಭುತ್ವ ಪಡೆದಿದ್ದ . ಮಂಗೊಲಿಯದ ಸೈನಿಕರನ್ನೊದಗಿಸುವುದು ಈ ಸಾಮಂತರ 
ಸಕಲ ಕುಲಗಳು ಅವನ ಆಧಿಪತ್ಯವನ್ನು ಒಪ್ಪಿ ಹೊಣೆಯಾಗಿತ್ತು . ಹೀಗೆ ಮಹಾ ಪ್ರಚಂಡ 
ದ್ದವು. 

ಮಂಗೋಲಸಾಮಂತಶಾಹಿ ಉದಯಿಸಿತು, 
- ೧೨೦೬ರಲ್ಲಿ, ಚೆಂಗಿಸನ ೫೦ನೇ ವಯಸ್ಸಿನಲ್ಲಿ, ಹೊಸ ಬದಲಾವಣೆಗಳನ್ನೆಲ್ಲಕೊಡೀ ಕರಿಸಿ 
ಅವನ ದಶೆಯಲ್ಲಿ ಮತ್ತು ಜಗತ್ತಿನ ದಶೆಯಲ್ಲಿ ಆತ “ ಯಾಸಕ ' ಎಂಬ ಹೊಸ ಕಾಯದೆ 


ವಿಶ್ವ ವಿಜೇತ ಚೆಂಗಿಸ್ ಖಾನ್ 


ಯನ್ನು ಸಾರಿದ. ಅದರಲ್ಲಿದ್ದ ಅನೇಕ ತತ್ವಗಳು ತಕ್ಕೆ ಯಾತ್ರೆ ಹೋಗಿ ನೀಲ ನಭಕ್ಕೆ ಬಲಿ 
ಈಗ ವಾರ್ಧಕ್ಯದತ್ತ ಸಾಗುತ್ತಿದ್ದ ಚೆಂಗಿಸನು ಕೊಟ್ಟು ಮರಳಿ ನೂತನ ಆತ್ಮ ಬಲದೊಡನೆ 
ಅಪಸ್ಮಾರಾವಸ್ಥೆಯಲ್ಲಿ ಉಚ್ಚರಿಸಿದ ವಾಕ್ಯಗ ಆತ, ಚೀನಿ ಸಾಮ್ರಾಜ್ಯದ ಮೇಲೆ ಯುದ್ದ 
ಳಾಗಿದ್ದ ಎಂಬುದು ಸ್ವಾರಸ್ಯದ ಅಂಶವಾಗಿದೆ. ಸಾರಿದ, ಚೀನಿಯರ ಜನಶಕ್ತಿ ಅಪಾರವಾಗಿತ್ತು . 
ಅವನಿಗೆ ಅಪಸ್ಮಾರ ತಗಲಿದ್ದರೂ ಬುದ್ದಿಶಕ್ತಿ ಆದರೆ ಮಂಗೋಲರ ತಾಂತ್ರಿಕ ನೈಪುಣ್ಯ , 
ಯಾಗಲಿ ವಿವೇಕವಾಗಲಿ ಹಿ೦ಗಲಿಲ್ಲವೆಂಬು ಚಪಲತನ, ಸುವ್ಯವಸ್ಥೆಗಳ ಮುಂದೆ ಅವರು ತರ 
ದನ್ನು ಹೇಳಲೇಬೇಕು, 

ಗೆಲೆಗಳಂತೆ ಹಾರಿದರು. ೬೦ ವರ್ಷಗಳ ಹಿ೦ದೆ 
ಈ ಸಂಘಟನೆ ಸಾಗಿದ್ದಾಗಲೇ ಮಹತ್ವದ ಮಂಗೋಲ ಸರದಾರರನ್ನು ಕೂರವಾಗಿ 
ಸಂಗತಿಗಳು ರೂಪುಗೊಳ್ಳುತ್ತಿದ್ದವು. ನೂತನ ಕೊಲ್ಲಿಸಿದ ಚೀನಿ ಸಾಮ್ರಾಜ್ಯದ ಮೇಲೆಸೇಡು 
ರಾಜಸತ್ತೆಯ ವೈಭವ ಕೂ ಸೈನ್ಯಕ್ಕೆ ಬೇಕಾದ ತೀರಿಸಿಕೊಳ್ಳುವ ತವಕ ಪ್ರತಿಯೊಬ್ಬ 
ಸರಂಜಾಮುಗಳಿಗೂ ವ್ಯಾಪಾರ ಅತ್ಯಗತ್ಯ ಮಂಗೋಲ ಸೈನಿಕನಲ್ಲಿ ಪುಟಿಯುತ್ತಿದ್ದರೆ 
ವಿತ್ತು . ಈ ವ್ಯಾಪಾರವನ್ನು ಪಶ್ಚಿಮದಲ್ಲಿ ಚೀನೀ ಸೈನ್ಯದಲ್ಲಿ ವಿವಿಧ ಜನಾಂಗಗಳ ಕಲ 
ತಂಗುತ್ ಅರಸನೂ ಪೂರ್ವದಲ್ಲಿ ಕಾರಾಖಿ ಬೆರಕೆಯಿಂದ ಅನೈಕ್ಯವಿತ್ತು . ಅದರಲ್ಲಿದ್ದ 
ತಾಯಿಯ ಗೂರ್‌ಖಾನನೂ ತಡೆಯುತ್ತಿದ್ದರು. ಮಂಗೋಲಸೈನಿಕರು ಚೆಂಗಿಸನ ಕಡೆ ಬಂದು 
ಅವರನ್ನು ಸದೆಬಡಿಯದೆ ವಿಧಿಯಿರಲಿಲ್ಲ. ಬಿಟ್ಟರು. ಚೀನೀ ಸೈನ್ಯಕ್ಕೆ ಚೆಂಗಿಸನೆ ಪ್ರತ್ಯಕ್ಷ 
ಚೆಂಗಿಸ್ ಮೊದಲು ಪಶ್ಚಿಮದಲ್ಲಿ ತಂಗುತ್ ವಾಗಿ ಭಾಗವಹಿಸಿದ ಕೂರವಾದ ಕದನದಲ್ಲಿ 
ಅರಸೊತ್ತಿಗೆಯ ಮೇಲೆ ದಂಡೆತ್ತಿ ಹೋದ. ಮಗ್ಗಲು ಮುರಿಯುವಸೋಲಾಯಿತು. ೧೨೧೪ 
ಅದರಲ್ಲಿ ನಿರ್ಣಾಯಕ ವಿಜಯ ಸಿಗದಿದ್ದರೂ ರಲ್ಲಿ ರಾಜಧಾನಿ ಪೆಕಿಂಗಿನಕೋಟೆಯ ಸುತ್ತ 
ಒಂಟಿ , ಬಂಗಾರ, ರೇಷ್ಮೆ ಮತ್ತು ಗುಲಾಮರ ಉಗ್ರ ತೇಜಸ್ಸಿನ ಮಂಗೋಲಗಡಣಗಳು ನೆರೆ 
ವಿಪುಲವಾದ ಕೊಳ್ಳೆ ಸಿಕ್ಕಿತು. ತಂಗುತ್‌ ಅರಸ ದದ್ದನ್ನು ಕಂಡು ನರಗೆಟ್ಟು ಚಕ್ರವರಿ ತನ್ನ ತಂಗಿ 
ತನ್ನ ಮಗಳನ್ನು ಚೆ೦ಗಿಸನಿಗೆ ಕೊಟ್ಟ ರಾಜಿ ಯನ್ನೂ ವಿಪುಲ ಧನ ಕನಕ ಗುಲಾಮರನ್ನೂ 
ಮಾಡಿ ಕೊಂಡ. 

ಕೊಟ್ಟು ಚೆಂಗಿಸನೊಡನೆ ಸಂಧಿಮಾಡಿಕೊ೦ಡ. 
- ಚೆಂಗಿಸನಿಗೂ ರಾಜಿ ಬೇಕಿತ್ತು . ಏಕೆಂದರೆ ಚೀನೀ ಚಕ್ರವರ್ತಿ ಧೈರ ತಾಳಿದ್ದರೆ ಚೆಂಗಿಸ್ 
ರಾಜ್ಯದ ಪೂರ್ವ ತುದಿಯಲ್ಲಿ ಚಿನ್ನದ ಹೊಸ ದಾರಿಗೆ ಬರುತ್ತಿದ್ದ ಎಂದು ಇತಿಹಾಸಕಾರರು 
ಬಿಸಿನೆತ್ತರ ತರುಣ ಚಕ್ರವರ್ತಿ ತನ್ನ ಚಕ್ರ - ಪಶ್ಚಾತ” ಬುದ್ದಿಯಿಂದ ಹೇಳುತ್ತಾರೆ. ಏಕೆಂದರೆ 
ವರ್ತಿತವನ್ನೊ ಪ್ಪಿಕೊ ಎಂದು ಚೆಂಗಿಸನಿಗೆ ಮಂಗೋಲರಿಗೆ ಮುತ್ತಿಗೆಯ ಕಲೆ ಗೊತ್ತಿರ 
ಹೇಳಿ ಕಳಿಸಿದ್ದ . ಆ ವರೆಗೆ ಮಂಗೋಲರು ಲಿಲ್ಲ, ಆದರೆ ಇತಿಹಾಸದ ಕಟಾಕ್ಷ ಪೋಷಿತರಾ 
ಚೀನಕ್ಕೆ ಅಂಕಿತರಾಗಿದ್ದರು. ಚೆಂಗಿಸನಿಗೆ ದವರಿಗೆ ಇಂಥ ಅನಿರೀಕ್ಷಿತ ವಿಜಯಗಳೇ ಭವಿ 
ಅದು ಬೇಕಾಗಿರಲಿಲ್ಲ . ದೂತನನ್ನು ಅವಮಾ ಪ್ಯ ವನ್ನು ತಿದ್ದುತ್ತಿರುತ್ತವೆ, 
ನಿಸಿ “ ನಿನ್ನ ಅರಸ ಕೈಲಾಗದ ಮೂರ್ಖ" ಚೆಂಗಿಸನ ಪ್ರತಿಷ್ಠೆ ಗಗನ ಸ್ಪರ್ಶಿಯಾಯಿತು. 
ಎಂದು ಹೇಳಿ ಕಳಿಸಿ ಒಡನೆ ಯುದ್ಧಕ್ಕೆ ಅಣಿ ಆದರೆ ಚೀನಿಯರೊಡನೆ ಆದ ಶಾಂತಿ ಅಲ್ಲಾ 
ಯಾದ. 

ಯುಷಿಯೇ ಆಗಲಿತ್ತು . ದಕ್ಷಿಣ ಚೀನದ ಸುಂಗ್ 
ಮೂರುದಿನ ಕೊರಳಿಗೆ ಹಗ್ಗ ಸುತ್ತಿಕೊಂಡು ಚಕ್ರವರ್ತಿಯ ಕಡೆಗೆ ಚೆಂಗಿಸ್ ಕಳಿಸಿದ 
ಉಪವಾಸ ಮಾಡಿ ತನ್ನ ಸಂಕಟತಾತ ಪರ್ವ ದೂತನನ್ನು ಮೂರ್ಖಚೀನಿ ಅಧಿಕಾರಿಗಳು ತಡೆ - 


೧೦೨ 

ಕಸ್ತೂರಿ, ಡಿಸೆಂಬರ್ ೧೯೬೦ 
ದುದಲ್ಲದೆ ಮಂಗೋಲ ಕುಲದವರೂ ಚೆಂಗಿಸನ ಕರಾ-ಖತಾನ್ ಸಾಮ್ರಾಜ್ಯ ಈಗ ಶಿಥಿಲಾವ 
ಮಿತ್ರರೂ ಆದ ಮಂಚೂರಿಯಾದ ಬೀತಾನರ ಸೈಗೆ ಬಂದಿತ್ತು . ಅಲ್ಲಿ ಚೆಂಗಿಸನ ಶತ್ರುಗಳಾದ 
ಮೇಲೆ ಚೀನವು ದಾಳಿ ಮಾಡಿತು . ಪರಿಣಾಮ ಕುಚ್‌ ಲುಕ್‌ ಮೊದಲಾದವರು ಆಶ್ರಯ ಪಡೆದು 
ವಿಪರೀತವಾಯಿತು. ಚೀನೀ ಸೈನ್ಯದಲ್ಲಿದ್ದ ಪ್ರಬಲರಾಗಿದ್ದರು. ಅವ್ಯವಸ್ಥೆ ನೆಲೆಯೂರಿದ್ದ 
ಖಿತಾನ ಸೈನಿಕರು ದಂಗೆಯೆದ್ದು ಪೆಕಿ೦ಗನ್ನು ಈ ಸಾಮ್ರಾಜ್ಯದಲ್ಲಿ ಮಂಗೋಲಿಯಕ್ಕೆ ಬರುವ 
ಆಕ್ರಮಿಸಿದರು . ಚೆಂಗಿಸ್ ಅವರ ನೆರವಿಗೆ ಧಾವಿ ವ್ಯಾಪಾರ ಕೊಳ್ಳೆಗೀಡಾಗುತ್ತಿತ್ತಲ್ಲದೆ ಅಲ್ಲಿ 
ಸಿದ, ೧೨೧೫ ರಲ್ಲಿ ರಾಜಧಾನಿ ಶರಣಾಗತವಾ ಚೆಂಗಿಸನ ವಿರುದ್ದ ಒಳಸಂಚುಗಳು ನಡೆಯುತ್ತಿ 
ಯಿತು. ಈ ಸಲ ಮಂಗೋಲರು ಚೀನದ ಬಹು ದ ವು. ೧೨೧೮ ರಲ್ಲಿ ಚೆಂಗಿಸ್ ತನ್ನ ಸಾಮಂತ 
ಭಾಗವನ್ನು ಸೆಳೆದುಕೊಂಡು ಅಲ್ಲಿ ನೆಲೆಯೂರಿ ನಾದ ಜೆಬೈ ಯ ನೇತೃತ್ವದಲ್ಲಿ ಕರಾ-ಖೀತಾನ್ 
ದರು, ಉತ್ತರ ಚೀನ, ಮಂಚೂರಿಯ ಮತ್ತು ರಾಜ್ಯದ ಮೇಲೆ ಅಭಿಯೋಗವನ್ನು ಕಳಿಸಿದ, 
ಕೊರಿಯ ಮಂಗೊಲ ಸಾಮಾಜ್ಯಕ್ಕೆ ಸೇರಿತು, ಕರಾ -ಬೀತಾನ್‌ ಸಾಮಾಜ್ಯ ಮಂಗೋಲ ಬಿರು 
ಅಪಾರ ಸಂಪತ್ತೂ ಅಸಂಖ್ಯ ಗುಲಾಮರೂ ಗಾಳಿಯ ಮುಂದೆ ಇಸ್ಸೆಟಿನ ಮನೆಯಂತೆ 
ಮಂಗೋಲಿಯದ ಕಡೆ ಹರಿಯತೊಡಗಿದವು. ಕುಪ್ಪರಿಸಿತು . ಕೆಲವೇ ತಿಂಗಳುಗಳಲ್ಲಿ ಇಡೀ 
- ಚೀನದ ಚಕ್ರಾಧಿಪತ್ಯದ ಪತನದಿಂದ ಚೆ೦ಗಿ ಸಾಮ್ರಾಜ್ಯ ಮಂಗೋಲರ ವಶವಾಯಿತು. 
ಸನಿಗಾದ ಲಾಭಗಳಲ್ಲಿ ಯೆಲಿಯೆನ್ ಎಂಬ ಕುಚಲುಕನನ್ನು ಹಿಡಿದು ಬದಕ ಶಾನ್‌ನಲ್ಲಿ 
ಜ್ಞಾನಿಯಾದ ಮಂತ್ರಿ ತನಗೆ ದೊರೆತದ್ದು ಶೂಲಕ್ಕೇರಿಸಲಾಯಿತು, ಕರಾ- ಬೀತಾನ್ 
ಧನಕನಕ ರಮಣೀ ಲಾಭಕ್ಕಿಂತಲೂ ಅಮೂಲ್ಯ ಸಾಮ್ರಾಜ್ಯ ನಾಮಶೇಷವಾಯಿತು. 
ವಾದದ್ದೆಂದು ಚೆಂಗಿಸ್ ಬಗೆದಿದ್ದ . ಅಂದಿನಿಂದಾ . ಆದರೆ ಇನ್ನೂ ಚೆಂಗಿಸನಿಗೆ ಶಾಂತಿ ಸಿಗಲಿಲ್ಲ. 
ರಂಭಿಸಿ ಯೆಲಿಯೆನ್ ಚೆ೦ಗಿಸನ ಅಂತರಂಗದ ಖ್ಯಾರಿಸ್ ಮಿಯಾದ ಅರಸನಾದ ಮಹಮ್ಮದಶಾ 
ದನಿಯೇ ಆಗಿ ಬಿಟ್ಟ . ಚೆಂಗಿಸ್ ಅವನನ್ನು ಹನೆ ಕಡೆ ಚೆಂಗಿಸ್ ಕಳಿಸಿದ ಸ್ನೇಹ ಶಿಷ್ಟರ 
ಪೂಜಿಸುವನೋ ಎಂಬಷ್ಟು ಗೌರವಿಸುತ್ತಿದ್ದ . ನಾಯಕನನ್ನು ಮಹಮ್ಮದ ಕೊಲ್ಲಿಸಿದ್ದ; ತಾಶ್ 
ಶತಮಾನಗಳ ನಂತರ ಚೆಂಗಿಸನ ವಂಶಜನಾದ ಕೆಂಟಿನ ಒತಾರ್‌ನಲ್ಲಿದ್ದ ಪ್ರಾ೦ತಿಕ ನವಾಬ 
ಅಕಬರನಲ್ಲಿಯೂ ಇದೇ ಗುಣ - - ಜ್ಞಾನಿಗಳ ನಾಲ್ವರು ಮುಖ್ಯ ಮಂಗೊಲಿಯನ್ ವ್ಯಾಪಾರಿ 
ಗೌರವ- ಕಾಣಿಸಿಕೊಂಡಿತು. ಇದು ಮಂಗೋಲ ಗಳನ್ನೂ ೧೫೦ ಅನುಯಾಯಿಗಳನ್ನೂ ಶಿರಚ್ಛೇದ 
ರಕದ ಗುಣವಾಗಿರಬಹುದೆ ? 

ಮಾಡಿಸಿದ್ದ . ಅವನ ವಿಧಿ ಅವನನ್ನು ಅನಿ 
ಈಗ ಚೆಂಗಿಸನಿಗೆ ೬೦ ವರ್ಷವಾಗಿತ್ತು . ವಾರ್ಯವಾಗಿ ಯುದ್ಧ ಮತ್ತು ಸರ್ವನಾಶದತ್ತ 
ಆತನ ಸಾಧನೆಯ ಅಗಾಧವಾಗಿತ್ತು . ಇನ್ನು ಎಳೆದೊಯ್ಯುತ್ತಿತ್ತು . ಆತ ಮೌಡ್ಯದಿಂದ 
ಶಾಂತಿಯಿಂದ ತನ್ನ ಸೈಪಿ ಹುಲ್ಲುಗಾವಲುಗಳಲ್ಲಿ ಯುದ್ಧವನ್ನು ಬೇಡಿದ. ಅಷ್ಟೇ ಮೌಡ್ಯದಿಂದ 
ಹೋಗಿನೆಲಸಿ ಬಾಳಬೇಕೆಂದಾತ ಹಂಬಲಿಸು ಅದಕ್ಕೆ ಸರಿಯಾದ ಸನ್ನಾಹ ಮಾಡಲು ತಪ್ಪಿದ. 
ತಿದ್ದ . ಆದರೆ ಅವನು ಮಂಗಳನ ಪ್ರಭಾವದಲ್ಲಿ ೧೨೨೦ ರಲ್ಲಿ ಇತಿಹಾಸದಲ್ಲೇ ಅಪ್ರತಿಮ 
ಹುಟ್ಟಿದ್ದ , ಯುದ್ಧವಿಲ್ಲದೆ ಅವನ ಜೀವನವೇ ಯುದ್ದ ಯೋಜನೆಗಳಲ್ಲೊ೦ದೆಂದು ಸಮರಶಾಸ್ತ್ರ 
ಸಾಗುವಂತಿರಲಿಲ್ಲ. ಈ ಸಲ ಆತ ಪಶ್ಚಿಮದತ್ತ ಜರು ಪ್ರಶಂಸಿಸಿದ ಯೋಜನೆಗನುಸಾರವಾಗಿ 
ತಿರುಗಬೇಕಾಯಿತು. 

ಚೆಂಗಿಸನ ನಾಲ್ಕು ದಂಡುಗಳು ಅಭಿಯೋ 
- ಚೆಂಗಿಸನ ಸಾಮಾಜ್ಯದ ಪಶ್ಚಿಮದಲ್ಲಿ ಗವನ್ನು ಪ್ರಾರಂಭಿಸಿದವು. ಒಂದು ದಂಡು 
ಒಂದಾನೊಂದು ಕಾಲದಲ್ಲಿ ನೆರೆಯ ಸಮರ್ಕಂ- ಜೆಬೈಯ ನಾಯಕತ್ವದಲ್ಲಿ ಕಾಶ್‌ಗ‌ನಿಂದ 
ದದ ಅಮೀರ ಮತ್ತು ಖ್ಯಾರಿಸ್ಮಿಯಾಂ ಶಾಹ - ಖೋಜೆಂದ್ ಮೇಲೆ ಏರಿಹೋಗಿಸಮರ್ ಕಂದ 
ರಿಂದ ಕೂಡ ಕಪ್ಪ ತೆಗೆದುಕೊಳ್ಳುತ್ತಿದ್ದ ಬೋಖಾರಾಗಳಿಗೆ ಗಂಡಾಂತರ ತಂದಿತು, ಮುಖ 


೧೦೩ 


ವಿಶ್ವ ವಿಜೇತ ಚೆಂಗಿಸ್ ಖಾನ್ 
ಸೈನ್ಯವುಮೂರುದಂಡುಗಳಾಗಿ ಸ್ವತಃ ಚೆಂಗಿಸ್ ಭಂಡಾರವೂ ಮಂಗೋಲರ ವಶವಾದುದನ್ನು 
ಮತ್ತು ಅವನ ಮಕ್ಕಳ ನೇತೃತ್ವದಲ್ಲಿ ಸೈರ್‌ ದ. ಕೇಳಿದ ಮೇಲೆ ಮಹಮ್ಮದ ಪೂರಸಿಯಿಂದ 
ರಿಯಾ ದಾಟಿ ಸಮರ್‌ಕಂದ್ ಮತ್ತು ಬೊಖಾರಾ ಸತ್ಯ . 
ಕಡೆ ಸಾಗಿದವು. ದಾರಿಯಲ್ಲಿ ಇಡೀ ಹಳ್ಳಿಗಾಡು ಅವನ ಮಗ ಜಲಾಲುದ್ದೀನ್ ಅಫಗಾಣಿ 
ಗಳನ್ನು ಧ್ವಂಸ ಮಾಡುತ್ತ ಬರುತ್ತಿದ್ದ ಈ ಸೈನ್ಯ ಸ್ವಾನದ ಗಜನಿಗೆ ಓಡಿ ಅಲ್ಲಿ ಪ್ರತಿಭಟನೆಗೆ 
ಗಳು ನಾಲ್ಲೂ ಸುತ್ತಲೂ ತನ್ನ ಪಡೆಗಳನ್ನು ಅಣಿಯಾದ. ಚೆಂಗಿಸ್ ಮತ್ತು ಅವನ ಮಗ 
ಸುತ್ತುವರಿದುದನ್ನು ನೋಡಿಗಾಬರಿಯಾದ ಮಹ ತುಲಿ ಅಫಗಾಣಿಸ್ನಾನದ ಒಂದೊಂದೇ ಕೊತ್ತಳ 
ಮದ್ ಬೊಖಾರಾದಿಂದ ಪಲಾಯನ ಮಾಡಿದ. ವನ್ನು ಧ್ವಂಸ ಮಾಡುತ್ತ ಸಾಗಿದರು. ಜಲಾಲ 
[ ಅವನ ೪ ,೦೦, ೦೦೦ ಸೈನ್ಯನಲ್ಲಿ ೧,೬೦,೦೦೦ ಒಂದು ನಿಟ್ಟಿನಲ್ಲಿ ಮಂಗೋಲ ಪಡೆಗಳನ್ನು 
ಜನ ರಣಾಂಗಣದಲ್ಲಿ ಮಲಗಿದ್ದರು. ವಿಜ್ಞಾನಿ ತೀವ್ರವಾಗಿ ಸೋಲಿಸಿದರೂ ಅವನ ಹಣೆಬರಹ 
ಗಳ ತವರೂರಾಗಿದ್ದ ಈ ನಗರದಲ್ಲಿ ಒಂದು ನಿರ್ಧಾರವಾಗಿ ಹೋಗಿತ್ತು . ಚೆಂಗಿಸನ ಸೈನ್ಯ 
ಮಸೀದೆ ಮತ್ತು ಕೆಲ ಅರಮನೆಗಳ ಹೊರತು ಊರಿಂದೂರಿಗೆ ಅವನನ್ನು ಬೆನ್ನಟ್ಟುತ್ತ ಸಿಂಧ 
ಏನೇನೂ ಉಳಿಯಲಿಲ್ಲ.] ಬೊಖಾರಾದಲ್ಲಿ ತನ್ನ ತೀರವನ್ನು ಮುಟ್ಟಿತು. ಜಲಾಲ ನಿರಾಶನಾಗಿ 
ಪಡೆಗಳನ್ನು ಪುನರ್ಘಟಿಸಿ ಚೆಂಗಿಸ್ ಸಮರ್ ತನ್ನ ಹೆಂಡತಿ ಮಕ್ಕಳನ್ನು ಸಿಂಧೂ ನದಿಯಲ್ಲಿ 
ಕಂದ್ ಕಡೆ ಮುನ್ನಡೆದೆ, ಅಲ್ಲಿ ಅವನ ಮಗನ ಮುಳುಗಿಸಲು ಆಜ್ಞೆಯಿತ್ತು ತಾನು ಕುದುರೆ 
ಪಡೆಗಳು ಬಂದು ಸೇರಿಕೊಂಡವು. ಸಮರ್ ಯೇರಿ ಖಡ್ಗ ಹಸ್ತನಾಗಿ ೨೦ ಅಡಿ ಕೆಳಗಿದ 
ಕಂದ್ ಶರಣಾಗತವಾಯಿತು. ಆದರೆ ಅದು ಸಿಂಧುವಿನಲ್ಲಿ ಧುಮುಕಿ ಎದುರು ತೀರಕ್ಕೆ 
ನಾಗರಿಕರನ್ನು ಉಳಿಸಲಿಲ್ಲ . ನಗರದ ಪ್ರತಿ ಈಸುವುದನ್ನು ಚೆಂಗಿಸ್ ಮುಗ್ಧನಾಗಿನೋಡುತ್ತ 
ಯೊಬ್ಬ ಗಂಡಸು, ಹೆಂಗಸು ಮಗುವನ್ನು ಕೊಲೆ ಶಹಬಾಸ್ ಎಂದನಂತೆ, ಸಿಂಧೂ ಪಾರದ 
ಗಡಿದು ನಗರವನ್ನು ಸುಲಿಗೆ ಮಾಡಲಾಯಿತು. ಕಡೆ ಒಂದು ಸಣ್ಣ ಪಡೆಯನ್ನು ಕಳಿಸಲಾ 
ಶಿಲ್ಪಿಗಳನ್ನು ಮಾತ್ರ ಉಳಿಸಿ ಆ ಮೇಲೆ ಮಂ - ಯಿತು. ಆದರೆ ಚೆಂಗಿಸ್ ಭಾರತದೊಳಗೆ 
ಗೋಲಿಯಕ್ಕೆ ಸಾಗಿಸಲಾಯಿತು. ಒತಾರನ್ನು ದೂರ ನುಗ್ಗಲಿಲ್ಲ. ಲಾಹೋರ್, ಪೇಶಾವರ 
ಆಕ್ರಮಿಸಿ ಅದರ ನವಾಬನನ್ನು ಶೂಲಕ್ಕೇರಿಸ ಮಲಿಕಪುರ ಪ್ರಾಂತಗಳನ್ನು ಮಾತ್ರ ಮಂಗೊ 
ಲಾಯಿತು. 

ಲರು ಕೊಳ್ಳೆ ಹೊಡೆದರು . 
- ಮಹಮದ ಶಾಹ ಪಾರಾಗಿ ಒಂದೆಡೆಯಿಂದಿ - [ ಮಂಗೋಲರ ಇನ್ನೊ೦ದು ಸೈನ್ಯ ೧೨೨೨ 
ನೊ೦ದಕ್ಕೆ ಆಶ್ರಯಕ್ಕಾಗಿ ಪಲಾಯನ ಮಾಡು ರಲ್ಲಿ ಚಾರ್ಜಿಯಾ ಕಡೆ ನುಗ್ಗಿ ಯುರೋಪಿನಲ್ಲಿ 
ತಿದ್ದಾಗ ೩೦,೦೦೦ ದ ಮಂಗೋಲ ಸೇನೆ ಪ್ರವೇಶಿಸಿತು . ರಶಿಯದ ರಾಜಪುತ್ರರು ಅವರ 
“ ಬಿರುಗಾಳಿ ' ಯಂತೆ ಅವನನ್ನು ಬೆನ್ನಟ್ಟಿತು. ನೈ ದುರಿಸುವ ಯತ್ನ ಮಾಡಿದರು. ಮಂಗೋಲರ 
ನಿಶಾಪುರದಲ್ಲಿ ೧ , ೦೦,೦೦೦ ಸೈನ್ಯವನ್ನು ಕೂಡಿಸಿ ಮುಂದೆ ಅವರು ತಾಳಲಿಲ್ಲ . ಬಿರಿಯದ 
ಕೊನೆಯ ಯತ್ನವೊಂದನ್ನು ಮಹಮ್ಮದ್ ವರೆಗೂ ನುಗ್ಗಿ ಮಂಗೋಲಿಯನ್ನರು ನಾಡನ್ನು 
ಮಾಡಿದ, ಆದರೆ ಮಂಗೋಲರನ್ನು ಕಂಡೊ ಸೂರೆ ಮಾಡಿ ಸ್ವದೇಶದ ಹಿಂತಿರುಗಿದರು . ] 
ಡನೆ ಅವನ ಬೆಂಬಲಿಗರು ಪಲಾಯನ ಮಾಡಿ - ಇರಾಣ, ತುರಾಣಗಳು ಚೆಂಗಿಸನ ಅಧೀನ 
ದರು. ನಿಶಾಪುರದಲ್ಲಿ ಒಂದೇ ಪಿಳ್ಳೆ ಉಳಿಯ ವಾಗಿದ್ದವು. ಸುಲಿಗೆಗೆ ಲೆಕ್ಕವೇ ಇರಲಿಲ್ಲ. 
ದಂತೆ ಹತ್ಯಾಕಾಂಡವಾಯಿತು. ಮಹಮ್ಮದ್ ಹೇರತನಲ್ಲಿ ೧೬ ಲಕ್ಷ ಜನರನ್ನು ಕೊಲೆಗಡಿದು 
ಕಾಶ್ಯಪ ಸಮುದ್ರವನ್ನು ತಲುಪಿ ಸಮುದ್ರದಾಚೆ ನಗರವನ್ನು ನಾಶಗೊಳಿಸಿದ್ದರು. ಮರ್ವ್, 
ಹೋಗಿಬಿಡಲು ಯತ್ನಿಸಿದ, ಮಂಗೋಲರು ಖರಾಸಾನ್‌ ' ಗಳಂತೂ ಅಪರಿಮಿತ ಬೆಲೆ ತೆತಿ. 
ಅವನ ಬೆಂಬಿಡಲಿಲ್ಲ. ಅವನ ಹೆಂಡತಿ ಮಕ್ಕಳೂ ದ್ದ ವು. ಮುಸ್ಲಿಮರ ಅಜೇಯತ್ವದ ಕಟ್ಟು ಕತೆ 


೧೦೪ 

ಕಸ್ತೂರಿ, ಡಿಸೆಂಬರ್ ೧೯೬೦ 
ನಿರಸನಗೊಂಡಿತ್ತು . ಇನ್ನೊಮ್ಮೆ ಯಾವ ಮುಸ್ಲಿ ಎಂದು ಹೇಳಿದ. 
ಮನೂ ಮಂಗೋಲರನ್ನು ಕೆಣಕುವ ಧೈರ್ಯ ಆತ ಆಗಮಿಸಿದಾಗ ಚೆಂಗಿಸ್ ಕೇಳಿದ 
ಮಾಡಲಾರ ಎಂದಾಯಿತು. 

ಪ್ರಥಮ ಪ್ರಶ್ನೆಯೆಂದರೆ, ಅಮರನಾಗಲು ಏನಾ 
ದರೂ ಔಷಧವುಂಟೆ ? ಎ೦ದು. “ ಆಯುಸ್ಸು 

ಹೆಚ್ಚಿಸಲು ಔಷಧವುಂಟು. ಅಮರಕ್ಕೆ ಇಲ್ಲ ” 
ಪೂರ್ವ ಪಶ್ಚಿಮಗಳೆರಡರ ವೈರಿಗಳನ್ನೂ ಎಂದು ಋಷಿಯ ಮಾತು ಕೇಳಿ ಚೆಂಗಿಸನಿಗೆ 
ಹೆಸರಳಿಸಿ ಜಪಾನ ಸಮುದ್ರದಿಂದ ಕಾಶ್ಯಪ ನಿರಾಶೆಯಾಯಿತು. ಚೆಂಗಿಸ್ ಅವನನ್ನು ಅತ್ಯಂತ 
ಸಮುದ್ರದ ವರೆಗಿನ ಕೋರಿಯಾದಿಂದ ಕಾಕ ಗೌರವಿಸಿದರೂ ಜೀವನ ರಹಸ್ಯವನ್ನು ಇವನಿಂದ 
ಸನ್ ವರೆಗಿನ ವಿಸ್ತಾರ ಸಾಮಾಜ್ಯದ ಸಮಾಟ ಕಲಿಯತಕದಿಲ್ಲ ಎನಿಸಿರಬೇಕು. | 
ನಾದ ಚೆಂಗಿಸನಿಗೆ ಈಗ ಭೂಮಿಯೆಲ್ಲ ತನಗೆ ಸಿಂಧೂ ತೀರದಿಂದ ಚೆಂಗಿಸ್ ಸಾವಕಾಶ 
ಪಾದಾಕ್ರಾಂತವಾಗಿದ್ದರೂ ಆಕಾಶದ - ವಾಗಿ ಸ್ವದೇಶಕ್ಕೆ ಹೊರಟು ೧೨೨೩ ರಲ್ಲಿ 
ಆತ್ಮದ ರಹಸ್ಯ ಇನ್ನೂ ಕರತಲಾಮಲಕ ಮಂಗೋಲಿಯ ತಲುಪಿದ. ವಿಜಯೋತ್ಸವ 
ವಾಗಲಿಲ್ಲೆ೦ಬ ಎದೆಗುದಿ ಬಲವಾಯಿತು. ತಾನು ಅಖಂಡವಾಗಿ ನಡೆಯಿತು. ಆದರೆ ಮತ್ತೆ 
ಮಾಡಿದ ನಿರ್ದಯ ಧ್ವಂಸ ಕಾರದಿಂದ ಅವನ ಯುದ್ದ ಅವನನ್ನು ಕರೆಯತೊಡಗಿತ್ತು , ಚೀನಿ 
ಆತ್ಮಸಾಕ್ಷಿ ಕಳೆಯುತ್ತಿದ್ದರೂ ಇರಬಹುದು. ಚಕ್ರವರ್ತಿಯ ಪ್ರಚೋದನೆಯಿಂದ ತಂಗುತ 
ಜೀವನ ರಹಸ್ಯವನ್ನು ತನಗೆ ಬೋಧಿಸಬಹುದೇ ರಾಜ ಬಹಿರಂಗವಾಗಿ ಬಂಡೆಬ್ಬಿಸಿದ್ದ , ಅವರನ್ನು 
ಎಂಬ ಆಸೆಯಿಂದ ಆತ ದಿಗ್ಗೇಶಗಳಿಂದ ವಿಶೇಷವಾಗಿ ನಾಶ ಮಾಡಲು ಪಣ ತೊಟ್ಟು 
ವಿದ್ವಾಂಸರನ್ನು ಬರಮಾಡಿಕೊಂಡ, 

ಚೆಂಗಿಸ್ ಹೊರಟ. 
ಪಶ್ಚಿಮದ ದಾಳಿಗಳಲ್ಲಿ ಸೆರೆ ಸಿಕ್ಕಿದ ಇಮಾ- ಈ ಅಭಿಯೋಗದುದ್ದಕ್ಕೂ ಚೆಂಗಿಸನಿಗೆ ತನ್ನ 
ಮನೊಬ್ಬನಿಗೆ ಆತ “ ಮಹಾಪುರುಷರ ಹೆಸರು ಮೃತ್ಯು ಸಮೀಪಿಸುತ್ತಿದೆಯೆಂಬ ಪ್ರಜ್ಞೆ ನಿರಂ 
ಗಳು ಮರಣಾನಂತರವೂ ಬಾಳುವುದಿಲ್ಲವೆ ? ” ತರವಾಗಿತ್ತು . ಒಮ್ಮೆ ಆತ ಮಕ್ಕಳಾದ 
ಎಂದು ಪ್ರಶ್ನಿಸಿದನಂತೆ. ನಿರ್ಭಯನಾದ ಆ ಒಗೆದ್ಯೆ ಮತ್ತು ತುಲಿಯನ್ನು ಕರೆದು “ ಇದು 
ಮುಸ್ಲಿಂ ಯೋಗಿ “ ಜನರು ಉಳಿದರಷ್ಟೇ ನನ್ನ ಕೊನೆಯ ಯುದ್ಧ ” ಎಂದು ಹೇಳಿದ. ಆ 
ಹೆಸರು ಉಳಿಯುವುದಲ್ಲವೆ ? " ಎ೦ದುತ ರವಿತ್ತ , ಮೇಲೆ ತನ ಉತ್ತರಾಧಿಕಾರಿಯನ್ನು ನೇಮಿ 
ತನ್ನ ಹತ್ಯಾಕಾರವನ್ನು ಗುರಿ ಮಾಡಿ ದಾಕ್ಷಿಣ್ಯ ಸಿದ, ಕಡೆಗೆ “ ಸ್ವ ದೇಶದಲ್ಲಿ ಸಾಯಲು ನಾನು 
ವಿಲ್ಲದೆ ಮಾತಾಡಿದ ಇಮಾಮನ ಮೇಲೆ ಉರಿ ಬಯಸುತ್ತೇನೆ ” ಎಂದ, 
ದೆದು ಚೆಂಗಿಸ್ ಅವನನ್ನು ಬೈದು ಭಂಗಿಸಿ, ಆದರೆ ಆ ಇಚ್ಛೆ ಪೂರ್ಣವಾಗಲಿಲ್ಲ. ೧೨೨೭ 
* ಮಹಮದನ ಕುದುರೆ ಕಾಲೂರಿದಲ್ಲೆಲ್ಲ ನಾನು ಅಗಸ್ಸಿನಲ್ಲಿ ಆತ ರಣ ರಂಗದಲ್ಲಿ ಮರಣ ಹೊಂ _ 
ಸರ್ವ ನಾಶವನ್ನೂ ಕೊಲೆಗಳನ್ನೂ ಮಾಡಿಸು ದಿದ. ಅವನ ಗೋರಿಯಲ್ಲಿದೆಂದು ಯಾರಿಗೂ 
ತೇನೆ, ಭಾವಿ ರಾಜರು ಅದರ ಕಥೆ ಹೇಳಲಿ ? ಗೊತ್ತಿಲ್ಲ. ಬಹುಶಃ ಅವನನ್ನು ಅವನ ಶತ್ರುಗ 
ಎ೦ದು ಆರ್ಭಟಿಸಿದನಂತೆ. 

ಳಿಂದ ಕಾಪಾಡಿದ ಬು‌ ಕಾನ್ ಕಾಲ್ದು 
ಆ ಮೇಲೆ ಆತ ಚೀನಿ ಋಷಿ ಚಿಯಾಂಗ್ ಪರ್ವತದಲ್ಲಿ ಇರಬಹುದು. 
ಚುನ್‌ನನ್ನು ಆಮಂತ್ರಿ ಸಿದ. ಚೀನದ ತಾವೊ 
ಪಂಥದ ಋಷಿಯಾಗಿದ್ದ ಆತನಿಗೆ ವಿನಯದಿಂದ ' ಜಗತ್ತನ್ನು ಪಾದಾಕಾಂತ ಮಾಡಿಕೊಂಡ 
ಚೆಂಗಿಸ್ ಪತ್ರ ಬರೆದು “ ಪೂಜ್ಯಪಾದರು ಸಿಂಧೂ ವಿಜೇತ ಜೀವನ ರಹಸ್ಯವನ್ನರಿಯದೆಯೆ ಪರ 
ತೀರದಲ್ಲಿರುವ ನನ್ನ ಬೀಡಿಗೆಚಿಸಬೇಕು ” ಲೋಕಸೇರಿದ್ದ . 


ನಿಮ್ಮ ದಿನದ ಪತ್ರಿಕೆ ನಿಜವಾಗಿ 
ಮಾತಾಡುವ ಹಾಗೆ ಮಾಡುವ 
ಉಪಾಯ ಶೋಧಿಸಲ್ಪಟ್ಟಿದೆ 


ಬರಲಿವೆ : ಮಾತಾಡುವ ಕಾಗದಗಳು 


ಆರದೂರಿನಿಂದ ನಿಮ್ಮ ಪ್ರಿಯ ಪತ್ನಿಯ ಹಾಳೆ ; ಸಿಂಕೊ ರೀಡರ್‌ ಮುದ್ರಿತವಾದ ಧ್ವನಿ 
ಪತ್ರ ಬಂದದ್ದನ್ನೊದುವಾಗ ಬಹಳ ಅ೦ಶ ಯನ್ನು ನುಡಿಸಲು ಬೇಕಾದ ಧ್ವನಿಯಂತ್ರ . 
ಗಳನ್ನು ನಿಮ್ಮ ಕಲ್ಪನಾಶಕ್ತಿಯಿಂದ ತುಂಬಿ ಹಾಳೆಯ ಮೇಲೆ ನೀವು ಬೇಕಾದುದನ್ನು ಬರೆಯ 
ಕೊಳ್ಳಬೇಕಾಗುವುದು , ವಿಶೇಷವಾಗಿ ಅವಳ ಬಹುದು ಅಥವಾ ಮುದ್ರಿಸಬಹುದು, ಅದರ 
ಮಧುರ ಧ್ವನಿಯನ್ನು ನೀವು ಕಲ್ಪಿಸಿಕೊಂಡ ಬೆನ್ನುಗಡೆ ಧ್ವನಿ ಮುದ್ರಣ ಮಾಡುವ ವ್ಯವಸ್ಥೆ 
ಸಂತೋಷಿಸಬೇಕಾಗುವುದು. ಕೆಲವೇ ವರ್ಷ ಇದೆ. 
ಗಳಲ್ಲಿ ನಿಮ್ಮ ಕಲ್ಪನಾ ಶಕ್ತಿಗೆ ಇಷ್ಟು ಕೆಲಸ ಪ್ರೊಫೆಸರ್‌ ಯುಶುಚಿಯವರು ಈ ಉಪ 
ಉಳಿಯಲಿಕ್ಕಿಲ್ಲ. ಜಪಾನಿ ಪ್ರೊಫೆಸರರೊಬ್ಬರು ಕರಣಗಳನ್ನು ನಿರ್ಮಿಸಿದಾಗ ಅವರ ಉದ್ದೇಶ 
ನಿರ್ಮಿಸಿದ ಒಂದು ಉಪಕರಣ ಸಾರ್ವತ್ರಿಕ ಒಂದು ಮುದ್ರಿತ, ಲಿಖಿತ ಅಥವಾ ಚಿತ್ರಮಯ 
ವಾಗಿ ಉಪಯೋಗಕ್ಕೆ ಬಂದರೆ ನಿಮ್ಮ ಪ್ರಿಯೆಯ ಪುಟವನ್ನೊದುತ್ತಿರುವವರಿಗೆ ಅದರಲ್ಲಿರುವ 
ಪತ್ರದ ಮೇಲೆ ಕಣ್ಣು ಹಾಯಿಸುತ್ತಿರುವಾಗಲೆ ವಿಷಯಗಳು ಹೆಚ್ಚು ಮನದಟ್ಟಾಗುವಂತೆ ಧ್ವನಿ, 
ಅದರಲ್ಲಿರುವ ಮಾತುಗಳು ಅವಳ ದನಿಯಲ್ಲಿ ಸಂಗೀತ, ನಕ್ಷೆಗಳ ವಿವರಣೆಗಳನ್ನು ಒದಗಿಸುವು 
ನಿಮ್ಮ ಕಿವಿಯಲ್ಲಿ ನಿನಾದಿಸಬಹುದು. 

ದಾಗಿತ್ತು . ನಿಮಗೆ ಬರಿ ಓದುವುದರಿಂದಲೇ 
ಎರಡು ವರ್ಷಗಳ ಹಿಂದೆ ಬ್ರುಸೆಲ್ಸಿನ ವಿಶ್ವ ತೃಪ್ತಿಯಾದರೆ ಬರಿ ಓದಿಕೊಳ್ಳಬಹುದು; 
ಜಾತ್ರೆಯಲ್ಲಿ ಪ್ರದರ್ಶಿಸಲ್ಪಟ್ಟ ಸಿಂಕ್ರೋಶೀಟ್ ಅಥವಾ ಕೇಳುವುದರಿಂದಲೇ ತೃಪ್ತಿಯಾದರೆ 
ಮತ್ತು ಸಿಂಕೊರೀಡರ್ ಎಂಬ ಉಪಕರಣ ಸಿಂಕೊರಿಡರಿಗೆ ಅದನ್ನು ಕೊಟ್ಟು ಕೇವಲ 
ಗಳು ಮೇಲಿನ ಅಸಾಧ್ಯ ಸಂಗತಿಗಳನ್ನು ಸಾಧ್ಯ ಕೇಳಬಹುದು; ಅಥವಾ ಓದುತ್ತಿದ್ದಂತೆಯೆ ಧ್ವನಿ 
ವಾಗಿ ಮಾಡಬಹುದು. ಟೋಕಿಯೋ ತಂತ್ರ ಯನ್ನು ಕೇಳಬಹುದು. ಹೀಗಾದರೆ ಅದರ ಪರಿ 
ಶಾಸ್ತ್ರ ಸಂಸ್ಥೆಯ ಪ್ರೊಫೆಸರ್‌ ಯುಶುಚಿ - ಣಾಮ ಇನ್ನೂ ಹೆಚ್ಚಾಗಬಲ್ಲದು. 
ಹೊಶಿಮೋ ಅವರು ಅವುಗಳ ನಿರ್ಮಾತರಾಗಿ ನಿಮಗೆ ಜರ್ಮನ್ ಭಾಷೆ ಕಲಿಯಬೇಕಾಗಿದೆ 
ದ್ದಾರೆ. 

ಯೆನ್ನಿ , ಜರ್ಮನ್ ವ್ಯಾಕರಣ ಪುಸ್ತಕ ನಿಮಗೆ 
ಸಿಂಕ್ರೋಶೀಟ್ ಎಂಬುದು ಧ್ವನಿಮುದ್ರಿತ ಆ ಭಾಷೆಯ ಯಾವ ವರ್ಣಕ್ಕೆ ಯಾವ 

ಸಾಯಿನ್ಸ್ ಡೈಜೆಸ್ಟ್ ” ಆಧಾರದಿಂದ 

೧೦೫ 


ದು , 


D S - 14 


* ಮನೆಯ ಚಿಕಿತ್ಸೆ 


ಗಂಡ ಹೇಳುತ್ತಾ ನೆ - 
ಆಫೀಸಿಗೆಂದುಹೋಗಿದ್ದ ನಾನು ಹತ್ತೇ ನಿಮಿಷಗಳಲ್ಲಿ ಹಿಂದಕ್ಕೆ ಬಂದದ್ದನ್ನು ಕಂಡು ಕವಲೂಗೆ 
ಆಶ್ಚರ್ಯವಾಯಿತು ! ( ಪರ್ಸ್ ಮರೆತಿರಾ ? ಪನ್ ಬಿಟ್ಟು ಹೋದಿರಾ ? ಹೊಟ್ಟೆ ನೋವು 
ಅಥವಾ ತಲೆನೋವುಸುರುವಾಯಿತೆ? ...' ಎಂದು ಪ್ರಶ್ನೆಗಳ ಸುರಿಮಳೆಯನ್ನ ಪ್ರಾರಂಭಿಸಿದಳು . 
* ನಾನು ಚೆನ್ನಾಗಿದ್ದೇನೆ. ಆರೋಗ್ಯ ಕೆಟ್ಟಿರೋದು ನನ್ನ ಪರ್ಟದ್ದು ' ಎಂದಂದು ಬೆನ್ನಿನಲ್ಲಿ ಷರ್ಟು 
ಹರಿದ ಭಾಗವನ್ನು ತೋರಿಸಿದೆ. ಬೇರೆ ಷರ್ಟುಗಳ ಕಾಲರ್ ಹರಿದು ಹೋಗಿದ್ದುದರಿಂದ ಈ 
ಷರ್ಟನ್ನು ತೊಟ್ಟು ಕೊಂಡಿದ್ದೆ. ಅದು ಹರಿದದ್ದು ನನಗೆ ಕಾಣಿಸಲಿಲ್ಲ. ಆದರೆ ಬಸ್ ಸ್ಟಾಂಡ್ ನಲ್ಲಿ 
ನನ್ನ ಗೆಳೆಯನ ತೀಕ ದೃ ಷಿ ಕೂಡಲೇ ಅದರ ಮೇಲೆ ಬಿತ್ತು , 
<< ಒಂದು ನಿಮಿಷ ತಡೆಯಿರಿ ಅದನ್ನು ಸರಿಮಾಡುತ್ತೇನೆ” ಎಂದು ಹೇಳಿಸೂಜಿನೂಲು ತರಲು 
ಹೊರಟ ಕವಲೂನ್ಯ ತಡೆದು CC ಅವಸರವೇನೂ ಇಲ್ಲ. ಆಫೀಸಿಗೆ ಈ ದಿನ ಬರೋದಿಲ್ಲ ಎಂದು 
ಹೇಳಿ ಕಳುಹಿಸಿದ್ದೇನೆ. ” ಎಂದನು . ಆಗ ಕವಲೂನ ಮುಖ ಅರಳಿತು . (1 ಹಾಗಾದರೆ ಈ 
ಹೊತ್ತು ಮಾ ಟಿವಿ ಶೋಗೆಹೋಗೋಣ. ಆ ಮೇಲೆ ಪಾರ್ಕು. .. ” ಅಂದಳು, 
ನಾನು ಸುಮಗಿದು ಬಿಟ್ಟೆ . ನನ್ನ ಒಳ್ಳೆಯ ಷರ್ಟುಗಳೆಲ್ಲಕೊಳೆಯಾಗಿ ಮೂಲೆಯಲ್ಲಿ ಬಿದ್ದಿದ್ದುವು. 
ಅವುಗಳನ್ನು ಒಗೆಯಲು ಕಳುಹಿಸುವುದಕ್ಕೂ ಸಮಯ ಸಿಕ್ಕಿರಲಿಲ್ಲ. ಈ ಹರಿದ ಪರ್ಟನ್ನು 
ತೊಟ್ಟುಕೊಂಡು ಹೊರಗೆ ಹೋಗಲು ನನಗೆ ಮನಸ್ಸಿರಲಿಲ್ಲ . 
ಮಧ್ಯಾನ ನಾನು ಮಲಗಿಕೊಂಡು ಪೇಪರ್ ಓದುತಿ ದ್ದಾ ಗ ನೆರಮನೆಯ ಡಾಕ ಸುಶೀಲಾ 
ಬಾಯಿ ಬಂದರು . ನನ್ನನ್ನು ನೋಡಿ: ನಿಮ್ಮ ಯಜಮಾನು ಆಫೀಸಿಗೆ ಏನು ಹೋಗಲಿಲ್ಲ ? ೨೨ 
ಎಂದು ಕವಲೂನ್ನ ಕೇಳಿದರು . ಅದಕ್ಕೆ ಕಮಲೂ : ( ಅವರಿಗೆ ಏನೋ ಸೌಖ್ಯ ವಿಲ್ಲ' ಅ೦ದಳು. 
ಸುಶೀಲಾ ಬಾಯಿ ಅಷ್ಟಕ್ಕೆ ಸುಮ್ಮಗಿರದೆ ನನ್ನ ಬಳಿಗೆ ಬಂದು ಪರೀಕ್ಷಿಸಿ ನೋಡಲು ಸೈ ತೋ 
ಸೋಪ್ ತೆಗೆದ ರು . ಇಲ್ಲಿ ಇಲ್ಲ, ನಾನು ಚೆನ್ನಾಗಿದ್ದೇನೆ. ನನ್ನ ಷರ್ಟು ಮಾತ್ರ . .. ” ಎಂದ, 
ಅವಸರದಿಂದ, ಕಮಲೂ ಸುಶೀಲಾ ಬಾಯಿಯನ್ನು ಉಪಾಯದಿಂದ ಹೊರಗೆ ಕರೆದುಕೊಂಡು 
ಹೋದಳು . ಅವರ ಮುಖದಲ್ಲಿದ್ದ ನಗೆಯಿಂದ ನಮ್ಮ ಗುಟ್ಟು ಅವರಿಗೆ ಗೊತ್ತಾಗಿರಬೇಕೆಂದು 
ತಿಳಿದನು . 
ಸ್ವಲ್ಪ ಹೊತ್ತಿನ ಮೇಲೆ ನಾನು ನಿದ್ದೆ ಮಾಡಿದನು . ಕಮಲೂ ಕಪ್ಪಿನಲ್ಲಿ ಬಿಸಿ ಬಿಸಿ ಕಾಫಿ ತಂದು 
ನನ್ನನ್ನು ಎಚ್ಚರಿಸಿದಾಗ ಗಂಟೆ ನಾಲ್ಕಾಗಿತ್ತು . ಕಾಫಿ ಕುಡಿಯುತ್ತಿದ್ದಾಗ ಅಲ್ಲೇ ಮಡಿಚಿಟ್ಟಿದ್ದ 
ಉಜ್ಜಲ ಬಿಳುಪಿನ ಬಟ್ಟೆಗಳ ಕಡೆಗೆ ನನ್ನ ದೃಷ್ಟಿ ಹೋಯಿತು. ಓಗೆಯಲು ಕಳುಹಿಸಿದ್ದ 


ಬಟಿ ಗಳು ಬಂದವೇ ? ೨” ಎಂದು ಕೇಳಿದೆ . ಮೇಲೂ ನಗುತ (( ಬಹಳ ಬೆಳ್ಳಗಿವೆ, ಅಲ್ಲವೆ ? 
ಅವನ್ನು ನಾನೇ ಒಗೆದೆ . '' ಅಂದಳು . ( ಇಷೆಲ್ಲ ಬಟ್ಟೆಗಳನ್ನು ಇಷ್ಟು ಬೆಳ್ಳಗೆ ಒಗೆದದ್ದು 
ನೀನೇ ? ಎಲ್ಲ ಸುಳ್ಳು . ನನಗೆ ಅಷ್ಟು ಗಾಢ ನಿದ್ದೆ ಬಂದಿರಲಿಲ್ಲ. ಬಟ್ಟೆ ಗಳನ್ನು ನೀನು ಒಗೆದಿದ್ದರೆ 
ಅವುಗಳನ್ನು ಬಡಿಯುವ ಶಬ ದಿಂದ ನನಗೆ ಎಚ್ಚರವಾಗಬೇಕಿತ್ತು ” ಎಂದೆ. ಆದರೆ ಕಮಲ 
ಎಲ್ಲವನ್ನು ವಿವರಿಸಿ ಹೇಳಿದಾಗ ನಾನು ಬೆರಗಾದೆನು . 
ಹ೦ಡತಿ ಹೇಳುತ್ತಾಳೆ - 

ಡಾಕ * ಸುಶೀಲಾ ಬಾಯಿ ನಿಜವಾಗಿ 
ಯ ಬಹಳ ಬುದ್ದಿವಂತೆ ! ಜನರಿಗೆ 
ಹೇಗೆ ಹಾಗೆಯೇ ಬಟ್ಟೆ ಗಳಿಗೂ 
ಡಾಕ ರ್ ಆಗಿದ್ದಾರೆ. ಜನರ ವಿಷಯ 
ದಲ್ಲಿ ಹೇಳುವಂತೆ ಅವರು ಬಟಿ ಗಳ 


ಗಾಯ ', ( ಕಡಿತ' ಎಂದು ಹೇಳುವಾಗ ನನಗೆ 
ಬಹಳ ತಮಾಷೆಯಾಗಿ ಕಂಡಿತು . 14 ಜನರು ತಮ್ಮ ಆರೋಗ್ಯದ ಕುರಿ : 
ಜಾಗರೂಕತೆ ತೆಗೆದು ಕೊಳ್ಳುವಂತೆ ಬಟೆ ಗಳ ಆರೋಗ್ಯದವಿಷಯದಲ್ಲಿಯ ಜಾಗರೂಕತೆ 
ವಹಿಸಬೇಕು. ಕೊಳೆಯಾದ ಬಟ್ಟೆ ಗಳನ್ನು ಬಹಳ ಸಮಯ ಇಟ್ಟು ಕೊಂಡು ಕೊನೆಗೆ ಅವನ್ನು 
ಒಗೆಯಲು ಹೊರಗೆ ಕಳುಹಿಸುವುದು ತಪ್ಪು . ಮನೆಯಲ್ಲಿ ನಾವೇ ಒಳ್ಳೆಯ , ಶುದ್ಧವಾದ 
ಸೋಪನ್ನು ಉಪಯೋಗಿಸಿ ಅವನ್ನು ಒಗೆಯುವುದು ಎಲ್ಲಕ್ಕಿಂತ ಉತ್ತಮ . ೨ ಎ೦ದರು . 
(( ಅದೆಲ್ಲಾ ಸರಿ , ಆದರೆ ಮನೆಯಲ್ಲಿ ಒಗೆದ ಬಟ್ಟೆ ನೀವು ಉಟ್ಟುಕೊಂಡ ಬಟ್ಟೆಯನ್ನು ಬೆಳ್ಳ 
ಗಾದೀತೇ ? ೨” ಎಂದು ನಾನು ಕೇಳಿ ದಕ್ಕೆ ಅವರು : (( ಈ ಸೀರೆಯನ್ನು ನಾನು ಮನೆಯಲ್ಲಿ 
ಒಗೆದ. ಇದು ಮಾತ್ರವಲ್ಲ; ನಾನು ಒಗೆದ ಬೇರೆ ಬಟ್ಟೆ ಗಳ ನ ಮ ನೋಡು!'' ಎಂದು ಹೇಳಿ 
ನನ್ನನ್ನು ಅವರ ಮನೆಗೆ ಕರೆದುಕೊಂಡು ಹೋದರು . ಅಲ್ಲಿ ಅವರು ಒಗೆದು ಒಣಗಲು ಹಾಕಿದ್ದ 
ಬಟ್ಟೆಗಳ ಉಜ್ವಲ ಬಿಳುಪನ್ನು ಕಂಡು ನಾನು ಆಶ್ಚರ್ಯಪಟ್ಟಿ , 
CL ಸನ್ ಲೈಟ್ ನಿಂದ ಒಗೆದರೆ ಖರ್ಚು ಎಷ್ಟಾಗುತ್ತದೋ ಏನೋ ?” ಎಂದು ನಾನು ಹೇಳಿದೆ. 
ಅದಕ್ಕೆ ಅವರು ನಿನ್ನ ಭಾವನೆ ತಪ್ಪು . ಬಟ್ಟೆಗಳು ಬೇಗನೆ ಹರಿದು ಹೋಗಿ ಪುನಃ ಪುನಃ ಹೊಸ. 
ಬಟ್ಟೆಗಳನ್ನು ಕೊಳ್ಳುವಾಗ ಎಷ್ಟು ಖರ್ಚಾಗುತ್ತದೆಂದು ಯೋಚಿಸಿದೆಯಾ? ಸನ್ ಲೈಟ್ ಉಪ 
ಯೋಗಿಸಿದರೆ ಆ ಭಯವಿಲ್ಲ . ಆದರ ಸನ್ನದ್ದ ಹಾಗೂ ಪ್ರಭಾವಶಾಲಿ ನೊರಯ ಬಟ್ಟೆಗಳನ್ನು 
ಬಡಿಯದೆ ನಿರ್ಮಲಗೊಳಿಸುವುದರಿಂದ ಅವು ಹೆಚ್ಚು ಕಾಲ ಬಾಳಿಕೆ ಬರುತ್ತವೆ. ಅದಲ್ಲದೆ ಸ್ವಲ್ಪ 
ಸನ್‌ಲೈಟ್ ನಿಂದ ಅನೇಕ ಬಟ್ಟೆಗಳನ್ನು ಬೆಳ್ಳಗೆ ಮತ್ತು ಪ್ರಕಾಶಮಾನವಾಗಿ ಒಗೆಯ 
ಬಹುದು. ಆದುದರಿಂದ ಇಮ್ಮಡಿ ಉಳಿತಾಯವಾಗುತ್ತದೆ, ಅಲ್ಲವೆ ? :: ಅ೦ದರು. 
ಮನೆಗೆ ಹಿಂದಿರುವಾಗ ಒಂದು ಸನ್ ಲೈಟ್ 
ಸೋಪನ್ನು ಕೊಂಡುಕೊಂಡೆನು . ಅದರಿಂದ ಈ 
ಬಟ್ಟೆಗಳನ್ನೆಲ್ಲ ಒಗೆದನು . ಡಾಕ್ಟರರು ಸೂಚಿಸಿದ 
' ಚಿಕಿತ್ಸೆ ಎಷ್ಟು ಒಳ್ಳೆಯದು ! ' ಎಂದು ನಾನು 
ಯಜಮಾನರಿಗೆ ಹೇಳಿದೆ, ನಾನು ಒಗೆದ ಬಟ್ಟೆ 
ಗಳ ಆ ಉಜ್ವಲ ಬಿಳುಪನ್ನು ಪುನಃ ಒಮ್ಮೆ 
ನೋಡಿ, ಮಚ್ಚಿ , ತಲೆದೂಗಿದ ಅವರು ? 
41 ಕವಲೂ , ಹೊರಡು , ಸಿನೆಮಾಕ್ಕೆ ಹೋ | 
ಗೋಣ'' ಅ೦ದರು . 


SOAP 


KN) 


SUNLIGHT 


C0 


೧೦೮ 

ಕಸ್ತೂರಿ, ಡಿಸೆಂಬರ್ ೧೯೬೦ 
ಉಚ್ಚಾರ ಎಂದು ಹೇಳಿಕೊಡುತ್ತದೆ ನಿಜ . ಇದಕ್ಕೂ ವ್ಯತ್ಯಾಸ ಇದ್ರೆ , ಟೇಪ್ ರಿಕಾ 
ಆದರೆ ಪ್ರತಿಭಾಷೆಗೂ ತನ್ನದೇ ಉಚ್ಚಾರಪದ್ಧತಿ, ರ್ಡಿ೦ಗಿನಲ್ಲಿ ಟೀಪು ರಿಕಾರ್ಡಿಂಗ್ ಸೂಜಿಯ 
ಧ್ವನಿಲಯ ಇದೆ. ಬರಿ ಪುಸ್ತಕದಿಂದ ಇದನ್ನು ಮೇಲೆ ಹಾಯು ಹೋದರೆ ಇದರಲ್ಲಿ ಕಾಗದ 
ಕಲಿಯಲು ಸಾಧ್ಯವಿಲ್ಲ . ಜರ್ಮನ್ ವ್ಯಾಕರಣ ಇದ್ದಲ್ಲಿ ಇದ್ದು ರಿಕಾರ್ಡಿಂಗ್ ಸೂಜಿಯೆ 
ವನ್ನು ಸಿಂಕ್ರೋಶೀಟುಗಳಲ್ಲಿ ಮುದ್ರಿಸಿ ಧ್ವನಿ ಮೇಲಿಂದ ಕೆಳಗೆ ಸರಿದು ಧ್ವನಿಯನ್ನು ಮುದಿ, 
ಮುದ್ರಿತಗೊಳಿಸಿದರೆ ಜರ್ಮನ್ ಮಾತಾಡಲು ಸುತದೆ. ರಿಕಾರ್ಡಿಂಗ್ ಮುಗಿದನಂತರ 
ನೀವು ಅಧ್ಯಾಪಕರಿಲ್ಲದೇನೇ ಕಲಿಯಬಲ್ಲಿರಿ . ಸಿಂಕೊ -ರೀಡರಿನ “ ತಿರುಗುವ ಮೇಜನು ” | 

ಇತರ ಉಪಯೋಗಗಳಿಗೂ ಅದನ್ನು ವಿನಿ ಮೂಲ ಸಾ ನಕ್ಷೆಯು ಇಟ್ಟು ಅದನ್ನು ನುಡಿ | 
ಯೋಗಿಸಬಹುದು. ನಿಮ್ಮ ಹೆಂಡತಿಯ ಪತ್ರ ಸಲು ಸ್ವಿಚ್ ಹಾಕಿದರಾಯಿತು, ಸಾದಾ ಟೇಪ್ 
ಸಸ್ತರವಾಗಿರುವುದಂತೂ ಆಯಿತು. ನೀವು ರಿಕಾರ್ಡರಿನಲ್ಲಿ ಆಗುವ ಹಾಗೆ ಇಲ್ಲಿಯೂ ಮುದ್ರಿ 
ಓದುತ್ತಿರುವ ಕಾದಂಬರಿಯಲ್ಲಿ ಆಯಕಟ್ಟಿನ ಸಿದ ಧ್ವನಿ ಕೇಳಿ ಬರುವುದು. ಕಾಗದ ಇದ್ದಲ್ಲಿ 
ಘಟನೆಗಳು ಬಂದಾಗ ತಕ್ಕೆ ಸಂಗೀತವೋ ಅದ ಇರುವುದರಿಂದ ನಿಮಗೆ ಓದಲು ಯಾವ ತೊ೦ದ 
ರೊಳಗಿನ ಮಾತುಗಳ ಧ್ವನಿಯೋ ಕೇಳಿಸಿದರೆ ರೆಯೂ ಇಲ. 
ಹೆಚ್ಚು ಪರಿಣಾಮಕಾರಿಯಾಗುವುದಿಲ್ಲವೆ ? ಅದ ಗ್ರಾಮಾಫೋನ್ ರಿಕಾರ್ , ಟೇಪ್ ರಿಕಾರ್ 
ರಲ್ಲಿನ ವ್ಯಕ್ತಿಗಳು ಹೆಚ್ಚು ಸಜೀವವಾಗಿ, ವಗ್ಗನೆ ಅಥವಾ ಫಿಲ್ಸ್ ರಿಕಾರ್ಡಗಿ೦ತ ಇದರಲ್ಲಿ 
ಗಳು ಹೆಚ್ಚು ಸ್ಪುಟವಾಗಿ ನಿಲ್ಲವೆ ? 

ಒ೦ದು ಗುಣವೆಂದರೆ ಇದಕ್ಕೆ ಸಾದಾ ಕಾಗದ 
ಸಿಂಕೋ -ಶೀಟ್ ಎಂದರೆ ಸಾಮಾನ್ಯ ಕಾಗ ವನ್ನು ಬಳಸಬಹುದು. ಇತರ ರಿಕಾರ್ಡಿಂಗ್ 
ದವೇ ; ಮಾತ್ರ ಅದರ ಬೆನ್ನಿಗೆ ರಿಕಾರ್ಡಿಂಗ್ ಪದಾರ್ಥಗಳ ಮೇಲೆ ಬರೆಯಲು ಅಥವಾ ಅವು 
ಟೀ ಪಿಗೆ ಇರುವ ಹಾಗೆ ಅಯಸ್ಕಾಂತ ಪದಾರದ ಗಳನ್ನು ಮಡಚಲು ಬಾರದು. ಮೇಲಾಗಿ ಅವು 
ಲೇಪವಿರುತ್ತದೆ. ಅದರ ಖಾಲಿ ಭಾಗವನ್ನು ಗಳ ಬೆಲೆಯೂ ಹೆಚ್ಚು . ಸಿಂಕೋ ಶೀಟ್ 
ಚಿತ್ರಕ್ಕಾಗಲಿ, ಮುದ್ರಣಕ್ಕಾಗಲಿ ಲೇಖನಕ್ಕಾ ಕಾಗದವನ್ನು ಧ್ವನಿ ಮುದ್ರಣದ ನಂತರ ಮಡಚಿ 
ಗಲಿ ಬಳಸಲು ಅಭ್ಯಂತರವಿಲ್ಲ' 

ಮುದ್ದೆ ಮಾಡಿದರೂ ಬಿಡಿಸಿ ಯಂತ್ರಕ್ಕೆ . 
ಸಿಂಕೊ ರೀಡರ್ ಎಂಬುದು ಸಿಂಕೊ ಕೊಟ್ಟರೆ ಅದು ಧ್ವನಿಯನ್ನು ಉತ್ಪಾದಿಸುತ 
ಶೀಟಿನಲ್ಲಿ ಧ್ವನಿ ಮುದ್ರಣ ಮಾಡಲು ಮತ್ತು ದೆಂದು ಪರೀಕ್ಷಿಸಿನೋಡಲಾಗಿದೆ. ಒಂದು ಹಾಳೆ 
ಅನಂತರ ಆ ಧ್ವನಿಯನ್ನು “ ಪ್ಲೇ ಬ್ಲಾಕ್ " ಯನ್ನು ರೆಕಾರ್ಡ್ ಮಾಡಲು ೫ - ೧೦ ನಿಮಿಷ 
ಮಾಡಿ ನುಡಿಸಲು ಉಪಯೋಗಿಸುವ ರಿಕಾ ಸಾಕು. ದೊಡ್ಡ ಪ್ರಮಾಣದಲ್ಲಿ ಸಿಂಕೋ 
ರ್ಡಿಂಗ್ ಯಂತ್ರ , ಅದರ ಮೇಲೆ ಸಿಂಕೊ ಶೀಟ್ ತಯಾರಿಸಿದರೆ ಐದು ನಯೇ ಪೈಸೆಗಳಿಗೆ 
ಶೀಟನ್ನು ಅಯಸ್ಕಾಂತ ಲೇಪವುಳ್ಳ ಬದಿ ಕೆಳ ಒಂದು ಹಾಳೆ ಮಾರಬಹುದು. ಒಮ್ಮೆ ಧ್ವನಿ 
ಗಾಗಿ ಇಟ್ಟು ಮೈ ಕೋಫೋನ್, ರೇಡಿಯೋ ಮುದ್ರಿಸಿದ್ದು ತಪ್ಪಾಗಿದ್ದರೆ ಅಳಿಸಿ ಪುನಃ 
ಅಥವಾ ಇತರ ಧ್ವನಿಮೂಲ ಉಪಕರಣದ ಪುನಃ ಮುದ್ರಿಸಲು ಬರುತ್ತದೆ. 
ಮುಖಾಂತರ ಶಬ್ದ ವನ್ನು ಒದಗಿಸಿದರೆ ಕೆಳ ಒಮ್ಮೆ ಧ್ವನಿ ಮುದ್ರಣ ಮಾಡಿದ ಮೇಲೆ 
ಗಿರುವ ರಿಕಾರ್ಡಿಂಗ್ "ಸೂಜಿ” ಯು ಪುಟದಲ್ಲಿ ಅದರ ಎಷ್ಟು ಪ್ರತಿಗಳನ್ನೂ ವೇಗವಾಗಿ ಪುನ 
ಮೇಲಿಂದ ಕೆಳಗೆ ಧ್ವನಿಯನ್ನು ಮುದ್ರಿಸುತ್ತ ರ್ಮುದ್ರಿಸಲು ಬರುವುದು. ನೆಗೆಟಿವ್‌ನಿಂದ 
ಹೋಗುತ್ತದೆ. ಟೇಪ್ ರಿಕಾರ್ಡಿ೦ಗಿ ಫೋಟೋಗಳ ಎಷ್ಟು ಪ್ರತಿಗಳನ್ನೂ ಬೇಗ ಬೇಗ 


ಬರಲಿನೆ : ಮಾತಾಡುವ ಕಾಗದಗಳು 
ಮುದ್ರಿಸಲು ಬರುವ ಹಾಗೆ, ಮೊಳೆಜೋಡಿಸಿ ಯಾವ ಕಾಗದವನ್ನು ಬೇಕಾದರೂ ಸಿಂಕೆ 
ಪುಟ ತಯಾರಿಸಿದ ಮೇಲೆ ಎಷ್ಟೋ ಪ್ರತಿಗಳನ್ನು ಶೀಟಾಗಿ ಪರಿವರ್ತಿಸಲು ಅನುಕೂಲ ಮಾಡುವ 
ಸಾದಾ ಮುದ್ರಣ ಯಂತ್ರದಲ್ಲಿ ಮುದ್ರಿಸುವ ಟ್ರಾನ್ಸ್ಫರ್ ಶೀಟ್ ಗಳನ್ನು ರೂಪಿಸಲಾಗಿದೆ. 
ಹಾಗೆ, ಒಂದು ಧ್ವನಿ ಮುದ್ರಿತ ಸಿಂಕೋ -ಶೀಟ್ ಈ ಟ್ರಾನ್ಸ್ ಫರ್ ಶೀಟ್ ನ್ನು ಸಾದಾ ಕಾಗದದ 
ತಯಾರಿಸಿದ ಮೇಲೆ ಸಾದಾ ಸಿಂಕೊ ಶೀಟ್ ಮೇಲಿಟ್ಟು ಬಿಸಿಯಾದ ವಿದ್ಯುತ್ ಇಸ್ತಿಯನ್ನು 
ಗಳನ್ನು ಅದರ ಮೇಲಿಟ್ಟು ಸ್ವಿಚ್ ಹಾಕಿ ಅದರ ಮೇಲೆ ಹಾಯಿಸಿ ಬಿಟ್ಟರೆ ಕಾಗದ 
ಸೆಕೆ೦ದಿಗೆ ೧೦೦ ಪ್ರತಿಗಳನ್ನು ತೆಗೆಯಬಹುದು, ಕೂಡಲೇ ಸಿಂಕೊ ಶೀಟಾಗುತ್ತದೆ. 

ಈ ವ್ಯವಸ್ಥೆಯನ್ನು ಮುದ್ರಣ ಯಂತ್ರಗಳಿಗೂ ಸಿಂಕೋಟುಗಳನ್ನು ಅಗ ವಾಗಿ ತಯಾ 
ಜೋಡಿಸುವ ಉಪಾಯ ಕಂಡುಹಿಡಿದಿದ್ದಾರೆ. ರಿಸುವುದಾದರೆ ಅದು ಪ್ರಪಂಚದ ಸಂಪರ್ಕ 
ಅತ್ತ ಹಾಳೆಗಳ ಮೇಲೆ ಮುದ್ರಣ ನಡೆಯುತ್ತಿ ಮತ್ತು ಅಂತರ್ ರಾಷ್ಟ್ರೀಯ ತಿಳಿವಳಿಕೆಗೆ ಬಹು 
ದ್ದಾಗ ಇತ್ತ ಅದರ ಹಿಂಬದಿಯಲ್ಲಿ ಧ್ವನಿ ದೊಡ್ಡ ಕಾಣಿಕೆಯಾಗುವುದು ಖಂಡಿತ . ಮಾತಾ 
ಮುದ್ರಣವಾಗುತ್ತಲೇ ಇರುವುದು, 

ಡುವ ಫೋಟೋ ಆಲ್ಬ೦, ಮಾತಾಡುವ ಪತ್ರ 
ಆದ್ದರಿಂದ ನಾಳಿನ ವರ್ತಮಾನ ಪತ್ರಿಕೆ ಗಳು, ಹಾಡುವ ಪುಸ್ತಕಗಳು - - ಸಂಗೀತ 
ಗಳು, ಪುಸ್ತಕಗಳು, ಹಸ್ತಪತ್ರಿಕೆಗಳು ಸಿಂಕೊ ಮಾಸ್ತರೇ ಬೇಡ! ವಿದೇಶಿ ಭಾಷೆಗಳನ್ನು 
ಶೀಟ್ ಗಳ ಮೇಲೆ ಮುದ್ರಿತವಾಗುವ ಸಂಭವ ಕಲಿಸುವ ಸ್ವಯಂ ಶಿಕ್ಷಕಗಳು. . . . ಇದರ 
ವಿದೆ. ಕ್ರಿಕೆಟ್ ಆಟದ ವರದಿ ಓದುತ್ತಿರುವಾಗ, ವ್ಯಾಪ್ತಿಗೆ ಮಿತಿಯೇ ಇಲ್ಲವೆಂದಾದೀತು. 
ನಿಮ್ಮಲ್ಲಿ ಸಿಂಕೊ ರೀಡರ್‌ ಇದ್ದರೆ ಆಟದ ಬಯ ಇದು ಬರಿ ವಿಜ್ಞಾನಿಯೊಬ್ಬನ ಹುಚ್ಚಾಟವಲ್ಲ. 
ಲಿನ ಕೂಗು, ಗದ್ದಲ, ಬ್ಯಾಟು ಚಂಡುಗಳ ತಾಕ ಎರಡು ದೊಡ್ಡ ಜಪಾನಿ ಕಂಪನಿಗಳು ಸಿಂಕೆ 
ಲಾಟ, ಅಂಪಾಯರನ ಮಾತು ಎಲ್ಲವೂ ನಿಮಗೆ ರೀಡರ್ ಸಿಂಕೊ ಶೀಟುಗಳ ತಯಾರಿಕೆಗೆ 
ಕೇಳಿಸುತ್ತದೆ. ನೆಹರೂ ಭಾಷಣ ಓದುವಾಗ ಸಂಬಂಧಿಸಿದ ಕಾವ್ಯ ಮತ್ತು ಸಂಶೋಧನೆಗಳಿಗೆ 
ಅವರ ದನಿಯನ್ನೇ ಕೇಳಬಹುದು. 

ಬೆಂಬಲವೀಯುತ್ತಿವೆ. 


“ ತಾರಾನಾಥ ” ರವರ 


ಅ ತ ಗ ೦ ಧಾ ವ ಆ 


ಹ 


ನರಗಳ ನಿತ್ರಾಣ, ಸೊರಗುವಿಕೆ, ಅತಿ ದಣಿವು, ನಿದ್ರಾನಾಶ ನಿರುತ್ಸಾಹ ಮೈ - ಕೈನೋವು 
ಜೀವನದಲ್ಲಿ ಜಿಗುಪ್ಪೆ , ರಕ್ತಬಲ ಕಡಿಮೆ - ಇತ್ಯಾದಿ ತೊಂದರೆ ದೂರ ಮಾಡಿ, ಸಂಸಾರದಲ್ಲಿ 
ಆನಂದ, ಉತ್ಸಾಹವಿತ್ತು ಪ್ರಕೃತಿಯನ್ನು ಸುದೃಢಗೊಳಿಸಲು ಶ್ರೇಷ್ಟ ಪೌಷ್ಟಿಕ 

ತಯಾರಿಸುವವರು : 
ತಾರಾನಾಥ ರಸೌಷಧಿ ವರ್ಕ್ಸ್, ಚಿಕ್ಕಮಗಳೂರು. 


CNNNNNNNNNNNNNNNNNNNNNNNNNN 


ಎಲ್ಲಿ ಉತ್ತಮವಾದ ಉಡುಪನ್ನು 
ಧರಿಸಿರುವ ಪುರುಷರನ್ನು ಕಾಣುತ್ತಿರೋ 

ಅಲ್ಲಿ ನ್ಯೂ ಚೈನಾ 
ವನ್ನು ಖಂಡಿತವಾಗಿ ಕಾಣುವಿರಿ 
ನೂ ಚೆನಾ 


MAFATLAT 
GROUP 


WENCANA MILLS 


ಪೊಪ್ಲಿನ್ ಮತ್ತು ಫ್ಯಾನ್ಸಿ ರೋಬಿಪೊಪ್ಪಿನ 
4 ' ಕಸೈನರ್ ವೆಆರ್ ಟುxಟ + ನ್ಯೂ ಚೈನಾ ಸಾ 
* ವೈಟ್‌ಹಾಲ್ # ಬ್ಯೂಟಿಡಿಲಕ್ಸ್ * ಬೈಟ' ಸ್ಟಾರ್ 


Look for 


SANFORIZED . 


on the label 


ದಿ ಸ್ಟಾಂಡರ್ಡ್ ಮಿಲ್ಸ್ ಕಂಪೆನಿ ಲಿಮಿಟೆಡ್ 
- ( ನ್ಯೂ ಚೈನಾ ಮಿಲ್ಸ್ ), ಸಿ , ಬೊಂಬಾಯ - 15 , 


SISTA ' S $ ti - '29 KAM 


ನಗುವುದು ನಿಜವಾಗಿಯೂ ಔಷಧ 


- ನಕ್ಕು ಆ ರೋ ಗ್ಯವ೦ತ ರಾ ಗಿರಿ 


( ಸೈಕಾಲಜಿ ” ಯಿಂದ 


ಈ ಹ ಹಾ ! ಹಾ ಹಾ ಹ ಹಾ ಹಾ ! ಗಳಿಂದ, ಸಂಶೋಧನೆಗಳಿಂದ ಮನಗಂಡಿದ್ದಾರೆ. 

ಸ್ವಚ್ಛಂದ ನಗುವಿನ ತೆರೆ ಸುತ್ತಲಿನವರ ಶಿಸ್ತು , ಗಾಂಭೀರ ಮೊದಲಾದ ಸಾಂಪ್ರದಾ 
ಕಿವಿಗಳನ್ನು ಅಪ್ಪಳಿಸುತ್ತದೆ. 

ಯಿಕ ಬಂಧನಗಳ ಮೂಲಕವೋ ಅಥವಾ 
ಆಗ ಅವರಲ್ಲೊಬ್ಬ ಬೀಗಿಕೊ೦ಡು “ ಛೇ ! ದೈಹಿಕ ಇಲ್ಲವೆ ಮಾನಸಿಕ ಕಾರಣಗಳ ಮೂಲ 
ಏನಿ ಇದು ? ಎಲ್ಲಿಯಾದರೂ ಹೀಗೆ ನಗುವು ಕಿ ಚೆನ್ನಾಗಿ ನಗಲು ಸಾಧ್ಯವಿರದವರಲ್ಲಿ 
ದುಂಟಿ ಅಸಭ್ಯರ ಹಾಗೆ?” ಎಂದರೂ ಎಂದನೇ . ಏನೋ ಒಂದು ಗಂಭೀರವಾದ, ಶಾಶ್ವತವಾದ 

ಗಟ್ಟಿಯಾಗಿ ಸ್ವಚ್ಛಂದವಾಗಿ ನಗುವ ಪ್ರಸಂಗ ಕೊರತೆಯಿದೆ ಎಂದು ಹೇಳಬಹುದು. ಆಧುನಿಕ 
ವಿದ್ದರೂ ಹಾಗೆ ನಕ್ಕರೆ ಅದರಿಂದ ತಮ್ಮಗಾಂಭೀ ವೈದ್ಯಕೀಯ ಶಾಸ್ತ್ರವು ನಗಲಾರದವನನ್ನು 
ರಕ್ಕೆ ಚ್ಯುತಿ ಬಂದೀತೆಂದೋ , ಅಸಭ್ಯರೆಂದು ತುಂಬ ವಿವಂಚನೆಯಿಂದ ನೋಡುತ್ತದೆ. ಅಂಥ 
ಜನ ಕರೆದಾರೆಂದೋ , ಏನು “ ಖಿ ಖಿ ” ಎಂದು ವನಲ್ಲಿ ರೋಗ ಲಕ್ಷಣಗಳಿಲ್ಲದಿದ್ದರೂ ಅವನು 
ಹಲ್ಲು ತೋರಿಸುತ್ತಾನೆಂದು ಜನರು ಹಾಸ್ಯ ಒಳಗೇ ಯಾವುದೊಂದು ಬಗೆಯ ರೋಗಗ್ರಸ್ಯ 
ಮಾಡಿಯಾರೆಂದೋ ಹೆದರಿ ಬಂದ ನಗುವನ್ನು ನಾಗಿರುವುದು ಸಾಧ್ಯವಿದೆ. ಅಲ್ಲದೆ ನಗಲಾರದ 
ನುಂಗಿ ಕೆಲವರು ಮುಖ ಬಿಗಿದು ಕುಳಿತುಕೊ ವ್ಯಕ್ತಿ ಸಮಾಜದಲ್ಲಿ ಒಳ್ಳೆಯ ಸದಸ್ಯನಾಗಲಾರ. 
ಳ್ಳುತ್ತಾರೆ. ಅಥವಾ ಬಹಳವೆಂದರೆ ತುಟಿಯನ್ನು ದೇಹಕ್ಕೆ ಸಂಬಂಧಪಟ್ಟ ಹಾಗೆ ಹೇಳುವುದಾ 
ಅರಳಿಸಿದಂತೆ ಮಾಡಿ ನಗುವ ಕರ್ತವ್ಯ ಮಾಡಿದೆ ದರೆ ತುಂಬಿದ ನಗು ಸೆಟೆದ ಸ್ನಾಯುಗಳನ್ನು 
ಎಂದು ಸಮಾಧಾನಪಟ್ಟುಕೊಳ್ಳುತ್ತಾರೆ. ವಿಶೇಷತಃ ಎಡೆ ಮತ್ತು ಹೊಟ್ಟೆಗಳ ಸ್ನಾಯುಗಳ 

ಸಂದರ್ಭಾನುಸಾರ ಮನಸೊ ಕೈ ನಗುವುದು ಬಿಗುಮಾನವನ್ನು ಬಹುಮಟ್ಟಿಗೆ ಸಡಿಲುಗೊ 
ಅಸಭ್ಯತನವಂತೂ ಅಲ್ಲವೇ ಅಲ್ಲ. ಅಂಥ ನಗು ಳಿಸುತ್ತದೆ.ಹೊಟ್ಟಿ ಗೂ ಎದೆಗೂ ನಡುವೆ ದೊಡ 
ನಮ್ಮ ಜೀವನಕ್ಕೆ ಆರೋಗ್ಯಕ್ಕೆ , ಸುಖಸಾಧನೆಗೆ ಸ್ನಾಯುವಿನಿಂದ ರಚಿತವಾದ ಭಿತ್ತಿಯ ಉದ್ದೇ 
ಅತ್ಯಗತ್ಯವಾಗಿದೆ. ಮಾನಸಶಾಸ್ತ್ರಜ್ಞರು ಮಾತ್ರ ಕವು ನಗುವಾಗ ನಡೆಯುವ ದೀರ್ಘಶಾಸೋ 
ವಲ್ಲ, ಡಾಕ್ಟರರು ಕೂಡ “ ನಗೆಯ೦ಥ ಔಷಧ ಚ್ಛಾಸಕ್ರಿಯೆಯ ಮೂಲಕ ಇಲ್ಲದಂತಾದಾಗ 
ಇನ್ನೊಂದಿಲ್ಲ” ಎಂದು ಹೇಳುತ್ತಾರೆ. ಜಾಣರು ಇಡೀ ಶರೀರದೊಳಗಿನ ಸೆಳೆತ ಸಡಿಲಾಗಿ ಹಾಯ 
ಸ್ವಭಾವಜನ್ಯವಾಗಿ ಅರಿತು ಆಡಿದ ಈ ಮಾತನ್ನು ನಿಸುವುದು. ಇದರಿಂದ ಶ್ವಾಸೋಚ್ಛಾಸಕ್ರಿಯೆ 
ಮಾನಸ ಶಾಸ್ತ್ರಜ್ಞರೂ ಡಾಕ್ಟರರೂ ಪ್ರಯೋಗ ಯಲ್ಲಿ ಹೆಚ್ಚಿನ ಸುಸಂಬದ್ದತೆ ಬರುತ್ತದೆ. ಪ್ರಾಣ 


ಕಸ್ತೂರಿ, ಡಿಸೆಂಬರ್ ೧೯೬೦ 


ದೇಹದ 
ತುಂಬ ಅನ , ಹೃದಯ 


ರ ಬರೆದಿದ್ದಾನೋ 


ವಾಯು ದೇಹದ ಸರ್ವ ಭಾಗಗಳ ರಕ್ತದಲ್ಲಿ - ಭಾರತೀಯರು ಸಹಜವಾದ ನಗೆಯನ್ನು 
ಸಂಚರಿಸುವುದಕ್ಕೆ ತುಂಬ ಅನುಕೂಲವಾಗು ಅರ್ಥ ಮಾಡಿಕೊಳ್ಳು ವುದರಲ್ಲಿ ಹಿಂದೆ ಎಂಬುದ 
ತದೆ. ಸ್ವಲ್ಪವೇ ಆಗಿಲ್ಲದೇಕೆ, ಹೃದಯ ಕ್ಕಾಗಿ ಅವರೊಮ್ಮೆ ಪರಿತಾಪದ ಲೇಖವನ್ನು 
ತುಂಬಿ ನಕ್ಕ ನಗುವಿನಿಂದ ವ್ಯಕ್ತಿ ತನ್ನ ದೇಹಕ್ಕೆ ಕೂಡ ಬರೆದಿದ್ದಾರೆ. 
ಅಪೂರ ಚೈತನ್ಯವನ್ನಿತ೦ತಾಗುವುದು. ಬೆವರು ಸ್ವಂತದ ತಪ್ಪನ್ನೂ , ವಿಚಿತ್ರತೆಯನೆ 
ಬಂದು ದೇಹದೊಳಗಿನ ಕಲ್ಮಶ ಹೊರಬಿದ್ದು ಕಂಡು ನಗಲಾರದವರು ತಾವು ತಪ್ಪು ಮಾಡಲು 
ಹೋಗುವ ಹಾಗೆ ನಗು ಕೂಡ ದೇಹದೊಳಗೆ ಸಾಧ್ಯವೇ ಇಲ್ಲವೆಂಬ ಅಹಂಭಾವದಿಂದ ಕೂಡಿ 
ಉಂಟಾಗಿರುವ ಉದ್ವಿಗ್ನತೆಯನ್ನು ಹೊರಹಾಕಿ ರುತ್ತಾರೆನ್ನಬಹುದು. ವಿಲಿಯಂ ಕೌಪರ್ “ ಈ 
ದೇಹ ಮನಗಳೆರಡನ್ನೂ ಪ್ರಫುಲ್ಲಗೊಳಿಸುವುದು. ಮುಂಚೆ ಯಾವುದನ್ನು ಕಂಡು ನಡುಗಿದೆವೋ 

ನಗು ಒ೦ದು ಸ್ವಾಭಾವಿಕ ಕ್ರಿಯೆಯಾಗಿರು ಅದನ್ನು ಕಂಡು ಇನ್ನು ಮೇಲೆ ನಕ್ಕು ಬಿಡಿ” 
ವಾಗ ಗಟ್ಟಿಯಾಗಿ ನಗುವುದರಲ್ಲಿ ದೋಷವೇನು ಎಂದು ಹೇಳಿರುವುದರಲ್ಲಿ ತುಂಬ ಅನುಭವದ 
ಬಂತು ? ನಗು ಯಾವ ರೀತಿಯಲ್ಲಿ ಹೊರ ಜ್ಞಾನವಿದೆ. 
ಬಿದ್ದರೂ ಅದು ಲಾಭದಾಯಕವೇ . ( ದೇಶಾ ಆಸ್ಪತ್ರೆಗೆ ಸೇರಿಸಲ್ಪಟ್ಟ ಒಬ್ಬ ಹುಡುಗ 
ವರಿ ನಗೆಯೆನ್ನುತ್ತಾರಲ್ಲ, ಅದು ಮಾತ್ರ ಅಲ್ಲ. ಹೆಚ್ಚು ಕಡಿಮೆ ಅಂತ್ಯಾವಸ್ಥೆಯಲ್ಲಿಯೇ ಇದ್ದ . 
ವಾಸ್ತವಿಕವಾಗಿ ನಗು ಗಟ್ಟಿಯಾಗಿರದಿದ್ದರೆ ಆದರೆ ಆತ ಇನ್ನೂ ನಗಬಲ್ಲವನಾಗಿದ್ದುದರಿಂದ 
ಅದರಿಂದ ನಕ್ಕವನಿಗೂ ಅಥವಾ ಅದನ್ನು ಕೇಳು ಡಾಕ್ಟರರು ಅವನ ಆಶೆ ಬಿಡಲಿಲ್ಲ . ಜಡ್ಡಾದಾಗ 
ವವರಿಗೂ ಏನೂ ಪ್ರಯೋಜನವಿಲ್ಲ . ನಗುವು ಅಥವಾ ಯಾವುದಾದರೊಂದು ಕಠಿಣ ಪ್ರಸಂಗ 
ಆಹಾ ದಕರವಾದ ಸೋ೦ಕು ಜಾಡ್ಯವೆನಿಸುವು ದಲ್ಲಿ ದೊಡ್ಡವರು ನಗುವಿನ ಕಾರಣವೊಂದನ್ನು 
ದಾದರಿ೦ದ ಅದು ಇತರರಿಗೆ ಕೇಳಿಸಬೇಕಾದುದು ಹುಡುಕಿಕೊಳ್ಳಬಲ್ಲರು. ಆದರೆ ಮಕ್ಕಳು 
ಮೊದಲನೆಯ ಅಗತ್ಯವಾಗಿದೆ . ಮೌನವಾಗಿ ಹಾಗಲ್ಲ. ಅವರಿಗೆ ಅತಿ ಜಡಾದಾಗ ಅವರ 
ನಗುವವನನ್ನು ಕಂಡು “ನೋಡಿ, ಕಳ್ಳ ನಗು ಜಗತ್ತೇ ಶೂನ್ಯವಾಗಿ ನೈಸರ್ಗಿಕ ನಗು ನಿಂತು 
ನಗುತಾ ನೆ ” ಎಂದು ಮೂದಲಿಸುವುದಕ್ಕೆ ಬಿಡುತ್ತದೆ. ಆದ್ದರಿಂದಲೇ ನಗು ತ್ತಿರಬಲ್ಲ 
ಬಹುಶಃ ಇದೇ ಕಾರಣವೂ ಆಗಿರಬಹುದು. ಹುಡುಗನ ಕಠಿನ ಅಸ್ಕಸ ಕೂಡ ವಾಸಿಯಾಗ 
ಈಗೆರಡು ಶತಮಾನಗಳ ಹಿ೦ದೆಯೆ ಜೋಸೆಫ್ ಬಲ್ಲದು ಎನ್ನುತ್ತಾರೆ ಡಾಕ್ಟರರು. 
ಎಡಿಸನ್ “ ನಗಬಲ್ಲ ಎಂಬುದರಿಂದಲೇ ಮನುಷ್ಯ ಸಾಮಾನ್ಯವಾಗಿ ಗಂಡಸರಿಗಿಂತ ಹೆಂಗಸರೇ 
ಇತರ ಎಲ್ಲ ಪ್ರಾಣಿಗಳಿಂತ ಭಿನ್ನವಾಗಿದ್ದಾನೆ” ಹೆಚ್ಚು ನಗುತ್ತಾರೆ. ಮಾತು ಮಾತಿಗೆ ಕಿಲಕಿಲನೆ 
ಎಂದಿರುವುದು ಅಕ್ಷರಶಃ ಸತ್ಯ . 

ನಗುವ ಹೆಂಗಸರು ಎಂದು ಗಂಡಸರು ಅವರನ್ನು 
ಚಿಂತೆಯ ವೈರಿಗಳಲ್ಲಿ ನಗುವೇ ಹಿರಿದಾದುದು. ಹೀಗಳೆಯುತ್ತಾರೆ. ಆದರೆ ಆ ನಗುವ ಶಕ್ತಿಯೇ 
ಸುದೆ ವದಿಂದ ಚಿ೦ತೆ ಹೆಚ್ಚಿದಷ್ಟೂ ಅನೇಕರಲ್ಲಿ ಹೆಂಗಸರ ಆಯುಷ್ಯವನ್ನು ಹೆಚ್ಚಿಸುತ್ತದೆ 
ನಗುವ ಶಕ್ತಿಯ ಬೆಳೆಯುವುದು. ಮಹಾತ್ಮಾ ಎಂಬುದು ಅವರಿಗೆ ಗೊತ್ತಿರುವುದಿಲ್ಲ. ನಗಲಾ 
ಗಾಂಧಿಯವರು ಎಂಥ ಕಠಿಣ ಪ್ರಸಂಗಗಳ ರದ್ದಕ್ಕಾಗಿ ಗಂಡಸು ತನ್ನ ಚಿ೦ತೆಯನ್ನು ಹೆಚ್ಚಿಸಿ 
ಲ್ಲಿಯೂ ನಕ್ಕು ವಾತಾವರಣವನ್ನು ಪ್ರಸನ್ನ ವಾ ಕೊಳ್ಳು ತ್ತಾನೆ. ಚಿ೦ತೆ ಅವನ ದೇಹವನ್ನು 
ಗಿಸಿಕೊಂಡು ಕಾರ ಸಾಧನೆಯ ಮಾರ್ಗವನ್ನು ಕೊರೆದು ಆಯುಷ್ಯವನ್ನು ಕ್ಷೀಣಿಸುತ್ತದೆ, 
ಸುಗಮ ಮಾಡಿಕೊಳ್ಳುತ್ತಿದ್ದರು. 

ನಗು ನಕ್ಕವನಿಗೆ ಹಿತಮಾಡುವುದರ ಜೊತೆಗೆ 


ನಕ್ಕು ಆರೋಗ್ಯವಂತರಾಗಿರಿ 


೧೧೩ 


ರಣ ವನ್ನು 


/ 


... 


ಸುತ್ತಲಿದ್ದವರನ್ನೂ ಸಂತುಷ್ಟಗೊಳಿಸಿ ಅವರಲ್ಲಿ ಆ 
ವಿರಸ ತಲೆಯೆತ್ತದಂತೆ ನೋಡಿಕೊಳ್ಳುತ್ತದೆ. 
ದ್ವೇಷ, ಸಿಟ್ಟು , ಮತ್ಸರ ಜಗಳ ಮೊದಲಾದವು 
ಗಳು ನಗುವಿನಿಂದ ಮಾಯವಾಗಬಲ್ಲವು. ಆಳ 

ನೀವು ಸೆಕ್ಸ್ 
ವಾದ ಅಭ್ಯಾಸ ನಡೆಯಬೇಕಾದ ಈ ವಿಚಾರ 

* ಗಂಟಲು ಮತ್ತು 
ದಲ್ಲಿ ಇನ್ನೂ ಸಾಕಷ್ಟು ಅಭ್ಯಾಸ ನಡದಿರದಿದ್ದರೂ 

ಎದೆಯ ಬಿಲ್ಲೆಗಳನ್ನು 

ಸೇವಿಸಿದರೆ 
ಡಾ . ಜಿ. ಕೆ. ಸೆಲೋರ್ನ್ ಎಂಬವರು ಒಂದು 
ವೈದ್ಯಕೀಯ ಮಾಸಪತ್ರಿಕೆಯಲ್ಲಿ ಇತ್ತೀಚೆಗೆ 
ಬರೆದಿರುವುದೇನೆಂದರೆ , “ ಕಠಿನ ಹಾಗೂ ಎಡ 
ವಟ್ಟಾದ ಪ್ರಸಂಗಗಳಲ್ಲಿ ವಾತಾವರಣವನ್ನು 
ತಿಳಿಯಾಗಿಸಲು ಹಾಸ್ಯವನ್ನು ಉಪಯೋಗಿಸಿ 
ಕೊಳ್ಳಬಹುದು ಬ್ರಿಟಿಶ ರಲ್ಲಿ ಈ ಗುಣವನ್ನು 
ಕಾಣಬಹುದು ಆದ್ದರಿಂದಲೇ ಬ್ರಿಟಿಶ್ ಜನ ನಿನ್ನು ಕನು 
ಜಂಗುಳಿ ಯಾವಾಗಲೂ ಹುಚ್ಚೆದ್ದು ವರ್ತಿಸುವು ಶ್ರೀಘ್ರವಾಗಿ 
ದಿಲ್ಲ. ಅದರಿಂದಲೇ ಬ್ರಿಟನ್ನಿನ ಸಾಮಾಜಿಕ ಮಾಯವಾಗುವುದು 
ಮತ್ತು ರಾಜಕೀಯ ಕ್ರಾಂತಿಗಳಲ್ಲಿ ದ್ವೇಷ ಪೆಪ್ ಚೀಪುವುದರಿಂದ ಅದರಲ್ಲಿ ಉದ್ಭವಿಸಿದ ಗುಣ 

ಪಡಿಸುವ ಆವಿಯು ಗಂಟಲು ನೋವು, ಬ್ರಾಂಕೈ 
ಭಾವನೆ ಕಂಡುಬಂದಿಲ್ಲ.” 

ಟಿಸ್ , ಕೆಮ್ಮು ಮತ್ತು ಶೀತದ ರೋಗಾಣುಗಳನ್ನು 
ಸದಾ ನಗುತ್ತಿರುವವರು ಹಗುರು ಚಿತ್ರದವರು, ನಿವಾರಿಸಲು ನೆರವಯುತ್ತದೆ. ಪೆಸ್ಟ್ ಕೂಡಲೇ 
ಹೊಣೆಯಿಲದವರು ಎಂದು ಜನ ಅನು ತಾ ರೆ. ಉಪಶಮನನ್ನೀಯುತ್ತದಲ್ಲದೆ ರೋಗಾಣುಗಳನ್ನು 

ನಿವಾರಿಸುತ್ತದೆ. 
ಆದರೆ ಅವರು ನಗು ಸ್ವಾಭಾವಿಕವೂ ಅಕೃತಿ 

ಅಪಾಯಕರವಾದ 
ಮವೂ ಆಗಿದ್ದರೆ ಅವರು ಗಂಭೀರ ಮುಖದವರಿ 

ಔಷಧವು ಇದರಲ್ಲಿ 

* ಕೋಡಿಲ್ಲ 
ಗಿಂತ ಹೆಚ್ಚು ಮಾನವೀಯತೆಯನ್ನು ಹೊಂದಿದ 

ಮಕ್ಕಳೂ ಕೂಡಾ 
ವರಾಗಿರುತ್ತಾರೆ. ಅತಿ ನಗು ಅಭದ್ರ ಜಗತ್ತಿ 

ಇದನ್ನು ಸುರಕ್ಷಿತವಾಗಿ 
ನಲ್ಲಿ ಅಭದ್ರ ಭಾವವನ್ನು ಸೂಚಿಸುವುದು ಎಂದು 

ಈ ಸೇವಿಸಬಹುದು 

ಬ್ರಾಂಕೈಟಿಸ್ , ಗಂಟಲು 
ಹೇಳುತ್ತಾರೆ; ಆದರೆ ಅದಿಲ್ಲದಿರುವುದೆಂದರೆ ಅದ 

ನೋಪ, ನೆಗಡಿ , ಶೀತ 
ಕ್ಕಿಂತಲೂ ಕೆಟ್ಟ ಪರಿಣಾಮ ಮಾಡಬಲ್ಲ ಉದ್ರೆ 

ದಿಂದ ಶ್ಲಾಸದ ತಡೆ, 

ಶೀತ ಮತ್ತು ಕೆನು 
ಕಗಳು ಒಳಗೊಳಗೇ ಹುದುಗಿಕೊಂಡಿವೆ 

ಮುಂತಾದವುಗಳನ್ನು 
ಯೆಂದು ಸೂಚಿಸುವುದು. 

ಶೀಘ್ರವಾಗಿ 

- ನಿವಾರಿಸುವುದು 
ಮಕ್ಕಳಿಗೆ ನಾವು ನಗಲು ಅವಕಾಶ ಕೊಡ 

ಎಲ್ಲಾ ಮದ್ದಿನ ವ್ಯಾಪಾ. 
ಬೇಕು. ಸಾಮಾನ್ಯವಾಗಿ ಅವರು ಪರಿಸ್ಥಿತಿಗಳ 

ರಿಗಳಲ್ಲಿ ಮಾರಲ್ಪಡುತ್ತದೆ 
ಲ್ಲಿರುವ ವೈ ಚಿತ್ರವನ್ನು ನಮಗಿಂತ ಬೇಗ ಗುರು ಸಿ. ಇ ಫುಲ್‌ಫೋರ್ಡ್ ( ಇಂಡಿಯಾ) ಹೈವೇಟ್ ಲಿ . 
ತಿಸಿ ನಗಬಲ್ಲರು. ಆದರೆ ಅವರ ನಗುವಾಗ ಅವ 

FPY. 55 -KAN 
ರನ್ನು ತಿದ್ದ ಹೋಗಿ ಬೆದರಿಸಿ ಈ ಶಕ್ತಿಯನ್ನು 
ಕುಂಠಿತಗೊಳಿಸುತ್ತೇವೆ. ನಗುವುದೊಂದು ಅನಾ 
D5 - 15 


COME 


IND 


Wರು 


ಕಸ್ತೂರಿ, ಡಿಸೆಂಬರ್ ೧೯೬೦ 


ಗರಿಕತೆಯೆಂಬ ಭಾವನೆಯನ್ನು ನಾವು ಅವರಲ್ಲಿ ನನ್ನೆನೂ ಕೊಂಡು ತರಬೇಕಾಗಿಲ್ಲ . ನಗುವ 
ಹುಟ್ಟಿಸಿಬಿಡುತ್ತೇವೆ. 

ದಕ್ಕೆ , ನಗಲು ಕಾರಣವನ್ನು ಕಂಡುಕೊಳ್ಳುವ 
ನಾವು ಸಾಮಾನ್ಯವಾಗಿ ನಗುವುದಕ್ಕಿಂತಲೂ ದಕ್ಕೆ ಕಲಿತರೆ ಸಾಕು, ಅದು ನಮ್ಮದಾಗುತ್ತದೆ. 
ಹೆಚ್ಚು ಗಟ್ಟಿಯಾಗಿ, ಹೆಚ್ಚು ಸಲ ನಕ್ಕರೇನೇ ಸುತ್ತಲಿನ ಜೀವನವನ್ನು ನೋಡಿ ನಗುವಿನ ಅಂತ 
ಲೇಸು ಎಂದು ಡಾಕ್ಟರರೆಲ್ಲ ಹೇಳುತ್ತಾರೆ. ನಗು- ಗಳನ್ನು ಕಂಡುಹಿಡಿಯುವುದೇನೂ ಕಷ್ಟವಲ್ಲ. * 


ಲಾಯರ್ - ಇದ್ದಿದ್ದ ಎರಡ್ಡಲ್ಪ , ಅವನು ಉದುರಿಸ್ಟಾ ಗಾ ನೀವೆಲ್ಲಿಗೆ ಹೋಗ್ತಾ ಇದ್ರಿ ? 
ಆತ - ಹಲ್ಲಾಸ್ಪತ್ರೆಗೆ ಹಲ್ಮೀಳಿಸ್ಕೊಳೋಕೆ ಸಾರ್ ! 

* ಪ್ರತಿವಾದಿ ಭಯಂಕರ” 


M 


.. . Noray 


ಅಯ್ಯೋ , ಬಿದ್ದು ಬಿ ಟ್ರಾ ಸಾರ್ ! ” 
“ ಇಲ್ಲ ಸಾರ್ , ನ .. ನಾ .. ನಾನು ಇಳಿಯೋದೆಹೀಗೆ, ” 


- ಶ್ರೀಕಾ೦ತ ನಾಡಿಗ 


ಹೊರಬಂದ ಟೂತ್ ಪೇಸ್ಟನ್ನು ಪುನಃ ಅದರೊ 
ಲಕ್ಕೆ ತುಂಬಿಸಬಲ್ಲಿರಾ ? ” 


ನಗೆವು 


ಪೇಪರ್‌ ಮಾರುವ ಹುಡುಗ - ತಿಂಗಳ 
ಮೊದಲ ವಾರ ಹಣ ಕೇಳಲು ಬಂದಿದ್ದ. “ ನಿನ್ನ 
ಹೆಸರೇನಪ್ಪಾ ” ಎಂದು ನಾನು ವಿಚಾರಿಸಿದೆ. 

ಸುಭಾಸ್ ಪೈ ” ಅ೦ದ ಹುಡುಗ, “ ಭಲೆ, 
ತುಂಬ ಪ್ರಸಿದ್ದ ವಾದ ಹೆಸರು ” ಎಂದು ನಾನ 
ವನ ಬೆನ್ನು ತಟ್ಟಿದೆ, “ ಇರಲೇ ಬೇಕು ” ತಲೆ 
ಯಲ್ಲಾಡಿಸುತ್ತ ಹುಡುಗ ಹೇಳಿದ, “ ಯಾಕೆಂ 

ದರೆ, ಈ ವಠಾರದಲ್ಲಿ ನಾನು ಐದಾರು ವರ್ಷಗ 
ದೂರದ ನಗರದಲ್ಲಿ ಓದುತ್ತಿದ್ದು ನಾಲ್ಕು ಳಿಂದ ಪೇಪರು ಮಾರುತ್ತಿದ್ದೇನೆ.” 
ಬಾರಿ ನಪಾಸಾದ ಮಗ ಐದನೆಯ ಬಾಗಿ 

- ಡಿ. ಎನ್ . ಶಂಕರ ಭಟ್ಟ 
ಪರೀಕ್ಷೆಯನ್ನು ಮುಗಿಸಿದಾಗ ಅವನ ತಂದೆ 
ಅವನಿಗೆ ಊರಿಗೆ ಬರಲು ಹಣ ಕಳಿಸುತ್ತಾ ಪ್ರಾಧ್ಯಾಪಕರು ಅಭ್ಯಾಸವನ್ನು ಹೇಳಿ 
ಬರೆದರು : 

ಕೊಡುತ್ತಿದ್ದ ಹಾಗೆ ಒಂದು ಒಳ್ಳೆಯ ವಿನೋ 
* ಈ ಸಾರಿ ನೀನು ಫಸ್ಟ್ ಕ್ಲಾಸಿನಲ್ಲಿಯೇ ದದ ಚುಟಕೆ ಹಾರಿಸಿದರು . ಎಲ್ಲ ವಿದಾರ್ಥಿ 
ಬರುವಿಯೆಂದು ನಂಬಿರುತ್ತೇನೆ. ” 

ಗಳೂ ಗೊಳ್ಳೆಂದು ನಕ್ಕರು. ಆದರೆ ಅನಂತ 
ಮಗ ಉತ್ತರ ಬರೆದ : “ ಇನ್ನೊಂದು ಹತ್ತು ಮಾತ್ರ ನಗಲಿಲ್ಲ. ಆಗ ಅವನ ನೆರೆಯಲ್ಲಿದ್ದ 
ರೂಪಾಯಿ ಕಳಿಸಿದರೆ ಫಸ್ಟ್ ಕ್ಲಾಸಿನಲ್ಲಿಯೆ ಬಂಡೂ “ ಏನೋ , ನಿನಗೆ ಸೇರಲಿಲ್ಲವೇನು ಈ 
ಬರುತ್ತೇನೆ.” 

ವಿನೋದ? ” ಎಂದು ಕೇಳಿದ, 

* ಮೆಚ್ಚದೆ ಏನು ? ಆದರೆ ಈ ಪ್ರಾಧ್ಯಾಪಕ 
ತರುಣನೊಬ್ಬ ತನ್ನ ವಿವಾಹ ಸಂಬಂಧದಲ್ಲಿ ರನ್ನು ಕಂಡರೆ ನನಗೇಕೆ ಆಗುವುದಿಲ್ಲ . 
ಈ ರೀತಿ ಜಾಹೀರಾತು ಕೊಟ್ಟಿದ್ದ: “ ಎಂ .ಎಸ್., ಆದ್ದರಿಂದ ನಾನು ಮನೆಗೆ ಹೋದಮೇಲೆ ನಗು 
ಸಿ, ಪಾಸಾಗಿರುವ, ಒಳ್ಳೆಯ ನೌಕರಿಯಿರುವ, ನವನಿದ್ದೇನೆ.” 
ಸುಂದರನಾದ ೩೮ ವರ್ಷ ಪ್ರಾಯದ ಯುವಕ 
ನಿಗೆ ಅಷ್ಟೇ ವಯಸ್ಸಿನ ಪತ್ನಿ ಬೇಕಾಗಿದಾಳೆ. ಲಾಲ್ ಬಾಗಿನಲ್ಲಿ ಓಡಾಡಿ ಬಂದ ದಂಪತಿ 
ವಧುವಿಗೆ ಸ್ವಂತ ಮಾಲಕಿಯ ಮನೆ ಇರಬೇಕು. ಗಳಲ್ಲಿ , 
ಪತ್ರವ್ಯವಹಾರ ಮಾಡುವವರು ಪತ್ರದ ಜೊತೆ ಗಂಡ- ಲಾಲ್ ಬಾಗಿನಲ್ಲಿ ಏನೇ ಚೆನ್ನಾಗಿತ್ತು ? 
ಯಲ್ಲಿ ಮನೆಯ ಫೋಟೋ ಕಳಿಸತಕ್ಕದು .” ಹೆಂಡತಿ - ಅದೇ೦ದ್ರೆ , ಸಿಕ್ಕಿದ್ದಲ್ಲ ಲೀಲೂ , 

ಅವಳು ಉಟ್ಟಿದ್ದ ಹಸಿರು ಸೀರೆ ! 
ಜಗತ್ತಿನಲ್ಲಿ ಮಾಡಲು ಸಾಧ್ಯವೇ ಇಲ್ಲವೆನ್ನ ಗಂಡ- ಅಷ್ಟೇನಾ....? 
ಬಹುದಾದ ಕೆಲಸ ಯಾವುದಾದರೂ ಇದೆಯೇ ಹೆಂಡತಿ- ಉಹೂಂ! ನನಗೆ ಮಾತಾಡೆ 
ಎಂಬ ಪ್ರಶ್ನೆಗೆ ಒಬ್ಬರು ಧೈಯ್ಯದಿಂದ ಇದೆ ಸಾಲಕೊಡ್ತಾರಲ್ಲಾ ತಿಮ್ಮಪ್ಪ ಶೆಟ್ಟರು, ಅವರ 
ಯೆಂದು ಉತ್ತರವಿತ್ತರು. ಅದೇನಯ್ಯಾ ಎಂದು ಅಂಗಡೀಲಿ ಸಿಕ್ಕುತ್ತಂತೆ, ಅದು ! 
ಕೇಳಿದಾಗ ಅವರು ಹೇಳಿದರು : ಟೂಬಿನಿ೦ದ 

- “ ಪ್ರತಿವಾದಿ ಭಯಂಕರ » 
' ೧೧೫ 


1)1)1)11| 

111114)))) 


1)1)1)1)1)1)11111)10))))))))))) 


) 


| 


TTD 


10))))))))))))))))49).|||||||||1001111111)0)) 

'))INDI)|||||||||10||11 


nagerphy 0322 


1)|| 


1 


) 


)) 

|1||||1110111 


))||||11) 


|||||||| 


|||| 


ಸಮತೋಲ 
ಕ್ರಿಯಾಸಿದ್ದಿ ! 


* ಆಲ್ ವೇವ್ + ೩ ಬ್ಯಾಂಡ 
ಏಸಿ ಅಥವಾ ಏಸಿ/ ಡಿಸಿ ( ಎರಡು ನಾಡೆಲ್ 
ಗಳು) ರೂ . ೩೭೫ * 
೬ ವಾ 


murphy 
ಮನೆಯನ್ನು ಅಹ್ವಾದಗೊಳಿಸುತ್ತಿದೆ ! 


- murphy 


1) 

1 


1111111011111*)| 

TTDDT1)VID)))+1)))))))))))) 


* 


| 


|||||||||||||||||||||||11||1|||||||||||11111111)11||||||||||||||||||||||||||1|| 


ISSIC 


|11||||||||||||||||||||| 

|||10|111)111111111111111111||1111111111111)1)111)||||||||1|11|| 


||1))|||||||||||||||||||||||||||||||||1||||||||||||||||||||||||||||1111))1)11||1)11')))111)DID111011101110111)10||||||||||||||||||||||||||||||||1)1))1)1)||15||11||||||||||111)1110111)1')))|||||||||||||||||||||||||||10|| 


1 : : : : - - 05 - 15 


) 


)1)1)111101)1011)))1)|10||1)||1110101111111101011111011101) 


*)11111111111)1))111111)111)+11)111101111111111111110111)1)111)111111111')10111)111)111)1)1)) 


HHHHHHHH 


13 


+ 


: : : 


1111111)1)11111111111111111+1)111111111)1)111)1)1110111)•t+4+11111111)11)11111111111)|16066 

6 

00000011|||||||||||||||| 

)1111111111110111)1|| 


•n : : : 1 


1111111111' 


) 


" 


C : : 


T) 


|| 


|| 


|| 


|| 


|| 


|| 


|| 


| 


|| 


|| 


|| 


| 


|| 


|| 


|| 


| 


* ಅಧಿಕ ಸ ಳೀಯ ತೆರಿಗೆಗಳು . 


11 


: : : 


1) 


'| 


|| 


|| 


| 


| 


|| 


| 


|| 


|| 


10| 


: 


- : : 


: : 
: : : 


1 : : : 

: : : 
: 6 : : : 


1 


1 


) 


| 


|| 


|| 


|| 


|| 


|| 


|| 


|| 


| 


| 


|| 


|| 


ಕಲ್ಪನೆಯನ್ನೂ ಸೋಲಿಸಬಲ್ಲ ವೈಶಿಷ್ಟ್ಯವಿದೆ ಇವರಲ್ಲಿ 


ಇವ ರು ವಿ ಚಿ ತ ಮ ನು ಷ್ಯರು 


ಗು ಸ್ವಲ್ಪ ಉದ್ದವಾಗಿರುವವ 

ಇನ್ನು ಯಾವನಿಗೂ ಇಲ್ಲ. 
ನನ್ನೊ , ಕಿವಿ ಅಗಲವಾಗಿರುವವನನ್ನೋ ಅಥವಾ 

ಚಿಕಾಗೊವಿನಲ್ಲಿ ೧೯೩೩ 
ಹಾಗೆಯೇ ಇನ್ಯಾವುದಾದರೂ ಅವಯವ ಸಾ 

ರಲ್ಲಿ ಜರುಗಿದ ಜಾಗತಿಕ 
ಮಾನ್ಯಕ್ಕಿಂತ ತುಸು ಭಿನ್ನವಾಗಿರುವನನ್ನೂ 

ಪ್ರದರ್ಶನದಲ್ಲಿ ಇವನ ವಿ 
ಕಂಡಾಗ ನಾವು ತಟಕ್ಕನೆ ನಕ್ಕು “ ಎಂಥ 

ಸೆಯ ಪ್ರದರ್ಶನಕ್ಕಾಗಿ ಇವ 
ವಿಚಿತ್ರ ! ” ಎಂದುಕೊಳ್ಳುತ್ತೇವೆ. ಆದರೆ ಈ 

ನನ್ನು ವಿಶೇಷ ಆಮಂತ್ರಣ 
ಬಗೆಯ ಚಿಕ್ಕ ಪುಟ್ಟ ಅಸಾಮಾನ್ಯಗಳು ನಿಜವಾ 

ವಿತ್ತು ಕರೆಸಿಕೊಂಡಿದ್ದರು. 
ಗಿಯೂ ಅಂಥ ವಿಚಿತ್ರಗಳೇನಲ್ಲ . ನಿಜವಾ 

ಇವನ ಮೀಸೆ ಎಷ್ಟು ಉದ್ದ 
ಗಿಯೂ ವಿಚಿತ್ರ ಎಂದರೇನು ಎಂಥ ಮನುಷ, ಜೈ 

ಎದೆಯನ್ನು ತೀರಿ? ನಿಮ್ಮ 
ನಿಗೆ ವಿಚಿತ್ರ ಮನುಷ್ಯ ಎನ್ನ ಬೇಕು ಎಂದು ಕಲ್ಪನಾಶಕ್ತಿ ಎಷ್ಟು ಓಡಿದರೂ ಊಹಿಸು 
ತಿಳಿಯಬೇಕಾದರೆ ಇಲ್ಲಿ ಈಗ ಹೇಳುತ್ತಿರುವ ವುದಾಗಲಿಕ್ಕಿಲ್ಲ. ಇವನ ಮೀಸೆ ೬೬ ಇಂಚು 
ಕೆಲವರ ವಿಚಾರವನ್ನು ತಿಳಿದುಕೊಳ್ಳಬೇಕಾಗು ಅ೦ದರೆ ಎಂಟು ಅಡಿ ಉದ್ದವಿದೆ. 
ವುದು. ಪೌರಾಣಿಕ ಕಥೆಗಳಲ್ಲಿ ನಾವು ಹತ್ತು ಚಲಚಿತ್ರ ಪ್ರಪಂಚದಲ್ಲಿ ಹಾಸ್ಯ ನಟನೆಂದು 
ತಲೆಯ ರಾವಣ, ಬಂಡಿಗಟ್ಟಲೆ ಅನ್ನ ತಿನ್ನುವ ಖ್ಯಾತನಾಗಿದ್ದ ದಿ, ದುರ್ಗಾ ಮೋಟಾ ಪ್ರತಿ 
ಭೀಮ , ತನ್ನ ಮೊಲೆಗಳ ಹೊಡೆತದಿಂದಲೇ ಬಕಾಸುರನೇ ಆಗಿದ್ದ . ಭಾರತಕ್ಕೆ ಬಂದಿದ್ದ 
ಜನರನ್ನು ಕೊಲ್ಲುತ್ತಿದ್ದ ರಾಕ್ಷಸಿ ಮುಂತಾದ ಅಮೇರಿಕನ್ ಪತ್ರಿಕಾ ಕರ್ತನೊಬ್ಬ ಇತ್ತಿದ 
ಅದ್ಭುತ ವ್ಯಕ್ತಿಗಳನ್ನು ಕಾಣುತ್ತೇವೆ. ಚಹಾಪಾರ್ಟಿಯ ಕಾಲಕ್ಕೆ ಈ ಭೋಜನ 

ಅಂಥವರೇ ಅಲ್ಲದಿದ್ದರೂ ಇನ್ನೊಂದು ಬಗೆ ಬಹಾದ್ದೂರ ೧೬ ಸೇರು ಹಿಟ್ಟಿನ ಬ್ರೆಡ್ , 
ಯಲ್ಲಿ ಅಷ್ಟೆ ಅದ್ಭುತವಾಗಿ ಕಾಣುವ ವ್ಯಕ್ತಿ ಮುಕ್ಕಾಲು ಸೇರು ಬೆಣ್ಣೆ , ೧011 ಸೇರು ಮಿಠಾಯಿ 
ಗಳು ಇಂದಿನ ಜಗತ್ತಿನಲ್ಲಿಯೂ ಇದ್ದಾರೆ. ತಿಂದಿದ್ದ . ಆತ ಎಷ್ಟು ಕಪ್ ಚಹ ಕುಡಿದಿ 

ರಾಜಸ್ತಾನದಲ್ಲಿ ಲಾಠಿ ಎಂಬುದೊಂದು ಧ್ವನೋ ಅದರ ಲೆಕ್ಕವೇ ಇಲ್ಲ. ಯುದ್ಧ ಕಾಲ 
ಊರಿದೆ ಅಲ್ಲಿ ಅರ್ಜುನ ಡಾಂಗರ ಎಂಬ ದಲ್ಲಿ ರೇಶನ್ ಪದ್ದತಿ ಬಂದಾಗ ಒಂದೇ 
ಹೆಸರಿನವನೊಬ್ಬನಿದ್ದಾನೆ. ಉಳಿದೆಲ್ಲ ವಿಷಯ ಕಾರ್ಡಿನಲ್ಲಿ ಬರುವ ಆಹಾರ ಸಾಲದೆ ಈತ 
ಗಳಲ್ಲಿ ಈತ ಇತರ ಸಾಮಾನ್ಯ ಮನುಷ್ಯರಂತಿ ಸೊರಗಿ ಕಡ್ಡಿಯಾಗಿಬಿಟ್ಟ. 
ದ್ದರೂ ಇವನ ಮೀಸೆ ಮಾತ್ರ ವರ್ಣನಾತೀತ 
ವಾಗಿದೆ. ಇವನಷ್ಟು ಉದ್ದ ಮೀಸೆ ಜಗತ್ತಿನಲ್ಲಿ ಜಗತ್ತಿನಲ್ಲಿಯೆ ಫಿನ್ಲೆಂಡರ್ ಅತಿ ಎತ್ತರದ 


೧೧೭ 


೧೧೮ 

ಕಸ್ತೂರಿ, ಡಿಸೆಂಬರ್ ೧೯೬೦ 
ಮನುಷ್ಯ , ಈತ ೯ ಅಡಿ ೪ ಇಂಚು ಎತ್ತರವಾಗಿ ಕಂಡಾಗ ಕಣ್ಣು ಕತ್ತಲೆಗೂಡುತ್ತದೆ. 
ದ್ದಾನೆ. ೧೯೪೦ ರಲ್ಲಿ ಸತ್ತ ಅಮೇರಿಕದ ಬೆಡೂ ಯಾವ ಯ೦ತಾದಿಗಳ ಸಹಾಯವೂ ಇಲ್ಲದೆ 
ಎಂಬಾತ ೮ ಅಡಿ ೯ ಇಂಚು ಎತ್ತರವಿದ್ದ ನೀರಿನ ರುರಿಗಳನ್ನು ಶೋಧಿಸಿ ಕೊಡುವ ರಾಜ 
ಅದರಂತೆ ಇತ್ತೀಚೆಗೆ ಮೃತ ಹೊಂದಿದ ರಶಿ ಸ್ನಾನದ ಪಾಣಿವಾಲಾ ಮಹಾರಾಜರ ವಿಚಾರ 
ಯದ ಮಕನೋವ್ ಎಂಬಾತ ೯ ಅಡಿ ೨!! ವನ್ನು ಹೆಚ್ಚಿನ ಜನ ಕೇಳಿಬಲ್ಲರು. 
ಇಂಚು ಎತ್ತರವಿದ್ದ . 

ಜಗತ್ತಿನಲ್ಲಿಯೇ ಅತಿ ಗಿಡ್ಡನೆನಿಸುವ ಮನುಷ್ಯ ನಿದ್ದೆಯಲ್ಲಿ ಕುಂಭಕರ್ಣನನ್ನು ಹಿಂದಕ್ಕೆ 
ಎಷ್ಟು ಎತ್ತರವಿರಬಹುದು, ಹೇಳಿ, ಉಲಿಪಿ- ಹಾಕಿರುವ ಮಹಿಳೆಯೊಬ್ಬಳು ಸ್ವೀಡನ್ನಿನಲ್ಲಿ 
ಯಸ್ ಎಂಬಾತನಿಗೆ ಈ ಗೌರವ ಸಲ್ಲಬೇಕು. ದ್ದಾಳೆ. ಹನ್ನೆರಡು ವರ್ಷದವಳಾದಾಗ ಅವಳು 
ಆತ ಬರೀ ೧೭ ಇಂಚು ಎತ್ತರವಿದ್ದು ಅವನನ್ನು ಒಂದು ದಿನ ನಿದ್ದೆ ಹೋದವಳು ಮುಂದೆ ೩೪ 
ಒಂದೆಡೆಯಿಂದ ಇ 

ವರ್ಷಗಳು ಕಳೆದ ಮೇಲೆಯೆ ಎಚ್ಚತ್ತಳು. 
ನೊಂದೆಡೆಗೆ ಕರೆದೊ 

ಅವಳ ಈ ನಿದ್ರಾ ಕಾಲದಲ್ಲಿ ಕೃತ್ರಿಮ ಉಪಾ 
' ಯ್ಯುವಾಗ ಅವನನ್ನು 

ಯಗಳಿಂದ ಅವಳಿಗೆ ಹಾಲು ಕುಡಿಸುತ್ತಿದ್ದರು. 
ಒ೦ದು ಗಿಳಿಯ ಪಂಜ 

ನಿದ್ದೆಯಿಂದೆದ್ದಾಗ ಅವಳಿಗೆ ೪೬ ವರ್ಷಗಳಾಗಿ 
ರದಲ್ಲಿಟ್ಟು ಒಯ್ಯು 

ದ್ದರೂ ಇನ್ನೂ ಇಪ್ಪತ್ತರ ತರುಣಿಯಂತೆ ಕಾಣಿ 
ತಾರೆ. ಫ್ರಾನ್ಸ್‌ನಲ್ಲಿ 

ಸುತ್ತಿದ್ದಳು. ಈಗ ೮೫ ವರ್ಷದ ಮುದುಕಿಯಾಗಿ 
ರುವ ಕುಳ ಹೆನ್ರಿ - - ದ್ದರೂ ಅವಳು ತರುಣಿಯಂತೆಯೆ ಉತ್ಸಾಹ 
ರೆನಾರ್ಡ್ ೨ ಅಡಿ 

ದಿಂದ ಕೆಲಸ ಮಾಡಬಲ್ಲವಳಾಗಿದ್ದಾಳೆ. 
ಎತ್ತರವಿದ್ದು ಇವನ ತೂಕ ೩೧ ಪೌಂಡು ಇದೆ. 
ಕರಾಚಿಯಲ್ಲಿರುವ ೨ ಪೂಟು ಎತ್ತರದ ಹಸನ್ ಬಾಯಿಂದ ಸಿಗರೇಟುಸೇದಿ ಬೆನ್ನಿನಲ್ಲಿ ಹೊಗೆ 
ಅಲಿಯ ತೂಕ ೧೭ ಪೌ೦ಡು ಇದ್ದು ಎದೆಯ 

ಬಿಡುವ ಮಹಾಪುರುಷನೆ - 
ಅಗಲ ೧೦ ಇ೦ಚು ಇದೆ. ೫೦ ವರ್ಷದ ಈ 

ಬೃ ಅಮೇರಿಕೆಯಲ್ಲಿದ್ದಾನೆ. 
ಕುಳ್ಳನ ತಲೆ ಚಹದ ಕಪ್ಪಿನಷ್ಟು ದೊಡ್ಡದಿದೆ. 

ಒಮ್ಮೆ ಈತನ ಬೆನ್ನ ಮೇಲೆ 
ಈತ ಹುಟ್ಟಿದಂದಿನಿಂದಲೂ ಕಿವುಡನಾಗಿ 

ಎದ್ದ ಬಾವನ್ನು ಡಾಕ್ಟರರು 
ದ್ದಾನೆ. 

ಕೊಯ್ದು ತೆಗೆದರು. ಮುಂದೆ 

ಏನು ಮಾಡಿದರೂ ಆತೂತು 
ದಕ್ಷಿಣ ಆಫ್ರಿಕೆಯಲ್ಲಿರುವ ಪೀಟರ್ ವಾನ್ 

ಮುಚ್ಚುವುದಾಗಲೇ ಇಲ್ಲ. 
ಜಸರ್ಿ ವಾಲ್ಸ್ ಎಂಬಾತ ೧೬ ವರ್ಷದ 

ಈತ ಮೂಗಿನಿಂದ ಶ್ವಾಸ 
ಹುಡುಗ. ' ಕ್ಷ ಕಿರಣಗಳಿಗಿಂತಲೂ ಇವನ ಎಳೆದುಕೊಂಡು ಬೆನ್ನಿನಿಂದ ಬಿಡುತ್ತಾನೆ. 
ಕಣ್ಣುಗಳು ತೀಕ್ಷವಾಗಿದ್ದು ಭೂಗರ್ಭದಲ್ಲಿ 
ರುವ ಖನಿಜಗಳನ್ನು ಈತ ಸರಿಯಾಗಿ ತೋರಿಸ * ಕೆಲ ವರ್ಷಗಳ ಹಿಂದೆ ಫ್ರಾನ್ಸಿನಲ್ಲಿ ಒಬ್ಬ 
ಬಲ್ಲ . ವಜ್ರಾದಿಗಳ ಗಣಿ ಅವನ ದೃಷ್ಟಿ ಪಥದಲ್ಲಿ ವಿಚಿತ್ರ ಹುಡುಗಿ ಇದ್ದಳು. ಅವಳ ದೇಹದ 
ಬಂದೊಡನೆ ಅವನ ಕಣ್ಣುಗಳು ವಿಪರೀತ ಯಾವ ಭಾಗದ ಮೇಲೆಯೆ ಆಗಲಿ , ಒಂದು ಪ್ರಶ್ನೆ 
ಉರಿಯತೊಡಗುತ್ತವೆ. ಬಂಗಾರದ ಗಣಿಗಳು ಯನ್ನು ಬರೆದರೆ ಇನ್ನೊಂದು ಭಾಗದಲ್ಲಿ ಅದಕ್ಕೆ 


ಅವರು ವಿಚಿತ್ರ ಮನುಷ್ಯರು 


೧೧೯ 


ಸರಿಯಾದ ಉತ್ತರಮೂಡಿ ಬರುತಿ ತು . ಕೆಲ 

ಅಲ್ಲಿ ಡಾಕ್ಟರರು ಕೋಳಿ 
ನಿಮಿಷಗಳ ವರೆಗೆ ಅದನ್ನು ಸ್ಪಷ್ಟವಾಗಿ ಓದಲು 

ಯ ಮಾಂಸವನ್ನು ಕಸಿ ಹ 
ಬರುತ್ತಿತ್ತು . ಮುಂದೆ ಅದು ಸಾವಕಾಶವಾಗಿ 

ಚೈದರು . ಗುಣ ಮಾಡಿದೆ 
ಅಳಿಸಿಹೋಗುತ್ತಿತ್ತು . 

ರು . ಮುಂದೆ ಆದ ಚವು 

ತ್ಯಾರವನ್ನು ಕೇಳಿ, ಆ ಕಸಿ 
ಅಮೇರಿಕದ ಪಾರ್ಸನ್ಸ್ ಎಂಬ ಊರಿನ 

ಯಾದ ಭಾಗದಲ್ಲಿ ಕೂದಲಿ 
ಉರಿಯಾ ಹೆಂಗಲ್ ಎಂಬವನ ಗದ್ದಕ್ಕೆ ಒಮ್ಮೆ 

ನ ಬದಲು ಕೋಳಿಯ 
ಗುಂಡು ಬಡಿದು ಆ ಭಾಗ ಕೆತ್ತಿ ಹೋಗಲು ಪಕ್ಕಗಳಂಥಪ ಕೈಗಳು ಮೂಡಿ ಬಂದವು ! * 


ನರಕದ ಗವರ್ನರರು 
೧೯೫೧ ರಲ್ಲಿ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದರು ದಿಲ್ಲಿ ವಿಶ್ವ ವಿದ್ಯಾಲಯಕ್ಕೆ 
ಆನಂತ್ರಿತರಾಗಿದ್ದರು. ಊಟ ಮುಗಿದ ಬಳಿಕ ಅವರು ವಿದ್ಯಾರ್ಥಿಗಳಿಗೆ ಆ ಟೆ 
ಗ್ರಾಫ್ ( ಹಸಾ ಕರ ) ಕೊಡುತ್ತಿದ್ದರು, ಏನನ್ನು ಬರೆದೊಯ್ದರೂ ಅವರು ಅದರ 
ಮೇಲೆ ಹಸ್ತಾಕ್ಷರ ಈ ಕುತಿ ದ ರು . ಒಬ್ಬ ಚತುರನಾದ ಹುಡುಗನು ರಾಷ್ಟ್ರಪತಿ 
ಗಳನ್ನು ತಮಾಷೆಗೆ ಗುರಿಪಡಿಸಲೆಂದು ತನ್ನ ಪುಸ್ತಕದಲ್ಲಿ ಹೀಗಂದು ಬರೆದ : 
“ ನಮ್ಮ ಸರಕಾರವು ನಿಮ್ಮನ್ನು ಸಂತೋಷದಿಂದ ಸ್ವರ್ಗದ ಗವರ್ನರನನ್ನಾಗಿ 
ಮಾಡುತ್ತದೆ. ಆದುದರಿಂದ ದಯಮಾಡಿ ನೀವು ಅದನ್ನು ಸ್ವೀಕರಿಸಬೇಕು. ” 

ರಾಜೇಂದ್ರರು ಸಹಿ ಹಾಕಿಕೊ ಟಾಗ ಅವನು ನೆನಸಿದ್ದಕ್ಕೆ ತೀರಾ ವಿರುದ್ದ 
ವಾಗಿ ನಡೆಯಿತು. ಅವನು ಓದತೊಡಗಿದ. ಪ್ರಸಾದರು ಅವನ ಬರಹಕ್ಕೆ ಈ 
ತಿದ್ದುಪಡಿ ಮಾಡಿದರು , “ ನಮ್ಮ ಸರಕಾರವು ನಿಮ್ಮನ್ನು ಸಂತೋಷದಿಂದ ಗವ 
ರ್ನರನನ್ನಾಗಿ ನೇಮಿಸುತ್ತದೆ. ಆದರೆ ಪ್ರಕೃತದಲ್ಲಿ ಅಲ್ಲಿ ಸ್ಥಳವಿಲ್ಲದ ಕಾರಣ 
ನಿಮ್ಮನ್ನು ನರಕದ ಗವರ್ನ ರನನ್ನಾಗಿ ಕಳುಹಿಸುತ್ತದೆ. ” 

ಸಂಗ್ರಹ : ಜಯಪ್ರಕಾಶ 


೪೦ ವರ್ಷದ ಒಬ್ಬ ವೃದ್ದನಿಗೆ ತಾನು ಶ್ರೀಕೃಷ್ಣ ಪರಮಾತ್ಮನ ಅವತಾರ 
ನಾಗಬೇಕೆಂದು ಆಸೆಯಾಯಿತು. ಆಸೆಯಾಗುವುದೇ ತಡ ಅವರು ಆಗಿ ಬಿಟ್ಟರು. 
ಅವರು ಅವತಾರಿಗಳಾಗುವುದೇ ತಡ, ಹಾಗೆ ಹೇಳುತ್ತಾ ತಿರುಗಲಾರಂಭಿಸಿದರು . 
ಅವರನ್ನು ಪೊಲೀಸರು ಜೈಲಿಗೆ ಕಳಿಸಿದರು . ಆದರೆ ಅವರು ಅಲ್ಲಿ ಹೇಳಿದ್ದೆ 
ನೆಂದರೆ, “ ನನ್ನ ಸ್ಥಾನ - ಇಲ್ಲಿ ಅಲ್ಲ; ಡಾ . ರಾಜೇಂದ್ರ ಪ್ರಸಾದರ ಹತ್ತಿರ, ರಾಷ್ಟ್ರ 
ಪತಿ ನಿಲಯದಲ್ಲಿ ! ” ಎಂದು . 

- Times of India 


ಎಲ್ಲ ಬಗೆಯ 
ಮೋಟಾರ ವಾಹನಗಳ 

ಸಂಪೂರ್ಣ 
ಅಪಘಾತಗಳನ್ನೊಳಗೊಂಡ 


ನೋಟು ಅದು ವಿಮೆಯನ್ನು 


ಎಂ. ಜಿ. ಆರ್. ಡಿ. ಯಲ್ಲಿಯೇ ಮಾಡಿರಿ 


ಸ್ಪರ್ಧಾತ್ಮಕ ದರಗಳು 
ಕೈಮುಗಳ ತ್ವರಿತ ನಿರ್ಣಯ 


ಸಂಪರ್ಕ ವಿಡಿರಿ 


ಮೈಸೂರ ಸರಕಾರ ವಿಮಾ ಇಲಾಖೆ. 


ಇಲ್ಲವ – 


ನಿಮ್ಮ ಸಮೀಪದ ಏಜಂಟರು 


ಈ ದಿನ... 
ಲಕ್ಟೋಪಲಕ್ಷ 
ಮನೆಗಳಲ್ಲಿ 


ಅದರಶುದ್ಧತೆಗಾಗಿ 

ಆರಿಸಲ್ಪಡುವುದು! 
ನಿಮ್ಮ ಮನೆಯವರು ಅದಕ್ಕೆ ಅರ್ಹರಲ್ಲವ ? 


ಡಾಲ 


ವನಸ್ಪತಿ 


DALDA 


ನಟಿಯ 


ಕಾನು 


ಉ ತ ರ ಪಾ೦ ತ 


ಆಫ್ರಿಕದ 
ಪ್ರಚಂಡ 
ನೈಜೀರಿಯ 


ಇಬಾದಾನ 
ಪಶ್ರೀ ಮ 
ಲಾಗೋಸ 


ಚನಾ ನದಿ 


ಪ್ರಾಂತ ; ಎನು 


* ಓರ್ವ ಪ್ರಾಂತ 


ಗಿ , ನಿ ಆ ಖಾತ 


ಆರf , ಕೆ . ನಾಯಕ KBK 


ಶುಕ್ರವಾರ, ಸೆಪ್ಟೆಂಬರ್ ೩೦ , ೧೯೬೦ ಮಧ್ಯ 
ರಾತ್ರಿಗೆ ನೈಜೀರಿಯದ ರಾಜಧಾನಿ ಲಾಗ್ಸ್ 

ಅದು ಭಾನಿ ಆಫ್ರಿಕದ ಅಕ್ಷವಾದೀತೆ 
ನಲ್ಲಿ ಬ್ರಿಟಿಶರ ಯೂನಿಯನ್ ಜಾಕ್ ಧ್ವಜ 

ಅಥವಾ ಅ೦ತಃಕಲಹದಿಂದ 
ಇಳಿದು ಸ್ವತಂತ್ರ ನೈಜೀರಿಯದ ಬಿಳಿ- ಹಸುರು 

ಭಿನ್ನ ನಿಚ್ಛಿನ್ನವಾದೀತೆ? 
ಧ್ವಜ ಏರಿತು . ಬ್ರಿಟಿಶ್ ರಾಣಿ ಎಲಿಜಬೇತಳ 
ಪರವಾಗಿ ಅವಳ ದಾಯಾದಿ ರಾಜಪುತ್ರಿ ನೈಜೀರಿಯದ “ ದೈತ್ಯ "ತ್ವದ ಕಲ್ಪನೆ ಬಂದೀತು. 
ಅಲೆಗ್ಲಾಂಡ್ರಾನೈಜೀರಿಯದನೂತನ ಸಂಯುಕ್ತ ಅದು ಕರಿಯರ ಅತಿ ದೊಡ್ಡ ರಾಜ್ಯವಾಗಿದೆ. 
ರಾಜ್ಯದ ಪ್ರಥಮ ಕರಿಯ ಗವರ್ನರ್ ಜನರಲ್ ಆದರೂ ಅಲ್ಲಿ ಆಫ್ರಿಕದ ಮತ್ತಾವ ಪ್ರದೇಶ 
ಡಾ. ನಂದಿ ಅಜಿಕಿವೆಗೆ ಅಧಿಕಾರ ಪತ್ರಗಳನ್ನೂ ಕ್ಕಿ೦ತಲೂ ಬಿಳಿಯರ ಮೇಲೆ ದ್ವೇಷ ಕಡಿಮೆ 
ಪ್ಪಿಸಿದಳು. ನೈಜೀರಿಯದಲ್ಲಿ ಬ್ರಿಟಿಶರ ೯೯ ವರ್ಷ ಯಾಗಿದೆ. ಇಲ್ಲಿ ಬ್ರಿಟಿಶರ ನೀತಿ - ಮತ್ತಾವ 
ಗಳ ಆಳಿಕೆ ಸಮಾಪ್ತಿಗೊಂಡು ಅವರ ಅತಿ ವಸಾಹತುವಿನಲ್ಲಿದ್ದು ದಕ್ಕಿ೦ತಲೂ ಜಾಣತನ 
ದೊಡ್ಡ ಆಫ್ರಿಕನ್ ವಸಾಹತು ಕೈ ಬಿಟ್ಟಿತು. ದ್ದಾಗಿದ್ದುದು ಅದಕ್ಕೆ ಕಾರಣ. ನೈಜೀರಿಯದ 

ನೈಜೀರಿಯವು ಆಫ್ರಿಕದ ರಾಷ್ಟ್ರಗಳ ಮಾನ ಸ್ವಾತಂತ್ರ್ಯ ಚಳವಳಿ ಎರಡನೇ ಮಹಾಯುದ್ಧದ 
ದಲ್ಲಿ “ ದೈತ್ಯ ” ರಾಜ್ಯವೇ ಅದರ ವಿಸ್ತೀರ್ಣ ನಂತರ ತಲೆಯೆತ್ತಿದ್ದು . “ ನೈಜೀರಿಯನ್ 
೩೭೩, ೨೫೦ ಚದರ ಮೈಲುಗಳು - ಮೈಸೂರು ರಾಷ್ಟ್ರೀಯತೆಯ ಪಿತಾಮಹ " ಎನಿಸಿದ ಡಾ . 
ರಾಜ್ಯದ ಐದು ಪಟ್ಟಿಗಿಂತಲೂ ಹೆಚ್ಚು . ಅದರ ನಂದಿ ಅಜಿಕಿವೆಗೆ ಇನ್ನೂ ೫೬ ವರ್ಷ . ಅವರು 
ಜನಸಂಖ್ಯೆ ೩ ಕೋಟಿ ೭೦ ಲಕ್ಷ ಮೀರಿದೆ. ಈ ಒಂದಾನೊಂದು ಕಾಲದಲ್ಲಿ “ನ್ಯೂಯಾರ್ಕ್ 
ವರೆಗೆ ಸಂಯುಕ್ತ ರಾಷ್ಟ್ರ ಸಂಘದಲ್ಲಿ ಪ್ರವೇಶ ಲಂಡನ್‌ಗಳನ್ನು ಕರಿಯರ ವಿಮಾನಪಡೆಗಳು 
ಪಡೆದಿರುವ ೧೫ ಆಫ್ರಿಕನ್ ರಾಷ್ಟ್ರಗಳ ಒಟ್ಟು ನೆಲಸಮ ಮಾಡುವ ದಿನಗಳು ಬರಲಿವೆ ” 
ಜನಸಂಖ್ಯೆ ಇಷ್ಟಾಗುವುದಿಲ್ಲವೆಂದು ಹೇಳಿದರೆ ಎಂದು ಭವಿಷ್ಯ ಹೇಳಿದ ಬಿಳಿಯ ವಿರೋಧಿಗ 


ಅಫಿಕದ ಪ್ರಚಂಡ - ನೈಜೀರಿಯ 

១១ 
ಳಾಗಿದ್ದರೂ ಇಂದು ಗವರ್ನರ್ ಜನರಲ್ ಮತ್ತು ಸುತ್ತು ಮುತ್ತಲ ದ್ವೀಪ ರಾಜ್ಯಗಳಲ್ಲಿ 
ಪದವಿಯನ್ನು ಸ್ವೀಕರಿಸುವಂತಾಗಿದೆ. ರುವ ಎರಡುಕೋಟಿಗಿಂತಲೂ ಹೆಚ್ಚು ನಿಗೊ 

ಸ್ವಾತಂತ್ರಕ್ಕಿಂತ ಮೊದಲು ಕೂಡ ಬಿಳಿ ಗಳಲ್ಲಿ ಬಹುತರ ಎಲ್ಲರೂ ನೈಜೀರಿಯದಿಂದ 
ಯರು ಕರಿಯರನ್ನು ಹೀನಾಯವಾಗಿ ಕಾಣದಿದ್ದ ಬಂದ ಗುಲಾಮರ ಸಂತತಿಯವರೇ . 
ಆಫ್ರಿಕನ್ ದೇಶಗಳಲ್ಲಿ ನೈಜೀರಿಯ ಪ್ರಮುಖ ಗುಲಾಮ ವ್ಯಾಪಾರವನ್ನು ಕೊನೆಗೊಳಿಸು 
ವಾಗಿತ್ತು . ತರುಣ ನಿಗೆ ಸೈನ್ಯಾಧಿಕಾರಿಗಳು ತೇವೆಂದು ಬಂದು ಅಲ್ಲೇ ಶತಮಾನದ ಹೋರಾ 
ಬಿಳಿಯರ ಗವರ್ನರರಿಗೆ “ಎಡಿಸಿ " ಗಳಾಗಿದ್ದರು. ಟದ ನಂತರ ಬ್ರಿಟಿಶರು ಇಲ್ಲಿ ತಮ್ಮ ಧ್ವಜವನ್ನು 
ಕರಿಯ ಪೋಲೀಸರು ಬಿಳಿಯರನ್ನು ಬಂಧಿಸಬಹು ದೃಢವಾಗಿ ಊರಿದರು. ಆಗ ಈ ದೇಶ “ ಬಿಳಿ 
ದಿತ್ತು ಮತ್ತು ಕರಿಯ ನ್ಯಾಯಾಧೀಶರ ಮುಂದೆ ಯರಗೋರಿ' ಎಂದು ಹೆಸರಾಗಿತ್ತು : ಅದರ 
ವಿಚಾರಣೆಗೊಳಪಡಿಸಬಹುದಿತ್ತು . ನೈಜೀ - ಹವೆ ಅಷ್ಟು ಅಸಹ್ಯ ಮತ್ತು ಜನ ಅಷ್ಟು 
ರಿಯಕ್ಕಿಂತ ಎಷ್ಟೋ ಮುಂದುವರಿದಿದ್ದ ಭಾರತ ವಿರೋಧಿಗಳಾಗಿದ್ದರು ಅವರಿಗೆ, 
ದಲ್ಲಿ ಲಾರ್ಡ್ ರಿಪನ್ನರು ಭಾರತೀಯ ನ್ಯಾಯಾ ನೈಜೀರಿಯಕ್ಕೆ ಆ ಹೆಸರು ವಾಡಿಕೆಯಾದದ್ದು 
ಧೀಶರಿಗೆ ಈ ಅಧಿಕಾರ ಕೊಡಬೇಕೆಂದು ಮಾಡಿ ೧೯೧೪ ರ ನಂತರವೇ . ಆಗಲೆ ಬ್ರಿಟಿಶರು ಸುತ 
ದಾಗ ಬಿಳಿಯರ ಬಂಡಾಯವೇ ಎದ್ದು ದನ್ನು ಮುತ್ತಲ ತಮ್ಮ ರಾಜ್ಯಗಳನ್ನೆಲ್ಲ ಒಂದುಗೂಡಿಸಿ 
ಇಲ್ಲಿ ನೆನೆದುಕೊಳ್ಳಬಹುದು. 

ಒ೦ದೇ ಆಳಿಕೆಯನ್ನು ಏರ್ಪಡಿಸಿದ್ದು . ನೈಜಿ 

ರಿಯ ಎಂಬುದು ಅಲ್ಲಿ ಹರಿಯುವ ನಿಗರ್‌ 
ನೈಜೀರಿಯದ ಆಧುನಿಕ ಇತಿಹಾಸ ಪೋರ್ತು ( ಕಪ್ಪು ) ನದಿಯಿಂದ ಉದ್ಭವಿಸಿದ ಹೆಸರು . 
ಗೀಸರು ೧೪೭೨ ರಲ್ಲಿ ಅದರ ಕರಾವಳಿಯನ್ನು ಫ್ರೆಂಚ್ ಸಹರಾದಲ್ಲಿ ಹುಟ್ಟಿ, ನೈಜೀರಿಯವನ್ನು 
ಪ್ರಥಮತಃ ತಲುಪಿದಾಗ ಪ್ರಾರಂಭವಾಯಿತು. ಇಬ್ಬಾಗವಾಡಿ ಗಿನಿ ಆಖಾತಕ್ಕೆ ಸೇರುವ ಈ 
ಜುಂಯೆಂಬ ಅರಣ್ಯ ಕರಾವಳಿಯಿಂದ ೧೦ ೨೬೦೦ ಮೈಲುದ್ದದ ನದಿ ಆಫ್ರಿಕದಲ್ಲಿ ಕಾಂಗೋ 
ರಿಂದ ೫೦ ಮೈಲು ಒಳನಾಡಿನ ವರೆಗೆ ಬೆಳೆದಿದ್ದ ಮತ್ತು ನೈಲ್ ನಂತರ ಅತಿ ದೊಡ್ಡದು. 
ಇಲ್ಲಿ ಅವರು ಮೆಣಸು, ಹಸ್ತಿದಂತ, ತಾಳಿ 
ಎಣ್ಣೆ , ಮತ್ತು ಬಣ್ಣ ಬಣ್ಣದ ನಾರು ಬಟ್ಟೆಗಳನ್ನು ನೈಜೀರಿಯವು ಮೂರು ಪ್ರಾಂತಗಳ 
ಕೊಂಡೊಯ್ಯುವ ವ್ಯಾಪಾರವನ್ನು ಮೊದಲು ಸಂಯುಕ್ತ ರಾಜ್ಯ . ಈ ಮೂರೂ ಪ್ರಾಂತಗಳಿಗೆ 
ಲಕ್ಷದಲ್ಲಿಟ್ಟುಕೊಂಡಿದ್ದರೂ ಬ ರ ಬ ರು ಪ್ರತಿ ಪ್ರತ್ಯೇಕ ವಿಧಾನ ಸಭೆಗಳು , ಮಂತ್ರಿ 
ಗುಲಾಮ ವ್ಯಾಪಾರವೇ ಲಾಭದಾಯಕವೆಂದು ಮಂಡಲಗಳು, ಪ್ರಧಾನ ಮಂತ್ರಿಗಳು ಉ೦ಟು. 
ಕಂಡುಕೊಂಡರು . ೩೦೦ ವರ್ಷ ಕಾಲ ಬಿಳಿ ಸಂಯುಕ ಕೇಂದ್ರ ಸರಕಾರ ಲಾಗ್ಸ್ 
ಯರು ಇಲ್ಲಿಂದ ಗುಲಾಮರನ್ನು ಹಿಡಿದೊಯು ನಲ್ಲಿದೆ. ಅದರ ಪಾರ್ಲಿಮೆಂಟಿನ ಕೆಳಮನೆಯಲ್ಲಿ 
ಅಮೇರಿಕದ ಪೇಟೆಗಳಲ್ಲಿ ಮಾರಿದರು. ಈ ೩೧೨ ಸದಸ್ಯರಿದ್ದಾರೆ ; ಮೇಲ್ಮನೆ ಅಥವಾ ಸಿನೇ 
ಗುಲಾಮ ವ್ಯಾಪಾರವು ನೈಜೀರಿಯದ ಬೇರೆ ಬೇರೆ ಟಿನಲ್ಲಿ ಮೂರೂ ಪ್ರಾಂತಗಳಿಗೆ ಸಮಾನ ಪಾತಿ 
ಕುಲಗಳಲ್ಲಿ ಘೋರವಾದ ಯುದ್ಧಗಳಿಗೆ ಪ್ರೇರಣೆ ನಿಧ್ಯವಿದೆ. ಪ್ರಧಾನ ಮಂತ್ರಿ ಅಲ್‌ಹಾಜಿ ಸರ್‌ 
ಕೊಟ್ಟಿತು. ಸೆರೆ ಸಿಕ್ಕಿದವರನ್ನು ಕರಾವಳಿಗೆ ಅಬೂಬಕರ್ ತಫಾವಾ ಬಲೇವಾಇಂಗ್ಲೆಂಡಿನಲ್ಲಿ 
ತಂದು ಬಿಳಿಯರಿಗೆ ಗುಲಾಮರಾಗಿ ಮಾರಲಾಗು ಶಿಕ್ಷಣ ಪಡೆದವರು. 
ತಿತ್ತು . ಇಂದು ಎರಡು ಅಮೇರಿಕಾ ಖಂಡಗಳು ಕೇ೦ದ್ರ ರಾಜಧಾನಿ ಲಾಗೊನ್ ೩,೫೦, ೦೦೦ 


೧೨೪ 


ಕಸ್ತೂರಿ, ಡಿಸೆಂಬರ್ ೧೯೬೦ 


ಜನಸಂಖ್ಯೆಯ ಜೀವಕಳೆ ತುಂಬಿದ ನಗರ. ಅಲ್ಲಿ ಸರರೊಬ್ಬರು ೨೦೦ ಜಾತಿಯ ಪತಂಗಗಳನ್ನು 
ಆಧುನಿಕ ಸರ್ವ ಸಾಮಗ್ರಿ ಸಂಗ್ರಹದ ಅಂಗಡಿ ಸಂಗ್ರಹಿಸಿದ್ದಾರೆ. ಇಲ್ಲಿ ಹುಟ್ಟಾ ಕಲಾವಿದರಾದು 
ಗಳೂ ಸರಕಾರಿ ಭವನಗಳೂ ಇರುವಂತೆ ಅಸ - ಯೊರೂಬಾ ಜನರ ಮೋಹಕ ಸಂಗೀತವನ್ನು 
ಹವಾದ ಹೊಲೆಗೇರಿಗಳು ನಗರದ ನಟ್ಟ ನಡು ಕೇಳಿ ತಣಿಯಬಹುದು. ಅವರ ಕಲೆ, ಸಾಹಿತ್ಯ , 
ವೆಯೆ ಇವೆ. “ ಇಲ್ಲಿ ನೊಣಗಳಿಗೆ ಕೂಡಉಳಿ ಕಾವ್ಯಗಳ ಸಂಗ್ರಹ ಮಾಡಿದ ಜರ್ಮನ್ ತಜ್ಞ . 
ಯಲು ಅಸಹ್ಯವಾಗುತ್ತದಾದ್ದರಿಂದ ಅವು ನೊಬ್ಬ ಅವುಗಳಲ್ಲಿ ಅಪೂರ್ವ ಕಲಾಪೂರ್ಣತೆ 
ಇಲ್ಲಿಲ್ಲ ” ಎಂದೊಬ್ಬ ನಿಗೆ ಹೇಳಿದ್ದುಂಟು. ಯಿದೆಯೆಂದು ಹೇಳಿದ್ದಾನೆ. “ ನೈಜೀರಿಯದ 
ಇದು ನೂತನ ನೈಜೀರಿಯನ್ ಬೂರ್ಜುವಾ ವಿರೋಧಾಭಾಸದ ಲಕ್ಷಣಗಳು ಇಲ್ಲಿಯ 
ವರ್ಗದ ಕೇ೦ದ್ರ , ಹೊಸ ಕಾಲದ ಸಂಪತ್ತಿನ ಇವೆ ಇಲ್ಲಿ ಆಫ್ರಿಕದ ಶ್ರೇಷ್ಠತಮ ವಿಶ್ವವಿದ್ಯಾ 
ಲಕ್ಷಣಗಳಾದ ಕಾರುಗಳಕೋಲಾಹಲವೇ ಇಲ್ಲಿ ಲಯವೂ ಇದೆ. ಹಾಗೆಯೇ ಒಂದು ಸರೋವರ 
ಸದಾ ಮಸಗಿರುತ್ತದೆ. ಭಾರಿ ಡಿಪಾರ್ಟ್‌ಮೆಂಟ್ ದಲ್ಲಿ ಐದು ಮೊಸಳೆಗಳಿಗೆ ಪೂಜೆಯೂ ನಡೆಯು 
ಸೊರ್್ರ ಅಂಗಡಿಗಳಲ್ಲಿ ನೀವು ಕಲಾ ಕುಸುರಿನ ತದೆ” ಎಂದು ಗುಂಥರ್ ಹೇಳುತ್ತಾರೆ. 
ಬಣ್ಣ ಬಣ್ಣದ ಬಟ್ಟೆಗಳನ್ನು , ಹೆಂಗಸರ ಶೃಂಗಾರ ಉತ್ತರದ ರಾಜಧಾನಿ ಕಾನೋ ಅರಬು 
ಸಾಧನಗಳನ್ನು ಕೊಳ್ಳಬಹುದಾದಂತೆ ಜುಜು ಸಂಸ್ಕೃತಿಯಿಂದ ಓತಪ್ರೋತವಾದ ೧,೦೦೦ 
( ಮಾಟ ಮಂತ್ರ ಗಾಗಿ ಮಂಗನ ತಲೆ ಬರುಡ, ವರ್ಷ ಹಳೆಯ ೧,೩೦,೦೦೦ ಜನಸಂಖ್ಯೆಯ 
ಒಣಗಿಸಿದ ಇಲಿ, ಹಾವಿನ ಹಲ್ಲು, ಗಿಳಿಯ ನಗರ . ಇಲ್ಲಿಯ ಅಮೀರರ ವಂಶ ನಿರಂತರವಾಗಿ 
ಕೊಕ್ಕುಗಳನ್ನೂ ಕೊಳ್ಳಬಹುದು ಹಳೆಹೊಸ ೭೮ ತಲೆಮಾರುಗಳಿಂದ ಆಳುತ್ತಿದೆ. ಇದು 
ದರ ಕಲಸು ಮೇಲೋಗರವನ್ನು ಪೂರಿಗೊಳಿಸ ನೈಜೀರಿಯದ ಶೇ೦ಗಾದ ಮುಖ್ಯ ಪೇಟಿ, ಇಜಿ 
ಲೆಂಬಂತೆ ಇಲ್ಲಿ ಸ್ತ್ರೀ ಪೋಲೀಸರು ಧಾರಾಳವಾಗಿ ಪ್ರಿನ ಪಿರಾಮಿಡ್ಡು ಗಳ ತತ್ವ ತಿಯಂತೆ ಗಗನ 
ಕಾಣಸಿಗುತ್ತಾರೆ. 

ಚುಂಬಿಯಾದ ಶೇ೦ಗಾ ರಾಶಿಗಳನ್ನು ನೋಡಿ 
- ಪಶ್ಚಿಮ ಪಾ೦ತದ ರಾಜಧಾನಿ ಇಬಾದಾಮ್ ನಾವು ಚಕಿತರಾಗುತ್ತೇವೆ, ಅಂತರ್‌ರಾಷ್ಟ್ರೀಯ 
ನೈಜೀರಿಯದ ಮತ್ತು ಕರಿ ಆಫ್ರಿಕದ ಅತಿ ವಿಮಾನ ಮಾರ್ಗದ ಒಂದು ನಿಲ್ದಾಣವಿದೆ. ಇಲ್ಲಿ 
ದೊಡ್ಡ ನಗರವೂ ಹೌದು. ೫ , ೦೦ , ೦೦೦ ಜನ ಬಂದರೆ ನೂರಾರು ಮೈಲುದೂರದ ಮರುಭೂಮಿ 
ಸಂಖ್ಯೆಯ ಈ ನಗರವನ್ನು ಹತ್ತಿರದ ಯಾವುದೇ ಯಿ೦ದ ಒ೦ಟಿಗಳ ಮೇಲೆ ಸಾಗಿ ಬಂದ ಬುರಖಾ 
ಗುಡ್ಡದ ತುದಿಯಿಂದ ನೋಡಿದರೆ ಅಸಂಖ್ಯ ಗಂಡಸರಾದ ತುರಗರನ್ನು ಕಾಣಬಹುದು. 
ತಗಡಿನ ಮಾಡಿನ ಮನೆಗಳು ಇದೊ೦ದು ಇಸ್ರೋ ನೈಜೀರಿಯದಲ್ಲಿ ಅನೇಕ ಭಾರತೀಯರಿದ್ದಾರೆ. 
ಟಿನ ಮನೆಗಳ ಪಟ್ಟಣವೆಂಬ ಭ್ರಾಂತಿ ಹುಟ್ಟಿ ಸು ಹೋಟೆಲ್ ಮೊದಲಾದ ವೃತ್ತಿಗಳಲ್ಲಿ ತೊಡ 
ಇವೆ ರಾತ್ರಿಯಲ್ಲಿ ಅಸಂಖ್ಯ ಮಿಂಚು ಹುಳಗಳ ಗಿದ ಇವರಲ್ಲಿ ಕೆಲವರು ಸ್ಥಳೀಯ ಮಹಿಳೆಯ 
ಪ್ರದರ್ಶನದಂತೆ ಇಲ್ಲಿನ ದೀಪಗಳು ಮಿನುಗು- ರನ್ನ ಮದುವೆಯಾಗಿದ್ದಾರೆ. ಭಾರತ ಪಾಕಿ 
ಇವೆ - ಅದರಲ್ಲಿ ನಿಜವಾದ ಮಿಂಚು ಹುಳಗಳೂ ಸ್ವಾನಗಳಿಂದ ನೈಜೀರಿಯ ೧೯೫೮ ರಲ್ಲಿ ರೂ . 
ಭಾಗವಹಿಸುತ್ತವೆಂಬುದೊಂದು ವಿಶೇಷ. ಈ ೮ಕೋಟಿಯ ಸರ ಕುಗಳನ್ನು ತರಿಸಿಕೊಂಡಿತ್ತು . 
ಪಾ೦ತ ಬಗೆ ಬಗೆಯ ಕೀಟಗಳ ತವರು ಮನೆ ಅದರ ೩೮ ಸಿನೆಮಾಗಳಲ್ಲಿ ( ೧೯೫೮ ) ಪ್ರದರ್ಶಿ 
ಯಾಗಿದೆ. ಇಬಾದಾನ್‌ನ ಒಂದು ಮೈಲು ಸುತ್ತ ಸುವ ಹೆಚ್ಚಿನ ಚಿತ್ರಗಳು ಭಾರತದಿಂದ ಹೋದ 
ಮುತ್ತಲೇ ಇಲ್ಲಿಯ ವಿಶ್ವವಿದ್ಯಾಲಯದ ಪ್ರೊಫೆ- ವುಗಳು. 


೧೨೫ 
ಆಫ್ರಿಕದ ಪ್ರಚಂಡ - ನೈಜೀರಿಯ 
* ಆಫ್ರಿಕದ ದೈತ್ಯ ” ಅತ್ಯಂತ ಆಶೆ-ಮಹತ್ವಾ ರಬ್ಬರ್‌ಗಳ ನಿಖ್ಯಾತವಾಗುತ್ತಿವೆ. ಔದ್ಯೋಗಿಕ 
ಕಾಂಕ್ಷೆಗಳೊಡನೆ ಸ್ವಾತಂತ್ರದಲ್ಲಿ ಕಾಲಿಟ್ಟಿ ಮತ್ತು ಸಮರ ದೃಷ್ಟಿಯಿಂದ ಮಹತ್ವದ್ದಾದ 
ದ್ದಾನೆ.“ ಆಫ್ರಿಕವು ಮಾರ್ಗದರ್ಶನಕ್ಕಾಗಿನಮ್ಮ ತವರ, ಸೀಸ, ಕಲ್ಲಿದ್ದಲಿಗಳು ವಿಪುಲವಾಗಿವೆ. 
ತಲೇ ನೋಡುವುದು,” ನಾವು ಆಫ್ರಿಕದ ಮಾತೃ ಅಲ್ಲಿ ಪೆಟ್ರೋಲ್ ಕೂಡ ಸಿಗುತ್ತಿದ್ದು ಕಳೆದ 
ದೇಶ ಆಗಲಿದ್ದೇವೆ' ಇತ್ಯಾದಿ ಹುಮ್ಮಸದ ವರ್ಷ ೧೫ ಲಕ್ಷ ಟನ್ ಎಣ್ಣೆ ತೆಗೆಯಲಾಗಿದೆ. 
ಮಾತುಗಳು ಎಲ್ಲೆಲ್ಲಿಯೂ ಕೇಳಿಸುತ್ತವೆ. ೧೯೬೪ ರೊಳಗೆ ಇದು ೫೦ ಲಕ್ಷ ಟನ್‌ ಗೇರು 

ಈ ಹುಮ್ಮಸಕ್ಕೆ ಆಧಾರವಿಲ್ಲದಿಲ್ಲ. ಸಂ - ವಂತಿದೆ. ಅದರ ಕರಾವಳಿ ಸಾಕಷ್ಟು ದೀರ್ಘವಾ 
ಯುಕ್ತ ರಾಷ್ಟ್ರ ಸಂಘದಲ್ಲಿ ಅದು ಜನಸಂಖ್ಯಾ ಗಿದೆ ಮತ್ತು ಆಯಕಟ್ಟಿನ ಸ್ಥಳದಲ್ಲಿ ಇದೆ. 
ಮಾನದಿಂದ ೧೪ನೇ ಅತಿ ದೊಡ್ಡ ರಾಷ್ಟ್ರವಾಗು ಪ್ರಾಚೀನ ಕಾರವಾನ್ ಮಾರ್ಗಗಳು ಇಲ್ಲಿ 
ತದೆ. ಇನ್ನೂ ಸಂದಿಗೊಂದಿಗಳಲ್ಲಿ ನರಭಕ್ಷಕ ಸಂಯೋಗಿಸುತ್ತವೆ. 
ಜನಾಂಗಗಳು ಉಳಿದುಕೊಂಡಿದ್ದರೂ ಅದು 
ತೀವ್ರವಾಗಿ ಪ್ರಗತಿ ಹೊಂದುತ್ತಿದೆ. ನಿರಕ್ಷರತೆ ಆದರೆ ನೈಜೀರಿಯದ ದುರ್ದೈವವೆಂದರೆ ಅದರ 
ಇನ್ನೂ ಅತಿಯಾಗಿದ್ದರೂ ಇಂದು ಪ್ರಾಥಮಿಕ ವೈಷಮ್ಯಗಳು, “ ನೈಜೀರಿಯವನ್ನು ದೇವರು 
ಶಾಲಾ ವಯಸ್ಸಿನ ೫೦ ಲಕ್ಷ ಬಾಲಕರಲ್ಲಿ ೨೫ ಮಾಡಲಿಲ್ಲ, ಬ್ರಿಟಿಶರು ಮಾಡಿದರು ” ಎನ್ನುತ್ತಾರೆ. 
ಲಕ್ಷ ಜನ ಶಾಲೆಗೆಹೋಗುತ್ತಿದ್ದಾರೆ. ೧,೧೦,೦೦೦ ಭಿನ್ನ ಭಿನ್ನ ಮರು ದೇಶಗಳು ಸಂದುಗೂಡಿದ 
ಹುಡುಗರು ಹೈ ಸ್ಕೂಲುಗಳಲ್ಲಿ ದ್ದಾರೆ. ೧,೦೦೦ ಭೌಗೋಲಿಕ ಭೂತ ಶಿಶು ಅದು . ಒಟ್ಟು ೨೪೯ 
ತರುಣರು ಆಫ್ರಿಕದಲ್ಲಿ ಅತ್ಯುತ್ತಮವೆನಿಸಿದ ಭಾಷೆಗಳನ್ನಾಡುವ ಅದರ ಮರು ಮಹಾ 
ಇಬಾದಾನ್ ವಿಶ್ವವಿದ್ಯಾಲಯದಲ್ಲಿದ್ದಾರೆ . ಪ್ರಾಂತಗಳಲ್ಲಿ ಒಂದಕ್ಕೊಂದು ತಾಳಮೇಳವಿಲ್ಲ. 

ಈಗಿನ ತಲೆಮಾರಿನಲ್ಲಿ ಕೂಡ೨೦,೦೦೦ ಜನ “ ಪೂರ್ವ ನೈಜೀರಿಯಕ್ಕೂ ಪಶ್ಚಿಮ ನೈಜೀರಿ 
ಬ್ರಿಟಿಶ ವಿಶ್ವವಿದ್ಯಾಲಯಗಳಲ್ಲಿ ಓದಿದವರಿದ್ದಾರೆ. ಯಕ್ಕೂ ಜರ್ಮನಿಗೂ ಅರ್ಯ ೦ಡಿಗೂ ಇರು 
ಮತ್ತೆ ೫,೦೦೦ ಜನ ಇಂಗ್ಲೆಂಡಿನಲ್ಲಿ ಕಾಲೇಜಿಗೆ ವಷ್ಟೆ ಭೇದವಿದೆ. ಉತ್ತರ ನೈಜೀರಿಯವಂತೂ 
ಹೋಗುತ್ತಿದ್ದಾರೆ. ಬೆಲ್ಟಿ ಯನ್ ಕಾಂಗೋ ಅವೆರಡರಿಂದ ಚೀನದಷ್ಟೇ ಭಿನ್ನವಾಗಿದೆ' ಎಂ 
ಹಾಗೆ ಒಬ್ಬನೇ ಒಬ್ಬ ದೇಶೀ ಡಾಕ್ಟರ, ಎಂಜಿನಿ ದೊಬ್ಬ ನೈಜೀರಿಯನ್ ಪ್ರಮುಖ ಹೇಳಿದ್ದಾನೆ. 
ಯರ, ವಕೀಲ, ಉಚ್ಚ ಸರಕಾರಿ ಅಧಿಕಾರಿ , ಉತ್ತರ ಪ್ರಾಂತ ಇತರ ಎರಡು ಪ್ರಾಂತಗಳಿ 
ಸೈನ್ಯಾಧಿಕಾರಿ ಇಲ್ಲದೆ ನೈಜೀರಿಯ ಸ್ವರಾಜ್ಯ ಗಿಂತ ಗಾತ್ರದಲ್ಲಿ ಇಮ್ಮಡಿ ಮತ್ತು ಜನಸಂಖ್ಯೆ 
ವನ್ನು ನಡೆಸಬೇಕಾಗಿಲ್ಲ . ತರಬೇತಾದ ೮೪೫ ಯಲ್ಲಿ ಒಂದೂವರೆ ಪಟ್ಟು ಇದೆ. ಬಹುಭಾಗ 
ದೇಶೀ ಡಾಕ್ಟರರೂ ೬೪೪ ವಕೀಲರೂ ೩೭೦೦೦ ಮರುಭೂಮಿಯಾಗಿರುವ ಈ ಪ್ರಾಂತದ 
( ಆಫ್ರಿಕದಲ್ಲಿ ಅತಿ ಹೆಚ್ಚು ಸರಕಾರಿ ಅಧಿಕಾರಿ ಸುಮಾರು ಎರಡು ಕೋಟಿ ಜನರಲ್ಲಿ ೧ . ೪ 
ಗಳೂ ೬೧ ಸ್ಯಾಂಡರ್ಸ್ಟ್ ಕಾಲೇಜಿನಲ್ಲಿ ತರಬೇ ಕೋಟಿ ಮುಸ್ಲಿಮರು ; ಉಳಿದವರು ಬಹುತರ 
ತಾದ ಸೈನ್ಯಾಧಿಕಾರಿಗಳೂ ಇದ್ದಾರೆ. ಅದರ ವಾಗಿ ನಿಸರ್ಗ ಮತ್ತು ಭೂತಾರಾಧಕರು, ಅದು 
ಸೈನ್ಯ ಚಿಕ್ಕದಾದರೂ ಆಫ್ರಿಕದಲ್ಲಿ ಅತಿ ಶ್ರೇಷ್ಠ ಅತಿ ಹಿಂದುಳಿದ ಮತ್ತು ಅತಿ ಪ್ರತಿಗಾಮಿ ಪ್ರಾಂ 
ಮತ್ತು ಸುಸಂಘಟಿತವಾಗಿದೆ. 

ತವೂ ಹೌದು. ಇನ್ನೂ ಸಾಮಂತಶಾಹಿ ಆರ್ಥಿಕ 
- ಅದರ ಅರಣ್ಯ ಸಂಪತ್ತು ವಿಪುಲವಾಗಿದೆ. ಅವಸ್ಥೆಯಲ್ಲಿರುವ ಈ ಪ್ರಾಂತದಲ್ಲಿ ಶ್ರೀಮಂತರು 
ತಾಳಿ ಎಣ್ಣೆ , ಕೊಕೊ , ನೆಲಗಡಲೆ ( ಶೇಂಗಾ), ಒಂಟಿಯುಗದಿಂದ ಒಮ್ಮೆಲೆಮೋಟಾರ್ ಕಾರ್ 


೧೨೬ 

ಕಸ್ತೂರಿ, ಡಿಸೆಂಬರ್ ೧೯೬೦ 
ಯುಗಕ್ಕೆ ಪರಿವರ್ತನೆ ಹೊಂದಿದ್ದರೂ ಸಾಮಾ ನೈಜೀರಿಯನ್ನರು ಹುರುಪಿನಿಂದಲೇ ಹೋರಾಡಿ 
ಜಿಕ ಪ್ರಗತಿ ಮಾತ್ರ ಆಗಿಲ್ಲ. 

ದರು. ನೈಜೀರಿಯನ್ನರು - ವಿಶೇಷತಃ ದಕ್ಷಿಣ 
* ದಕ್ಷಿಣ ಭಾಗವು ಕೈಸ ಪ್ರಧಾನವಾದ ಪೂರ , ದವರು - ಹಾಡು ಕುಣಿತಗಳಿಗೆ ಮೆಚ್ಚಿದ 
ಪಶ್ಚಿಮ ಎಂದು ಎರಡು ಪಾ೦ತಗಳಾಗಿವೆ, ಉಲ್ಲಾಸಿ ಜನ . ಅವರು ಪ ಚಾರಕ್ಕೆ ಸಂಗೀತ, 
ನಿಗರ್ ನದಿಯ ಪೂರ್ವಕ್ಕಿರುವ ಪೂರ ಪ್ರಾ೦ತ ಬಯಲಾಟ, ಲಾವಣಿ ಸ್ಪರ್ಧೆ ಎಲ್ಲ ವಿಧಾನ 
ಇಬೋ ಜನಾಂಗದ ನಾಡು, ಬುದ್ಧಿಶಾಲಿಗಳೂ ಗಳನ್ನೂ ಉಪಯೋಗಿಸಿದರು. ಹೆಲಿಕಾಪ್ಟರು 
ಉದ್ಯೋಗಿಗಳೂ ವ್ಯಕ್ತಿ ವಾದಿಗಳೂ ಆದ ಗಳಲ್ಲಿ ಹಾರಿ , ಆಕಾಶದಲ್ಲಿ ತಮ್ಮ ಪಕ್ಷಕ್ಕೆ ಮತ 
ಅವರನ್ನು “ ಆಫ್ರಿಕದ ಯಹೂದ್ಯರು” ಅಥವಾ ವೀಯಲು ಹೊಗೆ ಲಿಪಿಗಳನ್ನು ಬರೆದರು. 
“ ನಿಗೊ ಐರಿಶರು” ಎನ್ನುವುದು ರೂಢಿ. ಹಿಂಸಾಚಾರ ಕಡಿಮೆಯೆ ಇತ್ತು . 

ಪಶ್ಚಿಮ ಪ್ರಾಂತ ಎಲ್ಲ ಕ್ಕೂ ಸಮೃದ್ದವಾ - ಪ್ರಜಾಸತ್ತೆಯ ಈ ಎಲ್ಲ ಹೊರತೋರಿಕೆಗಳಿ 
ದದ್ದು , ಪ್ರಗತಿಪರವಾದದ್ದು , ಸುಶಿಕ್ಷಿತವಾ ದರೂ ಚುನಾವಣೆಗಳ ಪರಿಣಾಮ ಪೂರ್ವ 
ದದ್ದು . ಇಲ್ಲಿ ಪ್ರಮುಖವಾಗಿರುವ ಯೋರುಬಾ ಪಶ್ಚಿಮ ಉತ್ತರಗಳು ಪೂರ್ವ ಪಶ್ಚಿಮ ಉತ್ತರ 
ಜನಾಂಗ ಪಾಶ್ಚಾತ್ಯ ಮಾದರಿಯನ್ನ೦ಗೀ ಕರಿ ಗಳಾಗಿಯೇ ಉಳಿದಿವೆಯಲ್ಲದೆ ಅಖಂಡ ನೈಜೀ 
ಸಿದೆ . ಇಲ್ಲಿ ಆಫ್ರಿಕದಲ್ಲಿ ಮೊದಲನೆಯದಾದ ರಿಯ ಆಗಿತ್ತೆಂದು ತೋರಿಸಿದವು. ಪಶ್ಚಿಮ 
ಟೆಲಿವಿಜನ್ ಇದೆ, ಮೊದಲನೆಯದಾದ ಹತ್ಯ೦- ಪ್ರಾಂತದ ಮುಖ್ಯ ಪಕ್ಷವಾದ “ ಕ್ರಿಯಾಪಕ್ಷ " ದ 
ತಸ್ತಿನ ಗಗನ ಮಹಲೂ ಇದೆ. 

ಓಬಾಫೆಮಿ ಅಪೋಲೊವೋರಿಗೆ ಕೇವಲ ೭೩. 
ಪೂರ್ವ ಪಶ್ಚಿಮಗಳು ಪರಸ್ಪರ ಸಂಶಯ ಸ್ಥಾನಗಳು ತಮ್ಮ ಪ್ರಾಂತದವೇ ದೊರೆತರೆ 
ಮತ್ತು ಮತ್ಸರ ಬುದ್ದಿ ಯಿಂದಿವೆ. “ ನಾವುಸ್ವತಂ ಪೂರ್ವದ ನೈಜೀರಿಯನ್ ರಾಷ್ಟ್ರೀಯ ಪಕ್ಷದ 
ತ್ರವಾದರೆ ಈಗಲೆ ಯುರೋಪಿನವರ ಮಟ್ಟ, ಪ್ರಮುಖ ಡಾ . ನಂದಿ ಅಜಿಕಿವೆಯವರಿಗೆ ಸಿಕ್ಕಿದ 
ದಲ್ಲಿ ಬಾಳಿಯೇವು” ಎಂದು ಪಶ್ಚಿಮ ಪ್ರಾಂತ ೮೯ ಸ್ಥಾನಗಳಲ್ಲಿ ಹೆಚ್ಚಿನವು ಅವರ ಪ್ರಾಂತ 
ತನ್ನ ಸಂಪತ್ತು ಇತರ ಬಡ ಪ್ರಾಂತಗಳಿಗೆ ವಿನಿ ದವೇ ಇದ್ದವು. ಉತ್ತರದ ಉತ್ತರ ಜನತಾ 
ಯೋಗವಾಗುವುದನ್ನು ಅಸಹನೆಯಿ೦ದನೋಡು ಪಕ್ಷದ ಪ್ರಮುಖರಾದ ನಿವೃತ್ತ ಶಿಕ್ಷಕ ಮತ್ತು 
ತಿ ದೆ; ಪೂರ್ವದವರ ಉದ್ಯೋಗಶೀಲತೆಗೆ ಅದು ಪ್ರಾಂತೀಯ ಪ್ರಧಾನಿ ಸರ್ ಅಹಮದು ಬೆಲೆ 
ಅಂಜಿಯ ಅಂಜುತ ದೆ. ಎರಡೂ ಉತ್ತರದ ಅವರು ೧೪೨ ಸ್ಥಾನಗಳನ್ನು ಗೆದ್ದುಕೊಂಡರು. 
ವರ ಸಂಖ್ಯಾ ಬಲಕ್ಕೆ ಹೆದರುತ್ತವೆ. ಉತ್ತರ ಮೂರೂ ಪ್ರಾಂತಗಳಲ್ಲಿ ಸಾಕಷ್ಟು ಪ್ರಭಾವ 
ದಲ್ಲಿಯೂ ಹೌಸಾ ಮತ್ತು ಫುಲಾನಿ ಜನಾಂಗ ಬೀರಿದ ಒ೦ದೂ ಪಕ್ಷವಿಲ್ಲೆಂದೂ ಮೂರಕ್ಕೂ 
ಗಳಲ್ಲಿ ಈರ್ಷೆಯುಂಟೀ ಉ೦ಟು. ಫುಲಾನಿಗಳು ಸ್ಫೂರ್ತಿಕೊಡಬಲ್ಲ ನಾಯಕನಿಲ್ಲವೆಂದೂ ಸಿದ್ಧ 
೧೯ನೇ ಶತಮಾನದಲ್ಲಿ ಈ ಪ್ರದೇಶವನ್ನು ಗೆದ್ದ ವಾಯಿತು. ಅಹಮದು ಅವರ ಪ್ರತಿನಿಧಿ ಬಲೆವಾ 
ವರು ಅವರು ಯಾವಾಗಲೂ ತಮ್ಮ ಮೂಲ ಅವರೇ ನಂದಿ ಅಜಿಕಿವೆಯವರ ಪಕ್ಷದ ಸಹಕಾರ 
ಸ್ಥಾನವಾದ ಸುದಾನ ಮತ್ತು ಮಕ್ಕಾ ವನ್ನು ದಿಂದ ಈಗ ಪ್ರಧಾನ ಮಂತ್ರಿಗಳಾಗಿದ್ದರೂ 
ಮರೆಯಲಾರದಿದ್ದಾರೆ. 

ರಾಷ್ಟ್ರೀಯ ಐಕ್ಯ ಎಷ್ಟು ದಿನ ತಾಳುವುದೋ 
೧೯೫೯ರಲ್ಲಿ ನಡೆದ ಕೇಂದ್ರ ಚುನಾವಣೆಗಳಲ್ಲಿ ಹೇಳಲಾಸಲ್ಲ. 


ಪುಸ್ತಕ ವಿಭಾಗ | 


ಪಂಗುಂ ಲಂಘಯತೇ ಗಿರಿಮ್ 


ಕಿರ್ಲೋಸ್ಕರದಿಂದ | 


UILL 


ಪಂಗುಂ ಲಂಘಯತೇ ಗಿರಿಮ್ 


ಅಮೇರಿಕೆ ಯ “ ಏ ಬಿಲಿಟೀಸ್ ಇನ್ ಕಾರೊರೇಟೆಡ್ 2 ಒ೦ದು ಅಭೂತ 
ಪೂರ ಕಾರಖಾನೆ, ಇದರ ಸಂಸ್ಥಾಪಕರಾದ ಹೆನ್ರಿ ವಿಸ್ಕಾರ್ಡಿಯವರನ್ನು ಮೊದಲು 
ಮಾಡಿಕೊಂಡು ಇಲ್ಲಿ ದುಡಿಯುವ ಸಾವಿರಾರು ಕೆಲಸಗಾರರೆಲ್ಲ ಅ೦ಗವಿಕಲರೇ : 
ಕುರುಡರು , ಕುಂಟರು , ಕಿವುಡರು ಹೀಗೆ. 

- ಹೆನ್ರಿ ನಿಸ್ವಾರ್ಡಿ ಯ ಸೊಂಟದ ಕೆಳಗಿನ ಭಾಗದ ಬೆಳವಣಿಗೆ ಪೂರಿಯಾಗಿ 
ಆಗದ್ದರಿಂದ ಈತನು ೨೫ ವರ್ಷದ ಪ್ರಾಯದವನಾದರೂ ೩ ಅಡಿ ಎ೦ಟಂಗುಲಗ 
ಇಷ್ಟು ಮಾತ್ರ ಎತ್ತರವಾಗಿದ್ದನು. ಹುಡುಗರೆಲ್ಲ ಆತನಿಗೆ ' ಮಂಗ' ನೆಂದು ಚೇಷ್ಟೆ 
ಮಾಡುತ್ತಿದ್ದರು . ಆದರೆ ಡಾ , ಯಾನೋವರರಿಗೆ ಈತನ ಮೇಲೆಕರುಣೆ ಹುಟ್ಟಿ , 
ತನ್ನು ವೈದ್ಯಕೀಯ ಜ್ಞಾನವನ್ನೇ ಪಣಕ್ಕೆ ಹಚ್ಚಿ ಈತನನ್ನು ಅಲ್ಯುಮಿನಿಯನ್ನಿನ 
ಕೃತ್ರಿಮವಾದ ಆದರೆ ಬಲವಾದ ಕಾಲುಗಳ ಮೇಲೆ ನಿಲ್ಲಿಸಿದರು . ಆಗ ಹೆನ್ರಿ ಐದಡಿ 
ಎಂ ಟಂಗುಲಗಳಷ್ಟು ಎತ್ತರದ ಭವ್ಯ ಪುರುಷನಾಗಿ ಬೆಳೆದನು . ತನಗೆ ನಡೆಸಿದ ಈ 
ಸಂಸ್ಮರಣೀಯ ಉಪಚಾರಕ್ಕಾಗಿ ಬಿಲ್ಲನ್ನು ಕೇಳಲೆಂದು ಹೆನ್ರಿ ಡಾ . ಯಾನೋವ 
ರರ ಕಡೆಗೆ ಹೋದಾಗ ಡಾಕ್ಟರರು ಗದ್ಗದಿತರಾಗಿ, “ ಹೆನ್ರಿ , ವಿಪದ್ಧಸ್ತರಾದ 
ನಿನ್ನಂಥ ಅಂಗವಿಕಲರಿಗೆ ನೆರವಾಗುತ್ತ ನಡೆ , ಇದೇ ನನ್ನ ಫೀ ” ಎಂದು ಹೇಳಿದರು . 

ಡಾಕ್ಟರರ ಋಣತೀರಿಸಬೇಕೆಂದು ಹನಿ ನಿಸ್ವಾರ್ಡಿಯು ರೆಡ್ ಕ್ರಾಸ್ ಸಂಸ್ಥೆ 
ಯಲ್ಲಿ ಸೇರಿ ಯುದ್ದದಲ್ಲಿ ಕೈ ಕಾಲುಗಳನ್ನು ಕಳೆದುಕೊಂಡವರಿಗೆ ಆತ್ಮವಿಶ್ವಾಸ 
ವನ್ನು ಹುಟ್ಟಿ ಸುತ್ತ ಅವರನ್ನು ದಾರಿಗೆ ಹಚ್ಚುವ ಕಾವ್ಯವನ್ನು ಮುಂದುವರಿಸಿ 
ಕೊ೦ಡು ಬ೦ದ. ಆದರೆ ಕಾಲಾಂತರದಲ್ಲಿ ರೆಡ್ ಕ್ರಾಸನೊಡನೆ ಮತಭೇದವಾದ್ದರಿಂದ 
ಅಲ್ಲಿಂದ ಹೊರಬಿದ್ದು ದೊಡ್ಡ ಕಂಪೆನಿಯೊಂದರಲ್ಲಿ ದೊಡ್ಡಸಂಬಳದ ಹುದ್ದೆ ಯನ್ನು 
ಸ್ವೀಕರಿಸಿದ , 

ಯುದ್ದದಲ್ಲಿ ಕಾಲುಗಳನ್ನು ಕಳೆದುಕೊಂಡವರಿಗೆಉಪಜೀವನ ವಾರ ವನ್ನು 
ಕಲ್ಪಿಸಿಕೊಡಲು ಶ್ರೀಮತಿ ಎಲಿನಾರ್‌ ರೋಜನೆ ಮತ್ತು ಬರ್ನಾರ್ಡ್ ಬರ 
ಚರು ಪ್ರಾರಂಭಿಸಿದ “ Just One Break - Job ” ಎಂಬ ಕಂಪನಿಯಿಂದ ಕರೆ 
ಬಂದಿತು . ಇಲ್ಲಿ ಲಭ್ಯವಾದ ನೌಕರಿಗಳ ಸಂಖ್ಯೆ ಯ ಇಮ್ಮಡಿ ಮುನ್ನುಡಿ ಅಂಗ 
ವಿಕಲರು ನೌಕರಿಗಳಿಗಾಗಿ ಧಾವಿಸಹತ್ತಿದ್ದನ್ನು ಕಂಡು ಕಂಪಿತಹೃದಯನಾದ 
ಹೆನಿಸಿಬಿಲಿಟೀಸ್ ” ಎಂಬ ತನ್ನ ದೊಂದು ಹೊಸ ಕಾರಖಾನೆಯನ್ನು ಈ ಅ೦ಗಹೀನ 
ರಿಗಾಗಿ ಸ್ಥಾಪಿಸಿದ. ದೇಶದಲ್ಲಿಯ ಇತರ ಕಾರಖಾನೆಗಳೊಂದಿಗೆ ಸ್ಪರಿಸಿ ಹೆನ್ರಿ ತನ್ನ 
ಕಾರಖಾನೆಯನ್ನು ಯಶಸ್ವಿಯಾಗಿಸಿ, ಲಾಭದಾಯಕವಾಗಿಸಿ ತೋರಿಸಿದ. ಈತನ 
ಪ್ರಯತ್ನ ವು ಯಶಸ್ವಿಯಾದುದನ್ನು ಕಂಡು ಅಮೇರಿಕೆಯ ಇತರ ಕಾರಖಾನೆಗ 
ಇಲ್ಲಿ ಕೂಡ ಅಂಗವಿಕಲರಿಗೆ ನೌಕರಿಗಳು ದೊರೆಯಲಾರಂಭಿಸಿದವು. 

೧೨೮ 


ಪಂಗುಂ ಲಂಘಯತೆ ಗಿರಿನ 


೧೨೯ 


ಹೆನ್ರಿ ವಿಸ್ಕಾರ್ಡಿ ತನ್ನ ಕಾವ್ಯದ ಪರಿಚಯವನ್ನು ' Give Us Tools ” ಎಂಬ 
ಪುಸ್ತಕದಲ್ಲಿ ಮಾಡಿಕೊಟ್ಟಿದ್ದಾನೆ. ಆ ಕಾರದ ಈ ಷದ್ದರ್ಶನವನ್ನು ಇಲ್ಲಿ ಮಾಡಿ 
ಸುವ ಪ್ರಯತ್ನ ವಿದಾಗಿದೆ. 


ಆರ್ಥರ್ ನಿರೆನ್‌ಬರ್ಗ್ ನನ್ನೆದುರು ಬಂದು * ಬೇಕೇ ಬೇಕು. ಮತ್ತೊಮ್ಮೆ ವ್ಯವಸಾಯ 
ಕುಳಿತಾಗ ನನ್ನ ಸೆಕ್ರೆಟರಿ ಆತನ ಬಗ್ಗೆ ಎಲ್ಲ ಪ್ರಾರಂಭಿಸಲು ಅವಕಾಶ ಒದಗಬೇಕು. ಈಗ 
ವಿವರಗಳನ್ನು ಪೂರೈಸಿದ್ದನು. ಆತನು ಖುರಿಯ ಸಾಕಷ್ಟು ಅನುಭವ ಸಂಪಾದಿಸಿದ್ದೇನೆ ” ಎ೦ದ 
ಮೇಲೆ ಕುಳಿತು ನಿರ್ಜೀವ ಕಾಲುಗಳನ್ನು ಸಾವ ಆತ್ಮವಿಶ್ವಾಸದಿಂದ... 
ರಿಸಿಕೊಳ್ಳುತ್ತ , 

- “ ನಾವಿಬ್ಬರೂ ಕೂಡಿಯೆ ಶುರು ಮಾಡೋಣ. 
“ ನನಗೆ ನೌಕರಿ ಬೇಕು. ವೇತನ ಕೊಡ ನನಗೂ ಇಚ್ಛೆಯಿದೆ. ನನಗೊಬ್ಬ ಘೋರ್‌ಮನ್ 
ದಿದ್ದರೂ ಚಿಂತೆಯಿಲ್ಲ ನನ್ನ ಕಾರ್ಯಕ್ಷಮತೆ ಬೇಕಾಗಬಹುದಲ್ಲ ” ಎ೦ದೆ. 
ಯನ್ನು ಸಿದ್ದ ಮಾಡಿ ತೋರಿಸಲು ಅವಕಾಶ ಈ ಶಬ್ದಗಳಿಂದ ನನಗೆ ಆಶ್ಚರವಾಯಿತು. 
ಬೇಕು ” ಎ೦ದ, ಆತನ ಬಗಲಲ್ಲಿ ಒಂದು ಯಾವುದೊಂದು ಧಂದೆ ಪ್ರಾರಂಭಿಸುವ ಕುರಿತು 
ನೋಟ್ ಬುಕ್ ಇದ್ದಿತು. 

ಯೋಜನೆ ನನ್ನಲ್ಲಿ ಸಿದ್ಧವಿರಲಿಲ್ಲ . ಆದರೆ ಈ 
ಆರ್ಥರ್ ಸದ್ಯ ೨೪ ವರದವನಾಗಿದ್ದ. ಆದರೆ ಶಬ್ದಗಳು ತಾವಾಗಿಯೆ ಹೊರಬಿದ್ದದ್ದರಿಂದ ಆ 
ಎರಡೂವರೆ ವರ್ಷದ ಬಾಲಕನಿದ್ದಾಗಲೆ ಕುರಿತಾದ ವಿಚಾರವೊ೦ದು ಬಹುದಿನಗಳಿಂದ 
ಪೋಲಿಯೊ ಬಾಧೆಯಾಗಿ ಆತನ ಎರಡೂ ಕಾಲು ನನ್ನಲ್ಲಿ ಮನೆಮಾಡಿಕೊಂಡಿತ್ತು ಎಂಬುದೀಗ 
ಗಳೂ ಒಂದು ಕೈಯೂ ನಿರುಪಯೋಗಿಯಾಗಿ ಸ್ಪಷ್ಟವಾಯಿತು. 
ದ್ದವು. ಶರ್ಟಿನ ಒಳಗೆ ಲೋಹ ಶಲಾಕೆಯು ನಾನೇನೂ ಬ೦ಡವಲಗಾರನಲ್ಲ. ಈ ನಮ್ಮ 
ಆತನ ಬೆನ್ನಿಗೆ ಆಸರೆಯಾಗಿತ್ತು . ಆತನು ಕಾಲೇ ವ್ಯವಸಾಯಕ್ಕೆ ಬೇಕಾಗುವ ಬಂಡವಲನ್ನು 
ಜಿನಲ್ಲಿ ಎರಡು ವರ್ಷ ಶಿಕ್ಷಣ ಪಡೆದಿದ್ದ. ವಿವಾಹ ಸಂಪಾದಿಸುವ ಉದ್ದೇಶದಿಂದ ಅನೇಕಉದ್ದಿಮೆ 
ವಾಗಿ ಒಂದು ಮಗುವನ್ನು ಹೊಂದಿದ್ದ . ಅವನ ಸಂಸ್ಥೆಗಳ ಹಿರಿಯರನ್ನು ಕಂಡು ಅವರೆದುರು 
ಬಗಲಲ್ಲಿದ್ದ ಆ ನೋಟ್ ಬುಕ್ಕಿನಲ್ಲಿ ಅವನು ನನ್ನ ಯೋಜನೆಯ ಬಗ್ಗೆ ಭಾಷಣಗಳನ್ನು 
ತನ್ನ ಪೂರ್ವಪ್ರಯತ್ನಗಳ ಮಾಹಿತಿಯನ್ನೆಲ್ಲ ಬಿಗಿದೆ. ಎಲ್ಲರೂ ನನ್ನ ಯೋಜನೆಯನ್ನು 
ಸಂಗ್ರಹಿಸಿದ್ದ ಮಕ್ಕಳ ಫರಿಚರ್ ತಯಾರಿಸು ಮೆಚ್ಚಿ ಕೊ೦ಡರೂ ಹಣ ನೀಡಲು ಮಾತ್ರ - 
ತಿದ್ದ ತನಗಾಗಿ ಗಾಲಿಗಳ ಕುರ್ಚಿಯನೂ ಯಾರೂ ಮುಂದಾಗಲಿಲ್ಲ . 
ರಚಿಸಿಕೊಂಡಿದ್ದ . 

“ ನೀನು ಪರಿಚರ್ ಧಂದೆಯನೆ ಕೆ ಬಿಟು. ಮಿತ್ರನ ಯುಕ್ 
ಕೊಟ್ಟಿ, ? ” ಎಂದೆ. 

ನನ್ನ ಮಿತ್ರನಾದ ಡಾನ್ ವೇಲರ್‌ನೆದುರು 
- “ ಅದರಲ್ಲಿ ಹಾಕಿದ ೫ ,೮೦೦ ಡಾಲರುಗಳೂ ನನ್ನ ಈ ಸಂಕಟವನ್ನು ತೋಡಿಕೊಳ್ಳಲಾಗಿ 
ಕೈ ಬಿಟ್ಟು ಹೋದರಿ೦ದ, ಹಿರಿಯರ ಆಸ್ತಿಯೆಲ್ಲ ಆತನು ಸಹಾಯ ದೊರಕಿಸುವುದಕ್ಕಾಗಿ ಒಂದು 
ಹಾಳಾಗಿ ಹೋಯಿತು. ” 

ಯುಕ್ತಿಯನ್ನು ಸೂಚಿಸಿದ, ರೋಟರಿ ಕ್ಲಬ್ಬಿನಲ್ಲಿ 
“ ಹಾಗಾದರೆ ಈಗ ನೌಕರಿ ಬೇಕು ? " ನನ್ನ ಭಾಷಣದ ಕಾಲಕ್ಕೆ ಅದನ್ನು ಜಾರಿಗೆ ತರ 
D 5 - 17 


೧೩೦ 

ಕಸ್ತೂರಿ, ಡಿಸೆಂಬರ್‌ ೧೯೬೦ 
ಬೇಕೆಂದು ನಿರ್ಧರಿಸಿದ್ದೂ ಆಯಿತು. ಆ ಸಭೆ ಅದಕ್ಕೆ ತಿಂಗಳಿಗೆ ೧೯೫ ಡಾಲರುಗಳ ಬಾಡಿಗೆ. 
ಯಲ್ಲಿ ನಮ್ಮ ಸ್ನೇಹಿತನೊಬ್ಬನನ್ನು ಪ್ರೇಕ್ಷಕ ಕೇಳುತ್ತಿದ್ದ . ಆ ಗ್ಯಾರೇಜನ್ನು ಬಾಡಿಗೆಗೆ 
ವರ್ಗದಲ್ಲಿ ಕುಳ್ಳಿರಿಸಬೇಕು ಮತ್ತು ಹೆನ್ರಿಯ ಹಿಡಿಯಬೇಕೆಂದು ನಿರ್ಧರಿಸಿದೆ, 
ಭಾಷಣ ಮುಗಿದ ಕೂಡಲೆ ಆತನು ಉತ್ಸಾಹ ವಿದ್ಯುತಂತಿಗಳ ಸಲಕರಣೆಗಳನ್ನು ತಯಾ 
ದಿಂದ ಎದ್ದು ನಿಂತು, “ – ಸ್ಕಾರ್ಡಿ, ನಿಮ್ಮ ರಿಸುತ್ತಿದ್ದ ಸೈರಿ ಗಾಯರೋಸ್ಕೋಪ್ ಎಂಬ 
ಯೋಜನೆಗೆ ನಾವೇನು ಸಹಾಯ ಸಲ್ಲಿಸಬಲ್ಲೆವು? ಕಾರಖಾನೆಯ ಅಧ್ಯಕ್ಷ ಪ್ರೊಸ್ಟರ್ ಬೆಸೆಟನೂ 
ಹೇಳಿ, ನಿಮ್ಮ ಯೋಜನೆ ಉತ್ಕೃಷ್ಟವಾಗಿದೆ ” ನಮಗೆ ಕೆಲಸ ಒದಗಿಸುವುದಾಗಿ ಹೇಳಿ “ನಿಮ್ಮ 
ಎಂದು ಸಭೆಯಲ್ಲಿ ಪ್ರಶ್ನಿಸಬೇಕು. ಇದರಿಂದ ಎಲ್ಲ ಸಿದ್ಧತೆ ಪೂರೈಸಿದ ನಂತರ ಬಂದು ಭೆಟ್ಟಿ 
ಇತರರಲ್ಲಿಯೂ ಆಸೆ ಕೆರಳುತ್ತದೆ. ಇದೇ ನನ್ನ ಯಾಗಿರಿ ” ಎಂದು ತಿಳಿಸಿದ. 
ಮಿತ್ರ ಡಾನ್ ವೇಲರ್‌ನ ಯುಕ್ತಿಯಾಗಿದ್ದಿತು. ಇಷ್ಟರಲ್ಲಿ ರೋಟರಿ ಕ್ಲಬ್ ತಾನು ನಮಗೆ 

ರೋಟರಿ ಕ್ಲಬ್ಬಿನ ನನ್ನ ಭಾಷಣದ ಕಾಲಕ್ಕೆ ಸಹಾಯ ನೀಡುವುದಿಲ್ಲವೆಂದು ತಿಳಿಸಿತು. 
ನಮ್ಮ ಈ ಯುಕ್ತಿ ಫಲಿಸಿತು. ಭಾಷಣದ ನಂತರ ರೋಟರಿ ಕ್ಲಬ್ಬಿನ ಈ ನಿರ್ಣಯದಿಂದ ನಾನು 
ನಮ್ಮ ನಿರೀಕ್ಷೆಯಂತೆ ಸಭೆಯಲ್ಲಿ ಚರ್ಚೆ ನಡದು ಹೌಹಾರಿದಂತಾದೆ, ಗ್ಯಾರೇಜ್ ಮಾಲಕನೂ 
ನಮಗೆ ಸಹಾಯ ನೀಡಲು ಒಂದು ಸಮಿತಿಯ ಫೋನ್ ಮಾಡತೊಡಗಿದ್ದ , ಹೆಚ್ಚು ಬಾಡಿಗೆ 
ಸ್ಥಾಪಿಸಲ್ಪಟ್ಟಿತು. 

ಕೊಡುವ ಬೇರೆ ಗಿರಾಕಿಗಳು ಆತನಿಗೆ ಬಂದು 
ನಾವೂ ಉತ್ಸಾಹದಿಂದ ಕಾವ್ಯ ಪ್ರವೃತ್ತರಾ ಮುಗಿಬಿದ್ದಿದ್ದರು. ನಾನು ಅವನಿಗೆ “ರೋಟರಿ 
ದೆವು, ಆರ್ಥರನಿಗೆ ತಾತ್ತೂರಿಕವಾಗಿ ಸಕ್ಕೋ ಕ್ಲಬ್ಬಂತೂ ಹಿಂತೆಗೆದುಕೊಂಡಿದೆ, ನಾನಲ್ಲ. 
ಮೆಕ್ಯಾನಿಜಸ್ಟ್‌ನಲ್ಲಿ ಕೆಲಸ ದೊರಕಿಸಿಕೊಟ್ಟಿ, ಆದರೂ ನೀವು ನನಗೆ ಗ್ಯಾರೇಜ್ ಕೊಡ 
ಆತನು ಸ್ವಭಾವತಃ ಚಾಣಾಕ್ಷನಿದ್ದದ್ದರಿಂದ ಬಲ್ಲಿರಾ ? ” ಎಂದು ಕೇಳಿದೆ. ಮತ್ತು ಆತನ 
ಅಲ್ಲಿ ಮೇಲಿನ ಹುದ್ದೆಗೆ ಏರಿದ, ಆದರೂ ಆತನಿಗೆ ಕರಾರಿನಂತೆ ಮೂರು ತಿಂಗಳುಗಳ ಬಾಡಿಗೆ 
ನೌಕರಿಯಲ್ಲಿ ಸಮಾಧಾನವೆನಿಸುತ್ತಿರಲಿಲ್ಲ. .. ಮುಂಗಡ ಕೊಟ್ಟು ಗ್ಯಾರೇಜ್ ಹಿಡಿದೆ. 
ನಮ್ಮ ಉದ್ಯೋಗ ಯಾವಾಗ ಪ್ರಾರಂಭಿಸು ನಮ್ಮ ಉದ್ಯೋಗದಲ್ಲಿ ಹಾನಿಯಾದರೆ 
ವುದು ಎಂದು ಕೇಳುತ್ತಲೇ ಇದ್ದ . ನಾನು ರೋಟರಿ ಕ್ಲಬ್ಬು ಅದನ್ನು ವಹಿಸಿಕೊಳ್ಳ ಬೇಕಾ 
ಯೋಗ್ಯ ಸಮಯದ ದಾರಿ ಕಾಯುತ್ತಲೇ ಗುವುದು ಮತ್ತು ನಮ್ಮ ಕಾರಖಾನೆಯಲ್ಲಿ ಕೂಲಿ 
ಇದ್ದೇನೆಂದು ತಿಳಿಸುತ್ತಲೇ ಇದ್ದೆ . 

ಕಾರರಿಗೆ ಕೆಲಸದ ಕಾಲಕ್ಕೆ ಅಪಘಾತವೇನಾ 
- ಬರ್ಕ್‌ಲೆ ಮಾಡೆಲ್ಸ್ ಎಂಬ ಯಾಂತ್ರಿಕ ದರೂ ಆದರೆ ರೋಟರಿ ಕ್ಲಬ್ಬಿನ ಮೇಲೆ ಖಟ್ಟೆ 
ಆಟಿಗೆಗಳನ್ನು ತಯಾರಿಸುವ ಕಾರಖಾನೆಯ ಹಾಕಲಾಗುವುದು ಎಂದು ವಕೀಲರೊಬ್ಬರು 
ಡೈರೆಕ್ಟರ್‌ ಮಂಡಳದ ಅಧ್ಯಕ್ಷ ಬಿಲ್ ಹೆದರಿಸಿದ್ದರಿಂದರೋಟರಿ ಕ್ಲಬ್ಬಿನ ಸಮಿತಿಯು 
ಎಫಿಂಗರ್ ನನ್ನ ಮಿತ್ರ . ಆತನು ರೋಟರಿ ನಮಗೆ ಸಹಾಯ ನೀಡಲು ಹಿ೦ಜರಿಯಿತು 
ಕ್ಲಬ್ಬಿನಲ್ಲಿಯ ಭಾಷಣದ ಕಾಲಕ್ಕೆ , “ ಈ ಎಲ್ಲ ಎಂದು ನಂತರ ತಿಳಿದುಬಂತು. 
ಚರ್ಚೆಯಲ್ಲಿ ನಾನು ಸೇರುವುದಿಲ್ಲ. ನಿನಗೆ ಕೆಲಸ 

ಕನಸಿನಲ್ಲಿಯ ಪಾಲುಗಾರ 
ಬೇಕಾದರೆ ಕೊಡಿಸುತ್ತೇನೆ” ಎಂದು ಹೇಳಿದ್ದ. 
ಈತನದೇ ಒಂದು ಗ್ಯಾರೇಜ್ ಖಾಲಿ ಇದ್ದಿತು. ಈ ಸಂಕಟದೊಳಗಿಂದ ಬೆಸೆಟ್ ನನ್ನನ್ನು 
ವಿದ್ಯುದ್ದೀಪ- ಅಗ್ಗಿಷ್ಟಿಗೆಗಳ ಸೌ ಕರವೂ ಅಲ್ಲಿತ್ತು . ಪಾರುಮಾಡಿದ. ಆರ್ಥ‌್ರ ರಾಥೋ ಎಂಬ ಆತನ 


ಪಂಗುಂ ಲಂಘಯತೇ ಗಿರಿ 


೧೩೧ 


- ಮಿತ್ರ ಬ್ಯಾಂಕೊಂದರಲ್ಲಿ ಅಧಿಕಾರಿಯಾಗಿದ್ದ . ಅವನ ಆ ಆತ್ಮೀಯತೆಯನ್ನು ಕಂಡು ಕನಸಿ 
- ನಾನು ಹೋಗಿ ಆತನನ್ನು ಕಾಣಬೇಕು ಎಂದು ನಲ್ಲಿಯೂ ಎಣಿಸಿರದ ಪಾಲುಗಾರನೊಬ್ಬ ದೊರೆ 
- ಬೆಸೆಟ್ ತಿಳಿಸಿದ. 

ತನಲ್ಲ ಎಂಬ ಸಂತೋಷವುಮೂಡದಿರಲಿಲ್ಲ. 
- ಆರ್ಥರ್ ರಾಥ್‌ ನನ್ನ ಯೋಜನೆಯನ್ನೆಲ್ಲ ತತಕ್ಷಣ ನಾನು ಆರ್ಥರ್ ನಿರೆ೦ಬರನಿಗೆ 
ಶಾಂತವಾಗಿ ಕೇಳಿಕೊಂಡು “ ನಿನಗೆ ಎಷ್ಟು ಫೋನ್ ಮಾಡಿ, “ ಒಬ್ಬ ಪಾಲುಗಾರ, ಸ್ಥಳ 
ಬ೦ಡವಲ ಬೇಕಾಗಬಹುದು ? ” ಎಂದು ವಿಚಾ ದೊರೆತಿದೆ. ಹಣ ಮತ್ತು ಕೆಲಸ ದೊರಕಿಸಲು 
ರಿಸಿದ, 

ಮಾತ್ರ ಬಹಳ ಎಡತಾಕಬೇಕಾಗಬಹುದು 
“ ಸುಮಾರು ಐದು ಸಾವಿರ ಡಾಲರ್‌ ” ಎಂದೆ. ಆಗಬಹುದೆ ? ” ಎಂದು ಕೇಳಿದೆ. 
- “ ಅಷ್ಟೇ ಸಾಲಲಿಕ್ಕಿಲ್ಲ. ಹೊಸದಾಗಿ ಕಾರ “ ನೀನು ಸಿದ್ಧನಿದ್ದರೆ ನಾನೂ ಸಿದ್ದನೇ , ಕೆಲಸ 
ಖಾನೆ ಪ್ರಾರಂಭಿಸುವ ನಿಮಗೆ ಅನಿರೀಕ್ಷಿತ ವೆಚ್ಚ ಯಾವಾಗ ಪ್ರಾರಂಭಿಸುವುದು ? ” ಎಂದ. 
ಗಳೂ ಬರತ ಕ್ಕವು. ನೀನು ನಾಲ್ಕು ಸಾವಿರ . 
ಡಾಲರು ಕೂಡಿಸಿದರೆ ನಾನೂ ಅಷ್ಟೇ ಹಣ 

ಏಬಿಲಿಟಸ್ನ ! 
ಕೊಡುತ್ತೇನೆ. ಕೆಲಸ ಪ್ರಾರಂಭವಾದನಂತರ ಹಣ ಮತ್ತು ಸ್ಥಳದ ಅನುಕೂಲತೆ ಆಯಿತು. 
ನಮಗೆ ಹಣದ ಕೊರತೆಯಾಗಬಾರದು ” ಎಂದು ನಮ್ಮ ಅಂಗವೈಕಲ್ಯದ ನವ ಮುಂದೆ ಮಾಡಿ 
ಆತ್ಮೀಯತೆಯಿಂದ ಹೇಳಿದ. 

ಯಾರ ಸಹಾಯವನ್ನೂ ಯಾಚಿಸಬಾರದು ಎಂದು 


ಸ್ವಾದಿಷ್ಟ ಮತ್ತು ರುಚಿಕರ ಮುಖಶುದ್ಧಿಯ 


HRI 


ಚಮನ 
ಇದೊಂದು 
ಅತ್ಯಂತ 
ಸ್ವಾದಿಷ್ಟ 

ಮತ್ತು 
ಮಹಾ ಸುಗಂಧಿ 
ಚೂರ್ಣವಿದೆ. 


00110101010101010101010111110101010101010101011011111'0111101: 


STIEUTILISTLIGINI 


ಇದರ 
ಸೇವನೆಯಿಂದ 

ಬಾಯಿಗೆ 
ಒಚಿಬಂದು 
ನೀರಡಿಕೆಯು 
- ಕಡಿಮೆ . 
ಯಾಗುತ್ತದೆ, 
ಮತ್ತು ಮುಖ 
ಸುಗಂಧವಯ ; 
ವಾಗುತ್ತದೆ. 


ಚ ಮನ 


ಬೆಂಗಳೂರ ಸ್ಟಾಕಿಸ್ಟ : - ಸಿಟಿ ಮೆಡಿಕಲ್ & ಜನರಲ್ ಏಜನ್ಸಿ , ಚಿಕ್ಕಪೇಟೆ. 
ಮೈಸೂರ ಸ್ನಾ ಕಿಚ್ಚ : - ಲಕ್ಷ್ಮೀನಾರಾಯಣ ರ್ಸೊ , ಧನ್ವಂತರೀ ರೋಡ, ೫೧೬. 


TIHEUTMUWISIINICIO 


ತಯಾರಿಸುವವರು:- ಸ್ಮಾರ ಕಂಪನಿ, ಬೆಳಗಾವಿ. 


4191yyLIVITIVITI111011113WITOI0NEITIU1111111 


IND 


೧೩೨ 

ಕಸ್ತೂರಿ, ಡಿಸೆಂಬರ್ ೧೯೬೦ 
ನಾವು ನಿರ್ಧರಿಸಿದ್ದರಿಂದ ನಮ್ಮ ಕಂಪೆನಿಗೆ ಏಬಿ ನಾಲ್ಕು ಜನ, ಐದು ಕೈ , 
ಲಿಟೀಸ್ ಎಂದು ಹೆಸರಿಡಬೇಕೆಂದು ನಿರ್ಧರಿ 
ಸಿದೆವು. ನಮ್ಮ ಕಾರಖಾನೆಯ ಸಲಹೆ ಮಂಡಳ 

ಒಂದು ಕಾಲು 
ವನ್ನೂ ಡೈರೆಕ್ಟರರ ಮಂಡಳವನ್ನೂ ನೇಮಿಸಿ ಈ ಗುತ್ತಿಗೆಯ ಕೆಲಸ ಮಾಡಿಕೊಡಲಿಕ್ಕೆ 
ಕೊ೦ಡೆವು. 

ನಾವು ಜನರನ್ನು ನೇಮಿಸಿಕೊಳ್ಳಬೇಕಾಯಿತು. 
ಹೀಗೆ ನಮ್ಮ “ ಏಬಿಲಿಟೀಸ್‌ ಇನ್‌ ಕಾರ್ಪೊ ಆದರೆ ಜಾಹೀರಾತು ಕೊಡುವ ಅವಶ್ಯಕತೆ 
ರೇಟೆಡ್ ” ಸಂಸ್ಥೆ ಜನ್ಮ ತಾಳಿತು. ಬೀಳಲಿಲ್ಲ. ನಮ್ಮ ಕಾರಖಾನೆ ಪ್ರಾರಂಭ 

ಇನ್ನು ನಮ್ಮ ಕ೦ಪೆನಿಗೆ ಕೆಲಸ ಬೇಕಲ್ಲ . ವಾಗುವ ಸುದಿ ಯನ್ನು ಕೇಳಿ ಅಂಗವಿಕ. 
ನಾವು ಅಂಗವಿಕಲರೂ ಕೆಲಸ ಮಾಡಬಲ್ಲೆವು. ಲರು ಬಂದು ನಮ್ಮ ಮನೆಯೆದುರು ಸಾಲು 
ಎಂಬುದನ್ನು ಆರ್ಥರನ ಮೂಲಕ ಮನಗಂಡಿದ್ದ ಗಟ್ಟತೊಡಗಿದರು. ಸದ್ಯ ನಮಗೆ ಮೂವರೇ 
ಸರ - ಮಕ್ಯಾನಿಜ ಮನ್ಸ್ನವರ ಕಡೆಗೆಹೋದೆ. ಜನರು ಬೇಕಾಗಿದ್ದರಿಂದ ಅವರಲ್ಲಿ ಮೂವರನ್ನು 
ಅವರು ವಿದ್ಯುದುಪಕರಣಗಳನ್ನು ತಯಾರಿಸಲು ಆರಿಸಿಕೊಳ್ಳುವುದೂ ಜಡವಾಯಿತು. 
ಗುತ್ತಿಗೆಕೊಡುತ್ತಿದ್ದರು. ಕೊರಿಯನ್ ಯುದ್ದ ತನ್ನ ಮೂರನೇ ವರ್ಷದಲ್ಲಿ ಪೋಲಿಯೊಕ್ಕೆ 
ಆಗ ನಡೆಯುತ್ತಿದ್ದುದರಿಂದ ಅವರು ಅಗತ್ಯವಾಗಿ ತುತಾಗಿ ಎರಡೂ ಕಾಲುಗಳನ್ನೂ ಒಂದು 
ಪೂರೈಸಬೇಕಾದ ಕೆಲಸಗಳೂ ಇದ್ದವೆಂದು ಕೈಯನ್ನೂ ನಿಮ್ಮ ಯೋಜಕವಾಗಿಸಿಕೊಂಡ 
ಕೇಳಿದ್ದೆ . ನಾನು ಹೋದದ್ದಕ್ಕೆ ಅವರು ನನಗೆ. ಆದರೆ ಕೆಲಸ ಮಾಡುವ ಉತ್ಸಾಹದಿಂದ 
ಜೆಟ್ ವಿಮಾನಗಳಿಗೆ ಬೇಕಾಗುವ ವಿದ್ಯುತಂ ತುಂಬಿದ ಹೊರೇಸ್ ಜಾನ್ಸನ್ , ದ್ವಿತೀಯ 
ತಿಯ ೩೪೦ ಜಾಳಿಗೆಗಳನ್ನು ತಯಾರಿಸುವ ಜಾಗತಿಕ ಯುದ್ದದಲ್ಲಿ ಬಂದೂಕಿನ ಗುಂಡಿಗೆ 
ಗುತ್ತಿಗೆ ಕೊಟ್ಟರು. ಆ ಗುತ್ತಿಗೆಯನ್ನು ಕೊಡು ಗುರಿಯಾಗಿ ಸೊಂಟದ ಕೆಳಗಿನ ಭಾಗವೆಲ್ಲ. 
ವಾಗ “ ಸರೋ " ನವರು ನಮ್ಮ ಕಾರಖಾನೆ ನಿರ್ಜಿವವಾಗಿದ್ದ ಬಿಲ್ ಗ್ರಾಹ್ಯಾಮ್, ಅಪ 
ಯಲ್ಲಿ ಎಷ್ಟು ಜನರಿದ್ದಾರೆ ಮುಂತಾದ ಯಾವ ಘಾತವೊಂದರಲ್ಲಿ ಒಂದು ಕೈಯನ್ನೂ ಒಂದು. 
ವಿಷಯವನ್ನೂ ವಿಚಾರಿಸಲಿಲ್ಲ. ಹಾಗೇನಾದರೂ ಕಾಲನ್ನೂ ಕಳೆದುಕೊಂಡ ಜಿಮ್ ರಿರೋ ಈ 
ಕೇಳಿದ್ದರೆ ಫಜೀತಿಯೇ ಇತ್ತು . ಆದ್ದರನ ಹೊರತು ಮೂವರನ್ನು ಕೆಲಸಕ್ಕೆ ಇಟ್ಟು ಕೊಂಡವು. ಇವ 
ಬೇರೆ ಯಾರ ಹೆಸರನ್ನೂ ನಾನು ಹೇಳುವಂತಿರ ರಲ್ಲಿ ಜಿಮ್ ಒಬ್ಬನೇ ಯಾವ ಆಧಾರವಿಲ್ಲದೆ ನಡೆ 
ಲಿಲ್ಲ. ಆತನಿಗೂ ಆ ಕೆಲಸ ಅಷ್ಟು ಚೆನ್ನಾಗಿ ದಾಡಬಲ್ಲವನಾಗಿದ್ದರಿಂದ ಆತನನ್ನು ನಮ್ಮ 
ಬರುತ್ತಿರಲಿಲ್ಲ. 

*ಲೆಮನ್ ' ಆಗಿಸಿಕೊ೦ಡವು. ನಮ್ಮ ಕಾರು 
೧, ೮೭೦ ಡಾಲರುಗಳ ಈ ಗುತ್ತಿಗೆ ನನ್ನ ಕೈಗೆ ಖಾನೆಯ ಕಸಗುಡಿಸುವ ಕೆಲಸವನ್ನು ಆತನಿಗೆ 
ಬಂದೊಡನೆ ಪತ್ನಿಗೆ ಯಾವಾಗ ಈ ಸುದ್ದಿಯನ್ನು ಹಚ್ಚಿದೆವು. 
ಹೇಳೇನೋ ಎಂದು ಅನಿಸಿತು. ಅಷ್ಟು ಆನಂದ . ಹೀಗೆ ನಮ್ಮ ಕಾರಖಾನೆಯಲ್ಲಿ ಆಶ್ಚರ್‌ನನ್ನು 
ಪರವಶನಾಗಿದ್ದೆ . ಆಕೆಯ ನನ್ನ ಈ ವಿಜಯ ಹಿಡಿದು ಇದ್ದ ನಾಲ್ಕರಲ್ಲಿ ಐದು ಕೈಗಳು ಮತ್ತು 
ವಾರೆಯಿಂದ ಸಂತೋಷಿಸಿದಳು . ಅಂದೇ ಆಕೆ ಒಂದು ಕಾಲು ಕಾರ್ಯಕ್ಷಮವಿದ್ದವು ! 
ಯನ್ನು ಆಸ್ಪತ್ರೆಗೆ ಮೂರನೇ ಹೆರಿಗೆಗಾಗಿ ಕರೆ - 
ದೊಯ ಬೇಕಾಯಿತು. ಮರು ನಸುಕಿನಲ್ಲಿ ಪ್ರಥಮ ಪ್ರಶಂಸೆ 
ಹುಟ್ಟಿದ ನನ್ನ ಮಗಳು ಸುಂದರಿಯಾಗಿದ್ದಳು. ಅಲ್ಲದೆ ನನಗಾಗಲಿ ಆಶ್ಚರನಿಗಾಗಲಿ ವಿದ್ಯು 


ಪಂಗುಂ ಲಂಘಯತೇ ಗಿರಿ * 

೧೩೩ 
ದುಪಕರಣಗಳ ತಯಾರಿಕೆಯ ಪರಿಶ್ರಮವಿಲ್ಲದ ಬೇಕಾದರೂ ಆತನ ಕೈಗಳು ಥರಥರ ನಡುಗು 
ರಿಂದ ನಾವು ತಕ್ಷಣ ಕಾರಾರಂಭ ಮಾಡುವಂತಿರ ತಿದ್ದವು. ಆತನಿಗೆ ಇತರರು ನೆರವಾಗುತ್ತಿದ್ದರು. 
ಲಿಲ್ಲ . ಸೈರಿಗೈರೋಸ್ಕೋಪ್ನ ಸದ್ಯದ ಉಪಾ | ಹೀಗೆ ಪರಸ್ಪರರಿಗೆ ನೆರವಾಗುವ ಪದ್ದತಿಯನ್ನು 
ಧ್ಯಕ್ಷ ಉಲಿದಾ ಪರ್ಮಾ ನನ್ನ ಸ್ನೇಹಿತನಿದ್ದ . ಇಟ್ಟು ಕೊಂಡಿದ್ದೆ ವು. ಇದಕ್ಕೆ ' ಮ್ಯಾಚಿಂಗ್ 
ಆತನು ತನ್ನ ಕಾರಖಾನೆಯ ತಜ್ಞರನ್ನು ಕರೆದು ಏಬಿಲಿಟೀ ' ಎಂದು ಕರೆಯುತ್ತಿದ್ದೆವು. 
ಕೊಂಡು ಬಂದು ಚಿಕ್ಕ ಕಾರಖಾನೆಯನ್ನು * ನಾನಾ ಸ್ವಭಾವದ ಜನರನ್ನು ನಾವು 
ಹೇಗೆ ನಡೆಸಬೇಕೆಂಬುದನ್ನು ತಿಳಿಸಿಕೊಟ್ಟ. ಹೊಂದಿಸಿಕೊಂಡು ಹೋಗಬೇಕಾಗುತ್ತಿತ್ತು . 
ಕೆಲಸಕ್ಕೆ ಬೇಕಾಗುವ ಮೇಜು, ಕುರ್ಚಿ, ಅಪಘಾತವೊಂದರಲ್ಲಿ ಕಾಲು ಕಳೆದುಕೊಂಡು 
ಬೆಂಚುಗಳನ್ನೆಲ್ಲ ತಯಾರಿಸಿಕೊ೦ಡು ೧೯೫೨ | ಬೆನ್ನು ಮುರಿದುಕೊಂಡ ಹಾರಿ ಎ೦ಬ ಕೆಲಸ 
ಅಗಸ್ಟ್ ೨೫ಕ್ಕೆ ಉತ್ಪಾದನೆ ಪ್ರಾರಂಭಿಸಿದೆವು. ಗಾರನು ಯಂತ್ರದೊಡನೆ ಮಾತಾಡುತ್ತ ಹೊತ್ತು 
- ಒ೦ಬತ್ತು ಇಂಚು ಉದ್ದದ ಇಪ್ಪತ್ತು ಸೂಕ್ಷ ಕಳೆಯುತ್ತಿದ್ದ. ಮಾನಸಿಕ ಆಘಾತವನ್ನು ಮರೆ 
ವಿದ್ಯುತಂತಿಗಳನ್ನು ಹೊಸೆದು ಹಗ್ಗವನ್ನು ಯು ತ್ತಿದ್ದ . ಬೇರೆಯವರೊಡನೆ ಕೂಡಿಕೊಂಡು 
ತಯಾರಿಸಿಕೊಡಬೇಕಾಗಿತ್ತು . ನಮ್ಮ ಕೆಲಸ ಕೆಲಸ ಮಾಡ ಇಷ್ಟ ಪಡುತ್ತಿರಲಿಲ್ಲ. ಆದ್ದ 
ಗಾರರು ಎರಡು ವಾರಗಳಲ್ಲಿ ಆ ಕೆಲಸವನ್ನೇನೋ ರಿ೦ದ ಆತನಿಗೆ ಬಿಡಿ ಭಾಗಗಳನ್ನು ಎಣಿಸಿ ಚೀಲ 
ಕಲಿತರು. ಆದರೆ ಆದಷ್ಟು ಬೇಗ ಈ ಹಗ್ಗ ದಲ್ಲಿ ಹಾಕಿ ಅದರ ಬಾಯಿ ಮೊಹರ್‌ ಬಂದ್ 
ಹೊಸೆದು ಕೊಡಬೇಕೆಂದು ಹೇಳಿದ್ದರಿಂದ ನಾವು ಮಾಡುವ ಕೆಲಸವನ್ನು ಒಪ್ಪಿಸಿದ್ದೆವು. 
ದಿನಾಲು ಇಪ್ಪತ್ತು ಹಗ್ಗಗಳನ್ನಾದರೂ ಹೊಸೆದು ಚೀಲದ ಬಾಯಿಯನ್ನು ಮುಚ್ಚಿ ಮೊಹರ್ 
ಸಿದ್ಧ ಮಾಡಬೇಕಿತ್ತು . ಆದರೆ ಮೊದಲಿನ ಎರಡು ಬಂದ್ ಮಾಡುವ ಯಂತ್ರವು ಚೀಲವನ್ನು 
ವಾರಗಳಲ್ಲಿ ನಾವು ಇಪ್ಪತ್ತು ಹಗ್ಗ ತಯಾರಿಸಿ ಹಿಡಿಯಲೆ೦ದು ಬಾಯಿ ತೆರೆದ ಕೂಡಲೆ 
ದೆವು. ಮುಂದೆ ನಮ್ಮ ಕೆಲಸದ ವೇಗವನ್ನು ಹ್ಯಾರಿಯೂ ಬಾಯಿ ತೆರೆಯುತ್ತಿದ್ದ ! ಅದು 
ಹೆಚ್ಚಿಸಿ ಎರಡು ತಿಂಗಳುಗಳಲ್ಲಿ ಎಲ್ಲ ಕೆಲಸ ಮುಚ್ಚಿದ ಕೂಡಲೆ ತಾನೂ ಮುಚ್ಚುತ್ತಿದ್ದ. 
ಮುಗಿಸಿಕೊಟ್ಟೆವು. 

ಹೀಗೆ ಆತನ ಸಂಭಾಷಣೆ ನಡೆಯುತ್ತಿತ್ತು . 
* ಬಹಳ ಉತ್ತಮವಾಗಿವೆ ! ನಮ್ಮ ಕಾರ ಇಂಥವನನ್ನು ಕೆಲಸಕ್ಕೆ ಇಟ್ಟುಕೊಳ್ಳುವುದು 
ಖಾನೆಯಲ್ಲಿಯೇ ತಯಾರಾದಂತಿವೆ ! " ಎಂದು ಹುಚ್ಚುತನವೆನಿಸಬಹುದಾಗಿದ್ದರೂ ಆತ ಕೆಲಸ 
ಸರೋದ ಪರಿಕ್ಷಕನು ನಮ್ಮ ಕಾವ್ಯವನ್ನು ಮಾಡುತ್ತಿರಲಿಲ್ಲವೆ ! 
ಪ್ರಶಂಸಿಸಿದ, ಸರೋದವರು ನಮಗೆ ಇನ್ನೊಂದು 
ಗುತ್ತಿಗೆ ಕೊಟ್ಟರು. 

ಕುರುಡು ರೇಡಿಯೋ ತಜ್ಞ 
ನಮಗೆ ಅಪಾರ ಸಂತೋಷವಾಯಿತು. ಮಕ್ಕಳಾಟದ ವಿಮಾನವನ್ನು ಜೋಡಿಸುವ 
ನಾವು ಮತ್ತೆ ಏಳು ಜನರನ್ನು ಕೆಲಸಕ್ಕೆ ಕೆಲಸವನ್ನು ಬಿಲ್‌ ಎಫಿಂಗರ್ ನಮಗೆ ಕೋ 
ತೆಗೆದುಕೊಂಡವು. ಇವರಲ್ಲಿ ೫೧ ವರ್ಷದ ಅಂಧ ಟ್ಟಿದ್ದ . ರೇಡಿಯೊ ಸಂಕೇತವನ್ನು ಅನುಸರಿಸಿ 
ಪ್ರೀಯೊಬ್ಬಳಿದ್ದಳು, ನಮ್ಮ ಅಂಧ ಕೆಲಸಗಾರ ಆ ವಿಮಾನವು ಉಡಾಣ ಮಾಡುತ್ತಿತ್ತು . ಆ 
ಗಲ್ಲಿ ಆಂಜೆಲೊ ಎಂಬವನಿಗೆ ಮಂದ ದೃಷ್ಟಿ ರೇಡಿಯೋದ ಟಾನ್ಸಮಿಟರ್ ಹಾಗೂ ರಿಸೀ 
ಯಿತ್ತು . ಕಾಮಲೆಯಿಂದ ಆತನ ಶರೀರವು ವೈರ್‌ಗಳನ್ನು ಕೂಡಿಸುವ ಕೆಲಸವನ್ನೂ 
ಜರ್ಜರವಾಗಿತ್ತು . ತಂತಿಗೆ ಅಣಸನ್ನು ಕೂಡಿಸ ನಮಗೇ ಒಪ್ಪಿಸಿದ್ದ . ಆ ಸೂಕ್ಷ ಯಂತ್ರಗ 


ಕೋಟ್ಯಾಂತರ ಮನೆಗಳಲ್ಲಿ 
ಕುಡಿದು ಆನಂದಿಸುತ್ತಾರೆ . 


HOTEL 


PROOKS 


POKE 
BON 


SPECIAL 
HOTEL 

BLEND 


ಬೂಕ್ ಬಾಂಡ್ 
ಚಹಾ 


TALONTomas 


.Sಗೆ 
ಇಬಳ್ಳಾಂ 


BROOKE 
BOND 


ತಾಜಾ ಮತ್ತು ಉತ್ತಮ 


T88 362SA 


ಬೂಕ್ ಬಾಂಡ್ ಇಂಡಿಯಾಪ್ರೈವೇ ೬೦ ಲಿಮಿಟೆಡ್ 


ಪಂಗುಂ ಲಂಘಯತೇ ಗಿರಿ , 


೧೩೫ 


ಳನ್ನು ಭದ್ರವಾಗಿ ಜೋಡಿಸಬೇಕಾಗುತ್ತಿತ್ತು ವಾರಕ್ಕೆ ಒಂದು ಸಾವಿರ ಡಾಲರುಗಳ ಸರಕನ್ನು 
ಅಲ್ಲದೆ ಮಕ್ಕಳು ವಿಮಾನವನ್ನು ಕಾಳಜಿ ಉತ್ಪಾದನೆ ಮಾಡುತ್ತಿದ್ದೆವು. ಆದರೆ ಯಾವು 
( ಜಾಗರೂಕತೆ ) ಯಿಂದ ಉಪಯೋಗಿಸುವ ದೊಂದು ಕೆಲಸ ಕೆಟ್ಟಾಗ ಅಥವಾ ನಮ್ಮ 
ವರೂ ಅಲ್ಲ. ಇದೊಂದು ನಮ್ಮ ಪರೀಕ್ಷೆಯ ಸರಕಿನ ಬಿಲ್ ಪಾವತಿಯಾಗಲು ತಡವಾದಾಗ 
ಇದ್ದಿತು. ನಮ್ಮಲ್ಲಿಯ ಕುಶಲರನ್ನು ಈ ಕೆಲ ನಮ್ಮ ತಾಪತ್ರಯ ದೇವರೇ ಬಲ್ಲ . ವಾರಕ್ಕೆ 
ಸಕ್ಕೆ ಹಚ್ಚಿದೆವು; ವಿಶಿಷ್ಟ ಉಪಕರಣಗಳನ್ನು ೬೫೬|| ಡಾಲರ್‌ ವೇತನ ಕೊಡಬೇಕಾಗು 
ತಯಾರಿಸಿಕೊಂಡೆವು. 

ತಿತ್ತು . ಬ್ಯಾಂಕಿನಲ್ಲಿ ೧೯೪೭ ಡಾಲರು ಶಿಲ್ಕು 
ನಮ್ಮ ಕುರುಡ ಹೆನ್ರಿ ರೇಡಿಯೊ ತಜ್ಞನಾಗಿದ್ದ . ಇದ್ದಿತು. ನಾವು ಇನ್ನೂ ಹೆಚ್ಚಿಗೆ ಕೆಲಸ ದೊರ 
ಆತನಿಗೆ ಡಾಯಲ್ ನ್ನು ಪ್ರತ್ಯಕ್ಷ ನೋಡುವುದು ಕಿಸಬೇಕು ಎಂಬುದು ಸ್ಪಷ್ಟವಾಗಿತ್ತು . 
ಅಸಾಧ್ಯವಿದ್ದರೂ ಆತನು ರೇಡಿಯೋಕ್ಕೆ ಒ೦ದು . 

ದ ಮಹಾ ವಿಜಯ 
ವಿಶಿಷ್ಟ ಮಾದರಿಯ ' ಬರು‌ ಕೂಡಿಸಿದ್ದ ; 
ಗಾಜ ಮತ್ತು ಮೀಟರ್‌ ಸರಿಯಾಗಿದ್ದರೇನೆ ಆ ಕೆಲಸ ಎಲ್ಲಿ ದೊರೆತೀತು ಎಂಬಶೋಧದ 
“ ಬರುರ' ಧ್ವನಿ ಮಾಡುತ್ತಿತ್ತು . ಈ ಪರೀಕ್ಷೆ ಲ್ಲಿದ್ದಾಗ ಕಾಫೋನ್ ಕಂಪನಿಗೆ ಪ್ರಿಂಟೆಡ್ 
ಯಲ್ಲಿ ಉತ್ತೀರ್ಣವಾದ ರೇಡಿಯೋಗಳನ್ನಷ್ಟೇ ಸರ್ಕಿಟ್' ತಯಾರು ಮಾಡಿಕೊಡಬೇಕಾಗಿದೆ 
ಆತ ಅಂಗೀಕರಿಸುತ್ತಿದ್ದ ; ಉಳಿದವುಗಳನ್ನು ಎಂದು ತಿಳಿದುಬಂದಿತು. ಈ ಪ್ರಿಂಟೆಡ್ 
ಪ್ರಮಾಣಿತ ಮಟ್ಟದಲ್ಲಿಲ್ಲವೆಂದು ತಿರಸ್ಕರಿಸು ಸರ್ಕಿಟ್ ' ನಲ್ಲಿ ಬೇಸಿಗೆಯ ಕೆಲಸ ಬಹುಸೂಕ್ಷ 
ತಿದ್ದ . ಈ ಪರೀಕ್ಷೆಯಲ್ಲಿ ಯಾರೂ ಆತನೊಡನೆ ವಾದದ್ದಿತ್ತು . ತಾಮ್ರದ ತುಂಡಿನ ಮೇಲೆ ಬೆಸೆ 
ವಾದಿಸುವಂತಿರಲಿಲ್ಲ. ಹೀಗಾಗಿ ಹನಿಯು ಯುವಾಗ ಉಷ್ಣತಾಮಾನವು ತುಸು ಹೆಚ್ಚು 
ನಮ್ಮಲ್ಲಿಉತ್ಪಾದಿತ ಸರಕುಗಳ ಪರೀಕ್ಷೆಗಾರ ಕಡಿಮೆಯಾದರೂ ಕೆಲಸ ಕೆಟ್ಟಿ ಹೋಗು 
ನಾಗಿದ್ದ . 

ತಿತ್ತು. ಇನ್ನೂ ಪ್ರಯೋಗಾವಸ್ಥೆಯಲ್ಲಿದ್ದ ಇಂಥ 
ಜಿಮ್ ವ್ಯಾಹೃ ವರ್ತ ನಮ್ಮಲ್ಲಿ ಅತ್ಯಂತ ಕಠಿನವಾದ ಕೆಲಸವನ್ನು ಒಪ್ಪಿಕೊಳ್ಳಬಾರದು 
ಕಲ್ಪಕ ಕೆಲಸಗಾರ. ಈತ ಅಪಘಾತದಲ್ಲಿ ಕಾಲು ಎಂದು ನಮ್ಮ ಸಲಹೆ ಸಮಿತಿಯು ಅಭಿಪ್ರಾಯ 
ಕಳೆದುಕೊಂಡು ಕುಂಟನಾಗಿದ್ದರೂ ಒಂದು ಪಟ್ಟಿತು. ಆದರೆ ನಮ್ಮ ಕೆಲಸಗಾರರು ಈ ಬೆಸಿ. 
ನಾವೆಯ ಕಪ್ಪಾನನಾಗಿದ್ದ ; ಸಾಗರದ ತಳ ಗೆಯ ಕೆಲಸವನ್ನು ಆತ್ಮಸಾತ್ ಮಾಡಿಕೊಂಡದ್ದ 
ವನ್ನು ಕಂಡು ಬರಬಲ್ಲ ಮುಳುಗು ಹಾಕುವ ರಿಂದ ನಾನು ನಮ್ಮ ಸಲಹೆ ಮಂಡಳದ ಸಲಹೆ 
ವನೂ ಆಗಿದ್ದ . ಆತನಿಗೆ ಅನೇಕಾನೇಕ ಸೂಕ್ಷ ಯನ್ನು ಮೀರಿ ಈ ಕೆಲಸ ಹಿಡಿದು ಯಶಸ್ವಿಯಾ 
ಯಂತ್ರಗಳ ಪರಿಚಯವೂ ಇದ್ದಿತು. ಯಾವ ಗಿಸಿ ತೋರಿಸಿದೆ. ನಮ್ಮ ಕೆಲಸವೀರ ಹೆಚ್ಚು 
ಕೆಲಸವನ್ನೇ ಆಗಲಿ ಸುಲಭದಲ್ಲಿ ಶೀಘ್ರದಲ್ಲಿ ತಿರುವುದನ್ನು ಗಮನಿಸಿ ಆರು ತಿಂಗಳುಗಳಲ್ಲಿ 
ಮಾಡಿ ಮುಗಿಸಲು ಅನೇಕಾನೇಕ ಯುಕ್ತಿ ಮೂರು ಸಲ ದರಗಳನ್ನು ತಗ್ಗಿಸಿದೆವು. ಇನೂ 
ಗಳನ್ನು ಕಂಡುಹಿಡಿಯಬಲ್ಲವನಾಗಿದ್ದ . ಕಾರಣ ಆದರೂ ನಾವು ಪ್ರಿಂಟೆಡ್ ಸರ್ಕಿಟ್ ತಯಾರಿ 
ಆತನನ್ನು ನಮ್ಮ ಕಾರಖಾನೆಯ ಮೆಥಡ್ ಸುತ್ತಿದ್ದೇವೆ. 
ಎಂಜಿನಿಯರ್ ' ನನ್ನಾಗಿಸಿಕೊಂಡೆವು. 
- ಎರಡು ತಿಂಗಳುಗಳಲ್ಲಿ ನಮ್ಮ ಕಾರಖಾನೆ ನಮ್ಮ ತಪ್ಪುಗಳು, ಆದ ಹಾನಿ 
ಯಲಿ ೨೩ ಜನ ಕೆಲಸಕ್ಕೆ ಬರಹತ್ತಿದರು. ಪ್ರತಿ ನಮಗೆ ಸದಾ ಕಾಲ ಯಶಸ್ಸು ದೊರೆಯು 


೧೩೬ 


ಕಸ್ತೂರಿ, ಡಿಸೆಂಬರ್ ೧೯೬೦ 


ಸುಖಮಯ 
ಸ್ವೀ ಜೀವನ 
ನೆಂದರೇನೇ 


ಯುವ 


ಸ್ತ್ರೀಯರಿಗಾಗಿ 

ಆದರ್ಶ 
ಆರೋಗ್ಯದಾಯಕ 

టానిశా 


ತಲೇ ಹೋಯಿತು ಎಂದೇನಿಲ್ಲ. ಪ್ಲಾಸ್ಟಿಕ್ 
ಮೇಲಿ೦ಗ್ ( ಎರಕ ಹೊಯ್ಯುವುದು) ಗುತ್ತಿಗೆ 
ಯೊಂದನ್ನು ಹಿಡಿದಿದ್ದೆವು. ಸಾಕಷ್ಟು ಹಣ ವೆಚ್ಚ 
ಮಾಡಿ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡ 
ನಂತರ ಈ ಗುತ್ತಿಗೆ ರದ್ದಾಗಿ ನಮ್ಮ ವೇಳೆ- ಹಣ 
ಎಲ್ಲ ಹಾಳಾಯಿತು. ಹೀಗೆಯೇ ಇನ್ನೊ೦ದು 
ಕೆಲಸದಲ್ಲಿ ೧, ೨೦೦ ಡಾಲರುಗಳು ಕೈ ಬಿಟ್ಟ ವು ; 
ಅದು ಕೂಡ ಗುತ್ತಿಗೆಕೊಟ್ಟ ಕಂಪನಿಯ ಫೋರ್‌ 
ಮನ್ನು ತಪ್ಪು ಮಾಹಿತಿಕೊಟ್ಟಿದ್ದರಿಂದ, 

ಮುಂದೆ ಗುಮನ್ ಏರ್ ಕ್ರಾಫ್ಟ್ ಕಂಪೆನಿಯ 
ಗುತ್ತಿಗೆ ಹಿಡಿದ ಬಳಿಕ ನಮ್ಮ ಶನಿಕಾಟ ತಪ್ಪಿ 
ತೆ೦ದು ಭಾವಿಸಿದೆವು. ಡೇವಿಡ್ ರಿಟೆನ್‌ಹೌಸ್ 
ಗುಮನ್ ಕಂಪನಿಯ ಉತ್ಪಾದನ ಶಾಖೆಯ 
ಪ್ರಮುಖನು ನಮ್ಮ ಸ್ನೇಹಿತ. ನಮ್ಮ ಕಾರಖಾ 
ನೆಯ ಕೆಲಸದ ಚಲಚಿತ್ರ ತೆಗೆದು ತಮ್ಮ ಕಾರ 
ಖಾನೆಯ ಅಧಿಕಾರಿ ವರದವರಿಗೆ ತೋರಿಸಿ, 
ಅವರ ಮನವೊಲಿಸಿ ಮೊದಲು ಚಿಕ್ಕ ಪುಟ್ಟ 
ಕೆಲಸಗಳನ್ನು ಕೊಡಿಸಿದ, ಅವು ತೃಪ್ತಿಕರವಾಗಿ 
ಕಂಡುಬಂದ ನಂತರ ವಿಮಾನಗಳ ವಿದ್ಯುತಂತಿ 
ಗಳನ್ನು ಜೋಡಿಸುವ ಕೆಲಸವನ್ನು ಕೊಡಿಸಿದ. 
ಇಂಥ ಕೆಲಸ ನಾವು ಈ ಮೊದಲು ಮಾಡಿದ್ದರಿಂದ 
ಮತ್ತು ಈಗ ದೊರೆತ ಗುಮನ್ ಕಂಪನಿಯ 
ಕೆಲಸವು ಅದೇ ಮಾದರಿಯದಿದ್ದದ್ದರಿಂದ ನಾವು 
ಇದನ್ನು ಸುಲಭದಲ್ಲಿ ಮುಗಿಸಬಹುದು ಎಂದು 
ಕೊಂಡಿದ್ದೆವು. 

ಆರು ವಾರಗಳ ವರೆಗೆ ನಾವು ಗಮನ 
ಕಂಪನಿಗೆ ಸರಕನು, ಅವರ ಹೇಳಿಕೆಯಂತೆ 
ತಯಾರಿಸಿ ಪೂರೈಸುತ್ತ ಹೋದೆವು. ನಂತರ 
ಆ ಕಂಪನಿಯವರು ಒಂದು ದಿನ ಫೋನ್ ಮಾಡಿ 
ನನ್ನನ್ನು ಕರೆಸಿಕೊಂಡರು. ಅವರ ಅಧಿಕಾರಿಯು 
ನಮ್ಮ ಕೆಲಸದಲ್ಲಿಯ ತಪ್ಪುಗಳನ್ನು ಎತ್ತಿ 
ತೋರಿಸತೊಡಗಿದ. ಅಷ್ಟೇ ಅಲ್ಲ, ನಾವು ಪೂರೈ 
ಸಿದ್ದ ಸರಕನ್ನು ಉಪಯೋಗಿಸಲೂ ಶಕ್ಯವಿಲ್ಲ 
ಎಂದು ಹೇಳಿದ. 


- 


d) 


युटोन 


ಯುಟೋನದಲ್ಲಿ, ಸಿ ಯ ರ 
ಆರೋಗ್ಯ, ಸಧೃಡತೆ,ಉತ್ಸಾಹ 
ಹಾಗೂ ಶಕ್ತಿ ಒದಗಿಸುವ 
ಆಶೋಕ, ಅಶ್ವಗಂಧಾ , ಶತಾವರಿ , 
ಸಾರಿನಾ ಮುಂತಾದ ಹೆಸರಾದ 
ಆಯುರ್ವೆದೀಯ ಔಷಧಗಳು 
ಸಮಾವೇಶವಾಗಿವೆ. 


. 


)A)+1%+44+4+)?SN0 


1 


. 


ಆಯುರ್ವೇದೀಯ ಅರ್ಕಶಾಲಾ ಲಿಮಿಟೆಡ್ , 

ಸಾ ತಾರೆ, 
ಕರ್ನಾಟಕ ವಿತರಣ ಕೆಂದ್ರ : ಬೋರವಣಕರ 

ಚಾಳ,ಸ್ಟೇಶನ್ ರೋಡ, ಹುಬ್ಬಳ್ಳಿ , 
ಎಲ್ಲೆಲ್ಲಿಯೂ ಸಿಗುತ್ತದೆ. ಸ್ಥಳೀಯ ಔಷಧವ್ಯಾಪಾರಿಗಳಲ್ಲಿ 

ವಿಚಾರಿಸಿರಿ. 


ಪಂಗುಂ ಲಂಘಯತೇ ಗಿರಿನ 


೧೩೭ 


ನಮ್ಮ ಕಾರಖಾನೆಯ ಜನರ ೨೪೦೦ ಗಂಟೆ ರೋಗ ಬರುವುದಾದರೂ ಪೂರ್ವಸೂಚನೆಯ 
ಗಳ ಶ್ರಮ ವ್ಯರ್ಥವಾಯಿತಲ್ಲ ಎಂದು ನನಗೆ ೩ ತೇ ಬರುತ್ತದೆ. ಮನೆಯಲ್ಲಿ ಕುಳಿತೇ ಇಡೀ 
ಕೆಡಕೆನಿಸಿತು . 

ಆಯುಷ್ಯವನ್ನು ಸವಿಸು ಎಂದು ಈತನಿಗೆ ನಾನು 
“ ನಮ್ಮ ತಪ್ಪು ನಿಮ್ಮ ಕಣ್ಣಿಗೆ ಬೀಳಲು ಹೇಗೆ ಹೇಳಲಿ? ” ಎಂದು ಅವರ ಬಾಯಿ 
ಆರು ವಾರಗಳ ಕಾಲ ಬೇಕಾಯಿತೆ? ” ಎಂದು ಮುಚ್ಚಿದೆ. 
* ಆ ಅಧಿಕಾರಿಯನ್ನು ಪ್ರಶ್ನಿಸಿದೆ. ರಿಟೆನ್ ಹೌಸ್ ಅ೦ಗವಿಕಲರನ್ನು ಕಾರಖಾನೆಯಲ್ಲಿ ಕೆಲಸಕ್ಕೆ 
ನವರೂ ಅದೇ ಪ್ರಶ್ನೆಯನ್ನೆ ಆತನಿಗೆ ಕೇಳಿದರು. ಇಟ್ಟುಕೊಳ್ಳುವುದರಿಂದ ಆಗುವ ಅಪಘಾತ 

ಆದರೆ ನಮ್ಮ ಕಾರಖಾನೆಯ ಅಸ್ತಿತ್ವವೇ ಈ ಗಳನ್ನು ವಿವರಿಸುವ ವರದಿಯೊಂದನ್ನು ಡಾಕ 
ಕೆಲಸವನ್ನು ಅವಲಂಬಿಸಿದ್ದರಿಂದ ಗ್ರು ಮನ್ ರರು ಒಂದು ದಿನ ತಂದು ನನ್ನ ಮುಂದಿಟ್ಟರು. 
ಕಂಪನಿಯ ತಜ್ಞನೊಬ್ಬನನ್ನು ಕರೆದುಕೊಂಡು “ ಈ ವರದಿಯಲ್ಲಿಯ ಅಂಕಿಸಂಖ್ಯೆಗಳೆಲ್ಲ 
ಬಂದು, ಆತನ ನೇತೃತ್ವದಲ್ಲಿಯೇ ಅವರ ಎಲ್ಲ ತಪ್ಪು ಎಂಬುದನ್ನು ನಮ್ಮ ಏಬಿಲಿಟೀಸ್ ಸಿದ್ದ 
ಕೆಲಸವನ್ನೂ ಚೊಕ್ಕವಾಗಿ ಮುಗಿಸಿಕೊಟ್ಟೆವು. ಮಾಡಿ ತೋರಿಸಬಲ್ಲದು” ಎಂದು ನಾನು ಡಾ ಕ್ಷ 

ಇಂಥ ತಪ್ಪುಗಳಿಂದ ಬಹಳಷ್ಟು ಹಾನಿಯಾ ರರಿಗೆ ಹೇಳಿದೆ. 
ಗುವುದು ಎಂದು ಕಂಡುಬಂದದ್ದರಿಂದ ನಾನು ಅ೦ಗಹೀನರಾದವರು ತಮ್ಮ ಸುರಕ್ಷಿತತೆಯ 
ಉಲಿದಾ ಪರ್ಮಾನನ್ನು ಕರೆಸಿಕೊಂಡು ಆತನ ಬಗ್ಗೆ ವಿಶೇಷ ದಕ್ಷತೆ ವಹಿಸುತ್ತಿರುತ್ತಾರೆ. ಅಲ್ಲದೆ 
ಸಲಹೆ ಕೇಳಿದೆ, 

ನಮ್ಮ ಕಾರಖಾನೆಯಲ್ಲಿ ಈ ಬಗ್ಗೆ ಮುಂಜಾಗ್ರ 
“ ಸರಕು ಉತ್ತಮವಾಗಿರಬೇಕಾದರೆ ಅದರ ತೆಯ ಕ್ರಮಗಳೂ ಅಧಿಕವಾಗಿದ್ದವು. ದುಡಿದು 
ಉತ್ಪಾದನೆಯ ಕಾಲಕ್ಕೆ ಹಾಗೆ ದಕ್ಷತೆ ವಹಿಸ ತಿನ್ನುವುದಕ್ಕಿಂತ ಹೆಚ್ಚಿನ ಸಂತೋಷಇನ್ನಾವು 
ಬೇಕು. ನಂತರ ಗುಣ ಪರೀಕ್ಷೆಯ ಕಾಲಕ್ಕೆ ದಿದೆ ? ಆದ್ದರಿಂದಲೇ ನಾನು ಧೈರ್ಯದಿಂದ 
ಅದನ್ನು ಶ್ರೇಷ್ಠವಾಗಿಸಲಿಕ್ಕೆ ಬರುವುದಿಲ್ಲ ” ಡಾಕ್ಟರರಿಗೆ ಹಾಗೆ ಹೇಳಿದ್ದೆ . 
ಎಂಬ ಮಂತ್ರವನ್ನು ಆತ ಉಪದೇಶಿಸಿದ. 
| ಕೂಡಲೆ ನಮ್ಮ ಕಾರಖಾನೆಯಲ್ಲಿಯೂ ನಮ್ಮ ಕೆಲಸಗಾರರು 
ಉತ್ಪಾದಿತ ಸರಕುಗಳ ಪರೀಕ್ಷಾ ವಿಭಾಗವನ್ನು ಗೂನನಾಗಿದ್ದ ಟಾಯನಿ ಓಲಾಫ್‌ಸನ್ನಿಗೆ. 
ಪ್ರಾರಂಭಿಸಲಾಯಿತು. 

ಅರ್ಥೈಟಿಸ್ ( ಸಂಧಿವಾತ) ರೋಗವಿತ್ತು . ಈತ 
ನಮ್ಮ ಕಾರಖಾನೆಯಲ್ಲಿ ಕೆಲಸಗಾರರ ಸಂಖ್ಯೆ ೪೦೦ ಪೌಂಡುಗಳಷ್ಟು ಭಾರವಾಗಿದೆ . ನಮ್ಮ 
ಹೆಚ್ಚುತ್ತ ಹೋಯಿತು. 

ಕಾರಖಾನೆಯಲ್ಲಿ ಈತ ಕೆಲಸಕ್ಕೆ ಬರಹತ್ತಿದ 
ಏಬಿಲಿಟೀಸ್‌ ಸಿದ್ಧ ಮಾಡಬಲ್ಲದು 

ನಂತರ ಈತನ ತೂಕವು ೩೦೦ ಪೌಂಡುಗಳಿಗಿಳಿ 

- 
ನಮ್ಮ ಕೆಲಸಗಾರರಲ್ಲಿ ಒಬ್ಬನು ಮಲರೋಗಿ ಬಿಲ್ ಮತ್ತು ರೋನಿ ತಮ್ಮ ನರಸತ್ತ ಬೆರಳು 
( ಅಪಸ್ಮಾರ ಹಿಡಿದವನು ) ಇದ್ದನು. ಈತನು ಗಳಿಗೆ ಕೆಲಸ ಕಲಿಸಿ ದುಡಿಯಹತ್ತಿದರು. 
ಕೆಲಸ ಮಾಡುವಾಗಲೆ ಮಲರೋಗ ಉಲ್ಪ ಇದನ್ನು ಕಂಡ ಡಾಕ್ಟರರೂ ಬೆರಗಾದರು. 
ಣಿಸಿ ಅಪಘಾತಕ್ಕೀಡಾಗಬಹುದು ಎಂದು ಉತ್ಸಾಹದಿಂದ ಜೀವನಪಥದಲ್ಲಿ ಮುನ್ನಡೆ 
ಡಾಕ್ಟರರು ಎಚ್ಚರಿಸಿದರು . 

ಯುತ್ತಿರುವ ಈ ಅಂಗವಿಕಲರನ್ನು ದೃಷ್ಟಿಸಿ 
“ಈತನಿಗಿನ್ನೂ ೧೯ ವರ್ಷ , ಅಲ್ಲದೆ ಮಲ- ದಾಗಲೆಲ್ಲ ನನಗೆ ದೊರೆತ ಅಮೂಲ್ಯ ಲಾಭ 
D 5 -- 18 


೧೩೮ 


ಕಸ್ತೂರಿ, ಡಿಸೆಂಬರ್ ೧೯೬೦ 


ಕೃ ಅಕಾಶ 
ಸಾಧನಗಳಲ್ಲಿ 
ವಿಶ್ಯಾಸಭರಿತ ಹೆಸರು 


ವಿದು ಎಂದು ಸಂತೋಷಿಸುತ್ತೇನೆ. 

ಸ್ಯಾಮ್ ಕಾರ್ಸಸ್ ಇನ್ನೊಬ್ಬ ಮೂಕ 
ಕಿವುಡ ಕೆಲಸಗಾರ, ಬಡಕುಟುಂಬದಲ್ಲಿ ಹುಟ್ಟಿ 
ಅನಾಥಾಲಯದಲ್ಲಿ ಬೆಳೆದ ಈತನು ತನ್ನ ವೈರು 
ಣ್ಯಗಳ ಉಪಯೋಗವನ್ನು ಲಾಭದಾಯಕ 
ವಾಗಿ ಮಾಡಿಕೊಳ್ಳಲು ಕಲಿತಿದ್ದ . ಮುಂದೆ 
ನಾವು ಇನ್ನೊಬ್ಬ ವ ಕ ಕೆಲಸಗಾರನನ್ನು 
ನೇಮಿಸಿಕೊಂಡೆವು. ಆತನೂ ಸ್ಯಾಮನೊಂದಿಗೆ 
ಅನಾಥಾಲಯದಲ್ಲಿದ್ದವನು. ಅಲ್ಲಿ ಪೀಡಿಸುತ್ತಿ 
ದ್ದಂತೆ ಇಲ್ಲಿಯೂ ಸ್ಯಾಮನನ್ನು ಪೀಡಿಸತೊಡ 
ಗಿದ ಸ್ಮಾಮ್ ಸಾಧ್ಯವಿದ್ದಷ್ಟು ಸಹಿಸಿಕೊಂಡು 
ಕೊನೆಗೊಂದು ದಿನ ಒಂದೇ ಏಟಿನಿಂದ ತನ್ನ 
ಪೀಡಕನನ್ನು ನೆಲಕ್ಕುರುಳಿಸಿದ. ನಂತರ ಆತ 
ಸ್ಯಾ ಮನಗೋಜಿಗೆ ಹೋಗಲಿಲ್ಲ. 

ಕಾರಖಾನೆಯಲ್ಲಿಯ ಶಿಸ್ತು ಭಂಗವಾಗದಿರ 
ಲೆಂದು ಆರ್ಥರನು ಇವರಿಬ್ಬರನ್ನೂ ಕೆಲ ದಿನ 
ಕೆಲಸದಿಂದ ಕಿತ್ತು ಹಾಕಿದ. ಸ್ಯಾಮ್‌ ತನಗೇನೂ 
ಕೇಳಿಸುವುದಿಲ್ಲವೆಂದು ಆಟ ಹೂಡಲಾಗಿ ಆರ್ಥ 
ರನು ಚೀಟಿ ಬರೆದಿಟ್ಟ . ಆದರೆ ಸ್ಯಾಮ್ ಅದನ್ನು 
ಓದದೆ ಬದಿಗೆ ಸರಿಸಿ ತನ್ನ ಕೆಲಸದಲ್ಲಿ ನಿರತ 
ನಾದ. ಮರುದಿನ ಆ ಇನ್ನೊಬ್ಬ ಮೂಕನು 
ಕೆಲಸಕ್ಕೆ ಬರಲಿಲ್ಲ. ನಾವೂ ಸ್ಯಾಮನನ್ನು 
ಹೆಚ್ಚಿಗೆ ಕಾಡಿಸಲಿಲ್ಲ. ಮುಂದೆ ಸ್ಯಾಮನಿಗೆ 
ಮಾತಾಡಲೂ ಬರಹತ್ತಿತು. - 

ಅಲೆಕ್ಸ್ ಅಲ್ಪರಾಕಿ ಜನ್ಮತಃ ದುರ್ದೈವಿ. 
ಈತನಿಗೆ ಕೈ ಕಾಲುಗಳೇ ಇರಲಿಲ್ಲ. ಆ ಸ್ಥಳ 
ಗಳಲ್ಲಿ ಏಲುಬಿನ ಪುಟ್ಟ ಗೂಟಗಳಿದ್ದವು. ಈತ 
ನನ್ನು ಕಂಡೇ ಜನರು ಹೆದರಿಹೋಗುತ್ತಿದ್ದರು. 
ಭೂಗತ ರೇಲ್ವೆ ನಿಲ್ದಾಣದಲ್ಲಿ ಪತ್ರಿಕೆಗಳನ್ನು 
ಮಾರಾಟಮಾಡುವ ಅಂಗಡಿಯನ್ನು ಕೆಲಕಾಲ 
ನಡೆಸಿದ್ದ. ಆದರೆ ರೇಲ್ವೆ ದಾರಿ ಬದಲಾದ್ದರಿ೦ದ 
ಈತನ ಅಂಗಡಿ ಮುಚ್ಚಿತು. ಈತ ನಮ್ಮಲ್ಲಿ 
ಬಂದಾಗ ೩೪ ವರ್ಷದವನಿದ್ದ . ಈತನಿಗೆ ಏನು 
ಕೆಲಸ ಕೊಡಬೇಕು ಎಂಬ ವಿಚಾರ ಬಿತ್ತು . 


ಮತ್ತು ಪೌಡರ್ 


? ಲ್ ಡಿಸ್ಟ್ರಿಬ್ಯೂಟಸ್ ೯ : 
ಷಿ, ೩ . ಇಸ್ . ಎ & ಕರಿ , ಬೊಂಬಾಯ - 2 


ಪಂಗುಂ ಲಂಘಯತೇ ಗಿರಿ 


- ೧೩೯. 


ವಿಮಾನದ ಬಿಡಿ ಭಾಗಗಳನ್ನು ಕಾಗದದ ಚೀಲ ಇದ್ದೆ . ವೈದ್ಯಕೀಯ ಸಂಶೋಧನ ಕೇಂದ್ರವೊಂ 
ಗಳಲ್ಲಿ ತುಂಬಿಕೊಡುವ ಕೆಲಸವೊಂದಿತ್ತು . ದನ್ನು ಸ್ಥಾಪಿಸಬೇಕೆಂಬ ಇಚ್ಛೆಯೂ ನನಗಿತ್ತು . 
ಅದನ್ನು ಆತನು ಮಾಡುವುದಾಗಿ ಹೇಳಿ, ಅಚ್ಚು ಕಾರಖಾನೆ ಮತ್ತು ಕೇಂದ್ರ ಒತ್ತಟ್ಟಿಗೇ ಇದ್ದರೆ 
ಕಟ್ಟಾಗಿ ನೆರವೇರಿಸಿ ಎಲ್ಲರನ್ನೂ ಬೆರಗುಗೊಳಿ ಅನುಕೂಲವಾಗುವಂತಿತ್ತು . ಈ ವಿಚಾರ 
ಸಿದ, ಆರೇ ತಿಂಗಳುಗಳಲ್ಲಿ ಆತನು ನಮ್ಮ ವೇನೋ ಒಳ್ಳೆಯದೆ. ಆದರೆ ಔದ್ಯೋಗಿಕ 
ಕಾರಖಾನೆಯಲ್ಲಿ ಅಧಿಕಾರ ಪದಕ್ಕೇರಿದ. ಪ್ರದೇಶದಲ್ಲಿ ತೀರ ನಿಕೃಷ್ಟ ಭಾಗದಲ್ಲಿ ಪ್ರತಿ 
ಮತೆ ಮುಂದಿನ ಹೆಜ್ಜೆ 

ಎ ಕರೆಗೆ ೩೦,೦೦೦ ಡಾಲರುಗಳ ಬೆಲೆ ಕೇಳುತ್ತಿ 

ದ್ದರು. ಏನೂ ಬಗೆ ಹರಿಯದಂತಾಯಿತು. 
ನಮ್ಮ ವ್ಯಾಪ ಹೆಚ್ಚುತ್ತ ನಡೆಯಿತು. 

- ನಮ್ಮ ಸಂಕಟಕಾಲದಲ್ಲಿ ವ್ಯಾಪಾರಿಗಳ 
ಹಿಂದೊಮ್ಮೆ ಒಂದು ಒಳ್ಳೆ ಕೂಡ ಇಲ್ಲದಿದ್ದ 

ಸಂಸ್ಥೆಯೊಂದು ನಮಗೆ ದೊಡ್ಡ ಸ್ಥಳವನ್ನು 
ಗ್ಯಾರೇಜಿನಲ್ಲಿಗೆ ಒಂದು ನೂರು ಜನ ಕೆಲಸ ದಾನವಾಗಿ ತು ಮತ್ತು ನಾವು ಕಟಡದ ಸಲ 
ಮಾಡುತ್ತಿದ್ದರು. ಇನ್ನೂ ಕೆಲಸಗಾರರನ್ನು 

ಕರಣೆಗಳನ್ನೆಲ್ಲ ಒದಗಿಸಿದರೆ ಪುಕ್ಕಟೆವಾಗಿ 
ನೇಮಿಸಿಕೊಳ್ಳುತ್ತಲೇ ಇದ್ದೆವು. ಮುರೆ 

ಕಟ್ಟಡ ಕಟ್ಟಿಕೊಡಲು ಇಟ್ಟಿಗೆ ಕಾರಖಾನೆಯವ 
ನೇಮಸರ್ ಯುದ್ದ ಪೂರೈಕಾಲದಲ್ಲಿ 

ರೊಬ್ಬರು ಮುಂದೆ ಬಂದರು. ಇವೆರಡೂ 
ಯಶಸ್ವಿ ಮಾರಾಟಗಾರನಾಗಿದ್ದ . ಆದರೆ 

ಅನುಗ್ರಹಗಳನ್ನು ಅಂಗೀಕರಿಸಬೇಕೆಂದು ನಮ್ಮ 
ತೋಫಿನ ಗುಂಡಿಗೆ ಗುರಿಯಾಗಿದ್ದ ಅವನ ಶರೀ 

ಏಬಿಲಿಟೀಸ್‌ನ ಡೈಯರೆ ಕ್ಟರರೆಲ್ಲ ಆಗ್ರಹಪೂರೈಕ 
ರವು ಛಿನ್ನ ವಿಚ್ಛಿನ್ನವಾಗಿ ಹೋಗತಕ್ಕದ್ದೆ . 

ಸೂಚಿಸಿದರೂ ಯಾರ ಹಂಗಿನಲ್ಲಿ ರಬಾರದು 
ಏನೋ ಡಾಕ್ಟರನ ವಿಶ್ವಪ್ರಯತ್ನದಿಂದ ಆತ 
ಜೀವಂತ ಉಳಿದುಕೊಂಡಿದ್ದನು. ಆತನಿಗೆ 

ಎಂಬ ತತ್ವವನ್ನು ಇದುವರೆಗೆ ಅನುಸರಿಸಿ 
ತಿರುಗಾಡಲಿಕ್ಕಾಗಲಿ ಕುಳಿತುಕೊಳ್ಳಲಿಕ್ಕಾಗಲಿ 

ಕೊಂಡು ಬಂದಿದ್ದ ನಾನು ಆಮಿಷಕ್ಕೊಳಗಾ 

ಗದೆ ಇವನ್ನು ಕೃತಜ್ಞತಾಪೂರೈಕ ನಿರಾಕರಿಸಿದೆ. 
ಬರುತ್ತಿರಲಿಲ್ಲ. ಸದಾ ಆರಾಮ ಕುರ್ಚಿಯಲ್ಲಿ 
ಒರಗಿಕೊ೦ಡೇ ಇರಬೇಕಾಗಿತ್ತು . ಈತನೂ 

ನಾನು ಸ್ಥಳ ಸಂಶೋಧನೆ ನಡೆಸಿದ್ದಾಗಲೆ 

ನಮ್ಮ ಗ್ಯಾರೇಜಿನ ಮಾಲಕನು ಗ್ಯಾರೇಜನ್ನೂ 
ನಮ್ಮಲ್ಲಿ ಕೆಲಸಕ್ಕೆ ಬಂದ . ಕೆಲಸಗಾರರ 
ಹಾಜರಿ ಇಡುವುದನ್ನು ಈ ತನಿಗೆ ಒಪ್ಪಿಸಿದೆವು. 

ಅದರ ಹಿಂದಿನ ಬಯಲನ್ನೂ ೭೫,೦೦೦ ಡಾಲರು 
ಕಾರಖಾನೆಗೆ ಬಂದು ಹೋಗಲು ಟ್ಯಾಕ್ಸಿಗೆ 

ಗಳಿಗೆ ಮಾರಲು ಸಿದ್ಧನಿದ್ದದ್ದು ತಿಳಿದುಬಂದಿತು . 

ಆದರೆ ಆ ಬೆಲೆಯ ಬಹಳ ಹೆಚ್ಚೆನಿಸಿದ್ದರಿಂದ 
ನಿತ್ಯ ಹಣ ವೆಚ್ಚವಾಗುತ್ತಿತ್ತು. ಆದರೆ ಈತನಿಗೆ 

ಕೊಂಡುಕೊಳ್ಳಲಿಲ್ಲ. ಆತನಿಗೇ ಕಟ್ಟಡ ಕಟ್ಟಿಸಿ 
ಕೆಲಸಮಾಡುವ ಹುಮ್ಮಸ್ಸೆ ಅಧಿಕವಾಗಿತ್ತು , 

ನಮಗೆ ಬಾಡಿಗೆ ಕೊಡಬೇಕೆಂದು ದುಂಬಾಲು 
ಹೀಗಿರುವಾಗ ದಟ್ಟಣೆಯಲ್ಲಿ ಕೆಲಸ ಮಾಡ 
ಬಾರದು ಎಂದು ಸರಕಾರಿ ಅಧಿಕಾರಿಯು 

ಬಿದ್ದೆ . ಮೊದಲಿನ ನಾಲ್ಕು ಪಟ್ಟಿನಷ್ಟು ದೊಡ್ಡ 
ನಿರ್ಬಂಧಿಸಿ ಹದಿನೈದು ದಿನಗಳಲ್ಲಿ ಗ್ಯಾರೇ 

ದಾದ ಕಟ್ಟಡ ದೊರಕಿತು. ಅದರಲ್ಲಿಯೇ ಒಂದು 
ಜಿನಿಂದ ಕಾರಖಾನೆ ಕೀಳಬೇಕೆಂದು ವಿಧಿಸಿ 

ಕೋಣೆಯನ್ನು ವೈದ್ಯಕೀಯ ಉಪಚಾರಕ್ಕೆಂದು 
ದನು. ನಾವು ಕೈಕಾಲು ಬಿದ್ದು ಆತನಿಂದ 

ಮೀಸಲಾಗಿಟ್ಟು ಒಬ್ಬ ನರ್ಸಳನ್ನು ನೇಮಿಸಿದೆ. 
ಆರು ತಿಂಗಳ ಅವಕಾಶ ಪಡೆದುಕೊಂಡೆವು. ದುರ್ದೈವಿ ಲು 

ಇದರಿಂದೇನೂ ನಮ್ಮ ಸಮಸ್ಯೆ ಬಗೆಹರಿ ನಮ್ಮ ಕಾರಖಾನೆಯಲ್ಲಿ ದೃಢಕಾಯನಾದ 
ದಂತಾಗಲಿಲ್ಲ. ಬೇರೆ ಸ್ಥಳ ಹುಡುಕುತ್ತಲೇ ಲು ಎಂಬ ಕೆಲಸಗಾರನಿದ್ದ . ಆತ ವೈ ಮಾ 


೧೪೦ 

ಕಸ್ತೂರಿ, ಡಿಸೆಂಬರ್ ೧೯೬೦ 
ನಿಕ ಶಾಖೆಯಲ್ಲಿ ಕೊಡೆ ವೈಮಾನಿ ಕನ ಶಿಕ್ಷಣ ನೌಕರಿಯನ್ನೇ ಬಿಟ್ಟ . 
ಪಡೆಯುತ್ತಿದ್ದಾಗ ಅಪಘಾತಕ್ಕೀಡಾಗಿ ಎರಡೂ ನಮ್ಮಲ್ಲಿ ಬಂದ ಮೇಲೂ ಲು ಬಹಳ ಅಭಿ 
ಕಾಲುಗಳನ್ನು ಕಳೆದುಕೊಂಡವ. " ಈ ಹೆಳವ ಮಾನಿಯಾಗಿಯೇ ಇದ್ದ . ಮುಂದೆ ಒಮ್ಮೆ 
ಗಂಡನಿಂದ ನಿನಗೇನು ಸುಖಸಿಕ್ಕಿತು? ಬೇರೆಯ ಬೇರೊಬ್ಬ ಕೆಲಸಗಾರನೊಡನೆ ವಾಗ್ವಾದಕ್ಕೆ 
ವನನ್ನು ಲಗ್ನವಾಗಿ ಹೋಗು” ಎಂದು ಲು ತನ್ನ ತೊಡಗಿದ್ದಾಗ ಆತನನ್ನು ಎತ್ತಿ ಕುಪ್ಪಳಿಸ 
ಹೆಂಡತಿಗೆ ಹೇಳಿದರೂ ಆಕೆ ಈತನನ್ನು ಬಿಟ್ಟು ಲೆಂದು ಮೇಲೆತ್ತಿ ದ್ದನ್ನು ನಾನು ನೋಡಿ 
ಹೋಗಲಿಲ್ಲ . ಮೊದಲು ಕೆಲಸಕ್ಕಿದ್ದ ಪೆಟ್ರೋಲ್ ಅವನನ್ನು ಚೆನ್ನಾಗಿ ಗದರಿಸಿದೆ. ನೌಕರಿಗೆ ಅಂಜಿ 
ಕಂಪನಿಯವರು ಈತನನ್ನು ಕರೆದು ಮತ್ತೆ ಕೆಲ ಲು ಶಾಂತನಾದ. ಬಳಿಕ ಎಲ್ಲರೊಡನೆ ಕೂಡಿ 
ಸಕ್ಕೆ ನೇಮಿಸಿಕೊಂಡರೂ ಈ ತನು ತನ್ನಿ೦ದ ಕೊಂಡು ನಡೆಯಲು ಆತ ಕಲಿತ. ಇದೇ ಲು 
ಈಗ ಕಂಪೆನಿಗೆ ಪ್ರಯೋಜನ ಕಡಿಮೆ ಎಂದು ಬೇಗನೆ ಬಡತಿ ಪಡೆಯುತ ೩೦೦ ಕೆಲಸಗಾರರ 
ಕಡಿಮೆ ವೇತನ ತೆಗೆದುಕೊಳ್ಳಹತ್ತಿದ; ಅಡ ಮೇಲೆ ಅಧಿಕಾರ ನಡೆಸುತ್ತಿದ್ದಾನೆ. 
ಚಣಿಯಾಗತೊಡಗಿತು . ಮಾಲಕನಿಗೆ ಇದು 
ತಿಳಿದು ಬಂದಾಗ ಆತ ಲು ನ ಕಾರಿನಲ್ಲಿ ಪುಕಟಿ ನಾವೆಲ್ಲರೂ ಹೆಳವರೆ 
ಪೆಟ್ರೋಲ್ ತುಂಬಿಸಿದ್ದನ್ನು ಅರಿತು ಮಾಲಕನ ಒಂದು ದಿನ ಕೆಲಸದಲ್ಲಿದ್ದಾಗ ಆರ ರ್ 
ಈ ಔದಾರ್ಯಕ್ಕೆ ಮುನಿದೆದ್ದು ಲು ಅಲ್ಲಿಯ ಕೆಲವು ಕೆಲಸಗಾರರನ್ನು ಕರೆದುಕೊಂಡು ನನ್ನ 


41121311181! ! !!181೫11811011 & it91911) 1118 10 :IKIfa1 @181111೫11811811 


* 21161118111811S1IHI 


10 


) 


Estd 1943 


Tel:- " Sunandafac" 


11IKIIIIB110118111111181 


ಸುಗಂಧ ಸುಮಧುರವಾದ ಸುಗಂಧ ದ್ರವ್ಯಗಳಿಗೆ ನಾಡಿನಾದ್ಯಂತ 

- ಪ್ರ ಖ್ಯಾತ ವಾ ದ 
* ಸುನಂದರಾಜ ಅಗರಬತ್ತಿ 
* ಸುನಂದ ರೋಸ್ ಬತ್ತಿ 
* ಪೂಜಾರಿಣಿ ಬತ್ತಿ 
* ಗುಲಾಬ್ - ಕೆ - ಪೂಲ್ ಅಗರಬತ್ತಿ 


* 


LITHILIDIOTIL 


* 


K1916100118!1!1511101181110111101010101010101010101010911011111910:10 


* 


* 


M 


ಸುನಂದ ಅಂಬರ್‌ ಬತ್ತಿ , ಅಲ್ಲದೆ ಸುನಂದ ಡೀಲಕ್ಷ ಪರ್‌ಫ್ರಮ್ಮ ಬ್ಯಾಗ್ , 
ಮತ್ತು ಪರಿಮಳಯುಕ್ತವಾದ ದ್ರವ್ಯಗಳನ್ನೇ ಯಾವಾಗಲೂ ಉಪಯೋಗಿಸಿರಿ. 
ತಯಾರಕರು : 

- ಕೆ. ರಾಮಕೃಷ್ಣಪ್ಪ 
ಮಾಲೀಕರು: - ಸುನಂದ ಅಗರಬತ್ತಿ ಫ್ಯಾಕ್ಟರಿ 

1820, ಅಕ್ಷರ್‌ ರಸ್ತೆ , ಮೈಸೂರು. 


TIILIBIDII 


# 


41441 


14112 :1 914161121191919²8138118111261²2119115138119 /12119 ;! ! # 1191191191111118111b 

tattvia14ailQuiguotestunti91a1battstialse & ei194!5e ! 


ಪಂಗುಂ ಲಂಘಯತೇ ಗಿರಿ 


ಕಡೆಗೆ ಬಂದ. 

ಕೇ೦ದ್ರವೊಂದನ್ನು ಸ್ಥಾಪಿಸಬೇಕು ಎಂಬ ಕನ 
“ ಏನು ? ಸಂಪಿನನೋಟೀಸೆ ? ” ಎಂದೆ. ಸನ್ನು ಮೊದಲಿನಿಂದಲೂ ಕಾಣುತ್ತಿದ್ದೆ. ಇದಕ್ಕೆ 
“ ಅಲ್ಲ ಪತ್ತಿನ ಸಂಘವನ್ನು ಸ್ಥಾಪಿಸಿಕೊಳ್ಳ ವಿಶೇಷ ಹಣ ಬೇಕು, ಈ ಕಾರಕ್ಕಾಗಿ ದಾನ 
ಬೇಕೆಂದಿದ್ದೇವೆ' ಎಂದ. 

ಸ್ವೀಕರಿಸಲೂ ನಾನು ಸಿದ್ಧನಿದ್ದೆ . ಒಂದು ದಿನ 
ನಾನು ಸಮ್ಮತಿಸಿದೆ. 

ಡೈರೆಕ್ಟರರ ಮಂಡಳದಲ್ಲಿ ಈ ನನ್ನ ವಿಚಾರ 
* ಇಂಥ ಸಂಘದಿಂದ ಸಾಲ ಪಡೆಯುವವರ ವನ್ನು ಮಂಡಿಸಿದಾಗ ಅವರು ತಿರಸ್ಕರಿಸಿ 
ವಿಮೆ ಇಳಿಸಬೇಕಾಗುತ್ತದೆ. ಅಂದರೆ ಸಾಲ ಬಿಟ್ಟರು. ನನಗೆ ಬಹಳ ನಿರಾಶೆಯಾಯಿತು. 
ಮುಟ್ಟುವ ಮೊದಲೆ ಕೆಲಸಗಾರನ ನೌಕರಿ ನನ್ನ ಸ್ನೇಹಿತ ಉಲಿದಾ ಪರ್ಮಾ ನಮ್ಮ ಡೈರೆಕ್ಟರ 
ಹೋದರೆ ಅಥವಾ ಅವನು ಸತ್ತರೆ ಸಾಲದ ಭಾರ ಮಂಡಳದಲ್ಲಿದ್ದ. “ ನೀನು ಸುಮ್ಮನೆ ಅವಸರಪಟ್ಟು, 
ಕುಟುಂಬದ ಮೇಲೆ ಬೀಳಬಾರದು ಎಂದು ಸರ ಕೊ೦ಡ. ಎಲ್ಲ ಡೈರೆಕ್ಟರರನ್ನು ಪ್ರತ್ಯೇಕವಾಗಿ 
ಕಾರವು ಈ ನಿಯಮ ಮಾಡಿದೆ. 

ಕಂಡು ಅವರಿಗೆ ನಿನ್ನ ಯೋಜನೆ ತಿಳಿಸಿ ಹೇಳಿ 
ಈ ವಿಮಾ ಕಾರಕ್ಕಾಗಿ ಬಂದ ಸರಕಾರಿ ದರೆ ನಿನ್ನ ಕೆಲಸ ಸಫಲವಾಗುತ್ತಿತ್ತು " ಎ೦ದ. 
ಅಧಿಕಾರಿಯು “ ಇಲ್ಲಿದ್ದವರೆಲ್ಲ ಅಂಗಹೀನರೇ ಆತನ ಸಲಹೆಯಂತೆ ನಾನು ವರಿಸಲಾಗಿ 
ಇದ್ದಾರೆ. ಇವರ ವಿಮೆ ಇಳಿಸಲು ಬರುವುದಿಲ್ಲ' ಮುಂದಿನ ಸಭೆಯಲ್ಲಿ ಎಲ್ಲ ಡೈರೆಕ್ಟರರೂ ನನ್ನ 
ಎಂದು ಆಕ್ಷೇಪಿಸಿದ. 

ಯೋಜನೆಯನ್ನು ಒಪ್ಪಿದರು. 
“ ನಿನಗೆ ಸಂಗೀತ ಬರುತ್ತದೆಯೇ ?” ಎಂದು ಹೀಗೆ ನನ್ನ ಸ್ವಪ್ನ “ಹೂಮನ್ ರಿಸೋ 
ಕೇಳಿದೆ, 

ರ್ಸಿಸ್ ಕಾರೊರೇಶನ್ ' ಎಂಬ ಹೆಸರಿನಿಂದ 

ಸಾಕಾರವಾಯಿತು. 
“ ಅಂದ ಮೇಲೆ, ಸಂಗೀತದ ಮಟ್ಟಿಗೆ ನೀನು ಇನ್ನು ಇದಕ್ಕೆ ಹಣದ ವ್ಯವಸ್ಥೆ ಮಾಡಬೇಕಾ 
ಹೆಳವನೇ ಅಲ್ಲವೆ ? ಆದರೂ ನಿನ್ನ ಕೆಲಸವನ್ನು ಗಿತು . 
ನೀನು ಮಾಡಿಕೊಂಡು ಹೋಗುವಿಯೊ 
ಇಲ್ಲವೊ ? ಹಾಗೆ ನಾವೂ ನಮ್ಮ ಕೆಲಸದ ತಪ್ಪು ತಿದ್ದಿ ಕೊಂಡರು 
ಮಟ್ಟಿಗೆ ದೃಢಕಾಯರಾಗಿದ್ದೇವೆ' ಎಂದು ತಿಳಿಸಿ ಇನ್ನೊಂದು ಮಹತ್ತರ ಕೆಲಸವನ್ನು ಏತ 
ಹೇಳಿದೆ. 

ನ್ಮಧ್ಯೆ ಸಾಧಿಸಿದೆವು. ಅಂಗವಿಕಲರನ್ನು ಕೆಲಸ 
ಆತನಿಗೆ ನನ್ನ ಈ ವಾದವು ಸರಿದೋರಿದ್ದರಿಂದ ಕ್ರಿಟ್ಟುಕೊಳ್ಳಬಾರದು ಎಂಬ ನಿಯಮವನ್ನು 
ತಾನೇ ಪ್ರಯತ್ನ ಪಟ್ಟು ನಮ್ಮ ಕೆಲಸಗಾರರ ಅಮೇರಿಕೆಯ ಸುಮಾರು ಎಲ್ಲ ಕಂಪನಿಗಳು 
ವಿಮೆಗೆ ಅನುಮತಿ ದೊರಕಿಸಿಕೊಟ್ಟ. ಪಾಲಿಸುತ್ತಿವೆ. ಆದರೆ ನಮ್ಮ ಏಬಿಲಿಟೀಸ್‌ನ 
ನನ್ನ ಸ್ವಪ್ನ - 'ಹೂಮನ್ ಯಶಸ್ಸನ್ನು ಕಂಡ ಕೆಲವು ಕಂಪೆನಿಗಳಿಗೆ ತಮ್ಮ 

ಈ ನಿಯಮ ತಪ್ಪಾದದ್ದು ಎನಿಸತೊಡಗಿತು. 
ರಿಸೋರ್ಸಿಸ್ ) 

ಜನರಲ್ ಇಲೆಕ್ಸ್ , ರೆಮಿಂಗ್ಟನ್ ಲ್ಯಾಂಡ್ , 
ನಮ್ಮ ಪ್ರಪಂಚ ಬೆಳೆಯುತ್ತ ಹೋಯಿತು. ಯು . ಎಸ್ , ಸ್ಟೀಲ್ , ಡು ಪಾಂಟ್ - ಇ೦ಥ 
ಈ ದೊಡ್ಡ ಕಟ್ಟಡವೂ ಚಿಕ್ಕ ದೆನಿಸಲಾರಂಭಿ ಪ್ರಖ್ಯಾತ ಕಂಪನಿಗಳ ಪ್ರತಿನಿಧಿಗಳು ನಮ್ಮ 
ಸಿತು. ಆದರೆ ಈ ವ್ಯಾಪದ ಜೊತೆಗೆ ಅಂಗವೈ - ಕಾರಖಾನೆಗೆ ಭೆಟ್ಟಿ ಕೊಡಬೇಕೆಂದು ನಿರ್ಧರಿಸಿ 
ಕಲ್ಯದ ಶಾಸ್ತ್ರೀಯ ಸಂಶೋಧನೆ ನಡೆಸುವ ದರು. 


5 ರೂ . ಮಾತ್ರ 


ನೀವಿನ್ನೂ ಸಿಂಡಿಕೇಟ್ ಬೇಂಕಿನಲ್ಲಿ ಒಂದು 
ಸೇವಿಂಗ್ಸ್ ಬೇ೦ಕ್ ಖಾತೆಯನ್ನು ತೆರೆದಿಲ್ಲವೆ ? 
ಹಾಗಾದರೆ ಇನ್ನು ತಡಮಾಡಬೇಡಿರಿ. 
ಕೇವಲ ಐದು ರೂಪಾಯಿಗಳಿಂದ ನೀವು 
ಸೇವಿಂಗ್ಸ್ ಬೇಂಕ್ ಲೆಕ್ಕವನ್ನು ಪ್ರಾರಂಭಿಸಬಹುದು. 
ನಿಮಗೆ ಸಾಧ್ಯವಿದ್ದಷ್ಟನ್ನು - 25 ನಯೆ 
ಪೈಸೆಯಷ್ಟನ್ನು ಸಹಾ ನೀವು ನಿಮ್ಮ ಲೆಕ್ಕಕ್ಕೆ 
ಕೂಡಿಸುತ್ತಾ ಹೋಗಬಹುದು. 
ಸಿಂಡಿಕೇಟ್ ಬೇಂಕಿನ ಚಕ್ ಮತ್ತು ಪಾಸ್ 
ಪುಸ್ತಕಗಳೆರಡು ನಿಮ್ಮ ಗೌರವದ ಸೊತ್ತು 
ಗಳಾಗುವವು. 
ಮಾತ್ರವಲ್ಲ , ನಿಮ್ಮ ಹಣಕ್ಕೆ ಯೋಗ್ಯ ಬಡ್ಡಿಯ 
ಸಿಗುವುದು , 
ಇಂದೇ ನಿಮಗೆ ಸಮೀಪವಿರುವ ನಮ್ಮ 
ಶಾಖೆಯೊಂದನ್ನು ದಯಮಾಡಿ ಸಂದರ್ಶಿಸಿರಿ . 


ಆಗಾಗ ಉಳಿಸಲು 
ಮಿತವಾಗಿ ವ್ಯಯಿಸಲು ಸೇವಿಂಗ್ಸ್ ಬೇಂಕ್ 
ಬಡ್ಡಿಯನ್ನು ಗಳಿಸಲು 
ಸಿ೦ ಡಿ ಕೆ ಟ್ ಬೆ೦ಕ್ 


ದಿ ಕೆನರಾ ಇಂಡಸ್ಟ್ರಿಯಲ್ & ಬೇಂಕಿಂಗ್‌ ಸಿಂಡಿಕೇಟ್ ಲಿಮಿಟೆಡ್ 


ಪಂಗುಂ ಲಂಘಯತೇ ಗಿರಿ 


- ೧೪೩ 


ನಮ್ಮ ಅಂಗವಿಕಲರು ಕಾರಖಾನೆಯಲ್ಲಿ ನಡೆ ಸೋಮಾರಿಗಳಿಗೆ ಪ್ರವೇಶವಿಲ್ಲ . ನಮ್ಮ ಕಾರ 
ಸಿದ್ದ ಕೆಲಸವನ್ನು ಕಂಡು ಚಕಿತರಾದರು ಈ ಖಾನೆಯಲ್ಲಿದೊಡ್ಡ ಅಪಘಾತ ವಂತೂ ಆಗಿಯೆ 
ಮಹಾಪ್ರತಿನಿಧಿಗಳು . 

ಇಲ್ಲ. ಕೆಲಸಗಾರರ ಗೈರಹಾಜರಿ ಪ್ರಮಾಣ 
* ಈ ಕೆಲಸಗಾರರು ನಿಮಗೆಲ್ಲಿ ದೊರೆತರು ? ” ನೂರು ದಿನಗಳಿಗೆ ೧೨ ದಿನಗಳಷ್ಟು . ಕಾಹಿಲೆ 
ಎಂದು ವಿಚಾರಿಸಿದರು . 

ದಿನಗಳ ಪ್ರಮಾಣ ನೂರಕ್ಕೆ ೮ ದಿನಗಳಷ್ಟು 
“ ನೀವು ತಿರಸ್ಕರಿಸಿದವರೇ ಅಲ್ಲವೆ ಅವರು ? ” ಅಂದರೆ ಸಾಧಾರಣ ಇತರ ಕಾರಖಾನೆಗಳಷ್ಟೆ .” 
ಎಂದು ನಾನು ನಗುತ್ತ ಉತ್ತರಿಸಿದೆ. 

“ ಹಮನ್ ರಿಸೋರ್ಸಿಸ್ ” ಕ್ಕಾಗಿ ಸ್ಥಳ 
ಮುಂದೆ ಈ ಪ್ರತಿನಿಧಿಗಳೊಡನೆ ನಡೆದ ಹುಡುಕಬೇಕಾಗಿತ್ತು . ನನ್ನ ಮಿತ್ರನೊಬ್ಬ 
ಚರ್ಚೆಯ ಕಾಲಕ್ಕೆ ನಮ್ಮ ಕಾರಖಾನೆಯ ಉತ್ತಮ ಸ್ಥಳವನ್ನು ಸೂಚಿಸಿದ. ಅದರ ಒಡೆ 
ಲೇಬರ್‌ ಆಫೀಸರ್‌ ಈ ಕೆಳಗಿನ ಮಾತುಗಳನ್ನು ಯನ್ನು ೯೦ ,೦೦೦ ಡಾಲರು ಬೆಲೆ ಹೇಳಿದ. 
ಸ್ಪಷ್ಟ ಪಡಿಸಿದ: 

ಕೆಲವೇ ದಿನಗಳಲ್ಲಿ ಮತ್ತೆ ಆತ ಫೋನ್ ಮಾಡಿ 
" ಸ್ವತಃ ಕಾರಖಾನೆಯ ವರೆಗೆ ತಾನಾಗಿಯೇ “ ಈಗ ಆ ಸ್ಥಳದ ಬೆಲೆ ಏರಿದ್ದು , ಒಂದು ಲಕ್ಷ 
ಕೆಲಸ ಕೇಳಿಕೊಂಡು ಬರುವವರನ್ನು ನಾವು ಡಾಲರು ಆಗುತ್ತದೆ. ಆದರೆ ಅದರಲ್ಲಿ ನೀವು 
ನೇಮಿಸಿಕೊಳ್ಳುತ್ತೇವೆ. ಅವರಲ್ಲಿ ಕೆಲಸಮಾಡಿ ನಿಮ್ಮ ಹೂಮನ್ ರಿಸೋರ್ಸಿಸ್ಕಾಗಿ ೬೦೦೦೦ 
ಬೇಕೆಂಬ ಇಚ್ಛೆ , ಹುಮ್ಮಸ್ಸು ಇರುತ್ತದೆ. ಡಾಲರು ನನ್ನ ದಾನವೆಂದು ಹಿಡಿಯಿರಿ ಮತ್ತು 


ಸದಾ ಕಾಲವೂ ನಿಮ್ಮ ಬಟ್ಟೆಗಳನ್ನು ಶುಭ್ರವಾಗಿಡುತ್ತದೆ. 


ಕಸೂರಿ 
ಬಾರ್ 
ಸೋಪ್ 


ತ ಯಾ ರ ಕರು : 
(ಶ್ರೀರಾಮಕೃಷ್ಣ ಆಯಿಲ್ ಮಿಲ್ಸ್ , 
ತುಮಕೂರು, 

ಹೆಡ್ ಆಫೀಸ್ : ಮಂಗಳೂರು 


೧೪೪ 


ಕಸ್ತೂರಿ, ಡಿಸೆಂಬರ್‌ ೧೯೬೦ 


8 


ಉಳಿದ ೪೦೦೦೦ ಡಾಲರುಗಳನ್ನು ಮಾತ್ರ ನಂತರ ನಮಗೆ ಕೆಲಸ ದೊರೆಯುವುದು 
ನೀವುಕೊಡಬೇಕಾಗುವುದು ' ಎಂದು ತಿಳಿಸಿದ. ಕಡಿಮೆಯಾಗತೊಡಗಿ ನಮ್ಮ ಕಾರಖಾನೆಯ 

ಸರಕಾರದ ಕರ ತಪ್ಪಿಸಲು ಆತನು ಹೂಡಿದ ಉತ್ಪಾದನೆ ನೂರಕ್ಕೆ ೪೦ ರಷ್ಟು ತಗ್ಗಿತು. 
ಆಟ ಇದು ಎಂದು ಸ್ಪಷ್ಟವಾಯಿತು. ನಾನು ಒಪ್ಪಿ ೧೯೫೮ ಜನವರಿಯಲ್ಲಿ ಏಬಿಲಿಟೀಸ್ ೨೦,೦೦೦ 
ಕೊ೦ಡೆ. ನಂತರ ಅಲ್ಲಿ ನಮ್ಮ ಕಾರಖಾನೆಯ ಡಾಲರುಗಳ ನಷ್ಟಕ್ಕೆ ಗುರಿಯಾಗಬೇಕಾಯಿತು. 
ಕಟ್ಟಡ ಕಟ್ಟಿ ಸಲೂ ನೆರೆಹೊರೆಯವರಿಂದ ಮುಂದಿನ ಮೂರು ತಿಂಗಳುಗಳು ಇದಕ್ಕಿಂತ 
ಉ೦ಟಾದ ವಿರೋಧವನ್ನು ನಿವಾರಿಸಲೂ ಕೆಲ ಭೀಕರವಾಗಿದ್ದವು. ಕೊನೆಗೆ ಅನಿವಾರ್ಯವಾಗಿ 
ತಿಂಗಳುಗಳು ಹಿಡಿದವು. 

೬೫ ಜನರನ್ನು ಕೆಲಸದಿಂದ ಕಿತ್ತು ಹಾಕಿದೆವು. 
ನಂತರ ನನಗೆ ಅನೇಕ ದಾನಿಗಳು ಭೆಟ್ಟಿಯಾ ಅ೦ದಿನದು “ ಕಪ್ಪು ಬುಧವಾರ ' ಎಂದು ನಾವು 
ದರು. ನಮ್ಮ ಸ್ಥಳದಲ್ಲಿ ಆರೂವರೆ ಲಕ್ಷ ಡಾಲರು ಕರೆಯುತ್ತಿದ್ದೆವು. 
ಗಳ ಕಟ್ಟಡ ರಚಿತವಾಯಿತು. ನನ್ನ ಕನಸು ಆ ಸಂಕಟದ ದಿನಗಳೂ ಹಿ೦ದಾದವು. 
ನನಸಾಯಿತು. 

ಮನೆಗೆ ಕಳಿಸಿದ್ದವರನ್ನೆಲ್ಲ ಕ್ರಮೇಣ ಪುನಃ 
ನಮ್ಮ ಡಾಕ್ಟರ್‌ ↑ ಪ್ಯಾನ್ ಈ ಹೊಸ ಕೆಲಸಕ್ಕೆ ಸೇರಿಸಿಕೊಂಡೆವು. ಅಲ್ಲದೆ ಮತ್ತೆ 
ಕಟ್ಟಡದಲ್ಲಿ ತಮ್ಮ ಸಂಶೋಧನೆ ಪ್ರಾರಂಭಿಸಿ ಹೊಸಬರನ್ನೂ ಸೇರಿಸಿಕೊಳ್ಳುತ್ತಿದ್ದೇವೆ. 
ದರು . ಕೆಲಸ ಮಾಡುವುದರಿಂದ ಅ೦ಗವಿಕಲರ ಅಂದರೆ ಏಬಿಲಿಟಿಸ್ ಮತ್ತೆ ಮುನ್ನಡೆ 
ಮೇಲೆ ಯಾವ ಪರಿಣಾಮ ಉಂಟಾಗುತ್ತದೆ ದಿದೆ. 
ಎಂಬ ಬಗ್ಗೆ ಅವರು ಸಂಶೋಧನೆ ನಡೆಸಿದ್ದಾರೆ. “ಹೂಮನ್ ರಿಸೋರ್ಸಿಸ್ ” ನ ಹೊಸ 
೧೯ ಜನ ಹೃದಯ ವಿಕಾರಿಗಳ ಪರೀಕ್ಷೆ ಮಾಡು ದೊಡ್ಡ ಕಟ್ಟಡದ ನಕ್ಷೆಯೊಂದನ್ನು ನಾನು 
ತಿದ್ದಾರೆ. ತಿಂಗಳಿಗೊಮ್ಮೆ ಇವರ ವೈದ್ಯಕೀಯ ಮೇಜಿನ ಮೇಲೆ ಬಿಡಿಸಿಕೊಂಡು ಕುಳಿತಿದ್ದಾಗ 
ಪರೀಕ್ಷೆ ಆಗುತ್ತದೆ. ಡಾಕ್ಟರರ ಮೊದಲನೇ ಆರ್ಥರ್ ಬಂದು ಆಶ್ಚರ್ಯದಿಂದ “ ಏನು ! 
ವರದಿಯಲ್ಲಿ ಆರು ಜನರ ಪ್ರಕೃತಿ ಸುಧಾರಿಸಿದ್ದು ಹೀಗೆ ಎಲ್ಲಿಯವರೆಗೆ ಬೆಳೆಯುತ್ತ ಹೋಗುವುದು 
ಕಂಡುಬಂದಿತು. ಒಬ್ಬ ಹೆಚ್ಚು ಹೆಚ್ಚು ಅಸ್ಕ ಈ ನಿಮ್ಮ ಸಂಸಾರ ? ” ಎಂದ. 
ಸ್ಥನಾಗಿದ್ದ ; ಇನ್ನೊಬ್ಬ ಹಿಮಪತನದಲ್ಲಿ ಸಿಕ್ಕು “ಹೀಗೆ ನಮ್ಮ ವ್ಯಾಪ ಹಚ್ಚಿ ದೇಶದಲ್ಲಿಯ 
ಸತ್ತಿದ್ದ , ಉಳಿದವರಲ್ಲಿ ಯಾವ ಬದಲಾವ ಅಂಗವಿಕಲರಿಗೆಲ್ಲ ಕೆಲಸ ದೊರೆತ ಮೇಲೆ ನಮ್ಮ 
ಣೆಯೂ ಕಂಡುಬಂದಿರಲಿಲ್ಲ. 

ಕೆಲಸ ಮುಗಿಯಿತು ಎಂದು ಹಲಗೆ ತೂಗ ಹಾಕಿ 

ಕಾರಖಾನೆಯನ್ನು ಬೇಕಾದರೆ ಮುಟ್ಟೋಣ. 
ಮುಗ್ಗಟ್ಟು, ಆರ್ಥಿಕ ಹಾನಿ 

ಅಲ್ಲಿಯ ವರೆಗೆ ನಾವು ನಮ್ಮ ಈ ಹೋರಾಟ 
ಕೊರಿಯಾ ಯುದ್ದ ಮುಕ್ತಾಯವಾದ ಸಾಗಿಸುವೆವು.” ಎಂದೆ. 


ಹೋರಾಟದ ಪ್ರತಿಫಲವೆಂದರೆ ಲಬ್ದ ವಸ್ತು ವಲ್ಲ; ಪಕ್ಷ ಸ್ವಭಾವ, 

- ಜಾನ್ ರಸ್ಕಿನ್ 


WOONBONSMODIMMHMIMORENOMOTRIMINOOSINUHINAHIHWIMMIHHAIDHUHANDO 


HEMNUD 


IND 


ITEMIMINNIEM 


ಹೊಸದರಲ್ಲಿ ಹೊಸತರ , 


III 


DODOMNIC 


ಜೀವನದ ವಿವಿಧರಂಗಗಳಲ್ಲಿ 
ನಿತ್ಯೋಪಯೋಗಿ 


INOLINSON 


INCOBOOOOOOOO 


ಓದುವದು ಬರಿ ರಂಜನೆಗಾಗಿರದೆ 
ಜ್ಞಾನಾರ್ಜನೆಗಾಗಿ ಎನ್ನುವುದನ್ನು 
ಸಾರಿಹೇಳುವ ಏಕೈಕ ಮಾಸಪತ್ರಿಕೆ 


ಕಾಮಧೇನು 


ವಾ , ಚಂದಾ ೫ ರೂ . 


ಬಿ , ಸಂ . ೫೦ ನ ಹೈ . 

ಬೆಂಗಳೂರು ೧ 


100000 


ಹುಬ್ಬಳ್ಳಿ 


00010# 


08013610Niagala OMSTRINIDADMMORNADO SOUCIRANKIUSALURINTIGNELIGEIMINIMENMONOLUSULEBUG 
10MUTTEETHLON GRISOGONOLLERBECURSCHIMIE 


Printed and published by H . R . Purohit at 


ಇದೀಗ ಪ್ರಕಟವಾಗಿದೆ! 
ಶ್ರೀ ದಿವಾಕರ 

೩ ನೇ 
ರಂಗರಾಯರ 

ಆವೃತ್ತಿ 
- ಪುಟ : ೧.೨೦ ಕಿಗಳನ್ನು ಮಾತ (ಆನೆ ಪ್ರತ್ಯೇಕ) . 
- ಅಧ್ಯಾತ್ಮ ಕಾರ್ಯಾಲಯ , ಹುಬ್ಬಳ್ಳಿ ಹಾಗೂ ೨, ರೆಸಿಡೆನ್ಸಿ ರೋಡ್, ಬೆಂಗಳೂರು- ೧ 


WASHING IS 

PLEASANT 


ONTH 


Circulates the 
the Mysor 


Comma 
the highest 

of-read 
Caters to la 


ಕಸಬಾ‌ಸೋಪ್ - 


ಕನ 
- ಬಾ ಈ ವಿ 


Bibi 


ತಯಾರಕರು : 
ಶ್ರೀ ರಾಮಕಷ್ಣ ಆಯಿಲ್ ಮಿಲ್ 
ತುನುಕೂರು, H . . ಮಂಗಳೂರು 


